ವೇದಾಂತಭಾರತೀ ಗ್ರಂಥಮಾಲಾ-ತ್ರಯೋವಿಂಶಂ ಪುಷ್ಪಮ್‌ 
ಶೀಕ್ಸಾ-ಬ್ರಹ್ಮ-ಭೃಗುವಲ್ಲಗಳು 


ಮಹಾಮಹೋಪಾಧ್ಯಾಯ ಎದ್ದಾನ್‌ ಎನ್‌. ರಂಗನಾಥಶರ್ಮಾ 





ವೇದಾಂತಭಾರತೀ | 
(ವೇದ-ವೇದಾ೦ತ ಅಧ್ಯಯನ ಮತ್ತು ಸಂಶೋಧನ ಸಂಸ್ಥ) 
ಚಂದ್ರಮೌಳಿ ರಸ್ತೆ, ಕೃಷ್ಣರಾಜನಗರ-571602 ಮೈಸೂರು ಜಿಲ್ಲೆ. 





| ಜ್ಞಾನಾದೇವ ತು ಕೈವಲೃಮ್‌ ॥ 


ವೇದಾಂತಭಾರತೀ ಗ್ರಂಥಮಾಲಾ-ತ್ರಯೋವಿಂಶ೦ ಪುಷ್ಪಮ್‌ 
ತೃತ್ತಿರೀಯೋಪನಿಷತ್‌ ಪ್ರವಚನ 
ಶೀಕ್ಷಾ-ಬ್ರಹ್ಮ-ಭೃಗುವಲ್ಲಗಳು 


ಮಹಾಮಹೋಪಾಧ್ಯಾಯ ಎದ್ದಾನ್‌ ಎನ್‌. ರಂಗನಾಥಶರ್ಮಾ 





ವೇದಾಂತಭಾರತೀ 
(ವೇದ-ವೇದಾ೦ತ ಅಧ್ಯಯನ ಮತ್ತು ಸಂಶೋಧನ ಸಂಸ್ಥ) 
ಚ೦ದ್ರಮೌಳಿ ರಸ್ತೆ, ಕೃಷ್ಣರಾಜನಗರ-571602 
ಮೈಸೂರು ಜಿಲ್ಲೆ. ದೂರವಾಣಿ : 08223-26247] 


Taittiriyopanishat Pravachana- 


Sheeksha-Brahma-Bruguvalll - With Kannada Translation 
by Mahamahopadhyaya Vidwan N.Ranganatha Sharma 


FIRST PRINT :2007 


COPIES : 1000 


© : Vedanta Bharati 


PAGES: 126 
PRICE: Rs. 50/- 


PUBLISHED BY: 


Vedanta Bharati 

(Academy of Veda - Vedanta Studies and Research) 
Chandramouli Road, Krishnarajanagara- 571 602, 
Mysore District. ಆ): 08223-262471 


PRINTEDAIT: 


Span Print 


Banashankari 2 Stage, Bangalore- 70 
Phone :26718831 





SRI SRI JAGADGURU SHANKARACHARYA MAHASAMSTHANAM 
DAKSHINAMNAYA SRI SHARADA PEETHAM, SRINGER!I - 577 139 





Ret : Camp "ಬೆಂಗಳೂರು Date : 10.4.2007 


ಶ್ರೀಮಚ್ಛಂಕರಭಗವತ್ಪಾದ ವಿರಚಿತ ತೈತ್ರಿರೀಯೋಪನಿಷದ್ಭಾಷ್ಯಸಾರವನ್ನು 
ತತ್ತ್ವಜಿಜ್ಞಾಸುಗಳಿಗೆ ತಿಳಿಸಲು ವೇ।ಬ್ರಶ್ರೀ ರಂಗನಾಥಶರ್ಮರ 'ತೈತ್ರಿರೀಯೋಪನಿತ್‌ 
ಪ್ರವಚನ'ವೆಂಬ ಗ್ರಂಥವನ್ನು ವೇದಾಂತಭಾರತಿಯು ಪ್ರಕಟಿಸುತ್ತಿರುವುದು 
ಪ್ರಶಂಸನೀಯವಾಗಿದೆ. 


ತೈತ್ತೀಯೋಪನಿಷತ್ತಿನಲ್ಲಿ ಹಲವು ಉಪಾಸನೆಗಳು ಹೇಳಲ್ಪಟ್ಟಿವೆ. 
ಗುರುವಿನಿಂದ ಶಿಷ್ಕನಿಗೆ ಧರ್ಮೋಪದೇಶವು ಈ ಉಪನಿಷತ್ತಿನಲ್ಲಿ ಹೇಳಿದಷ್ಟು 
ವಿಶದವಾಗಿ ಮತ್ತು ಸರಳವಾಗಿ ಬೇರೆಲ್ಲೂ ಹೇಳಿರುವುದಿಲ್ಲ. ನಿರ್ಗುಣಪರಬ್ರಹ್ಮ 
ತತ್ತ್ವಪ್ರತಿಪಾದನೆಯು ಇಲ್ಲಿ ಬಹಳ ರಮಣೀಯವಾಗಿದೆ. ಹೀಗೆ 
ವಿಷಯವೈವಿಧ್ಯದಿಂದ ಕೂಡಿದ ಈ ಉಪನಿಷತ್ತಿಗೆ ಭಗವತ್ಪಾದರ ಭಾಷ್ಯವು 
ಪ್ರಸನ್ನಗಂಭೀರವೂ, ಸಕಲ ಸಂಶಯನಿವಾರಕವೂ ಆಗಿದೆ. 


ಇಂತಹ ಅತ್ಯುತ್ತಮವಾದ ಗ್ರಂಥವನ್ನು ತತ್ತ್ವಜಿಜ್ಞಾಸುಗಳು ಚೆನ್ನಾಗಿ 
ಮನನಮಾಡಿ ಶ್ರೇಯೋಭಾಜನರಾಗಲೆಂದು ಶ್ರೀಶ್ರೀ ಜಗದ್ಗುರು ಮಹಾಸ್ತಾಮಿಗಳು 


ಆಶೀರ್ವದಿಸಿದ್ದಾರೆ. 
ಇಂತು. 
- ತ್ರ ಇ 


॥ ಶ್ರೀ ಚತುರ್ಭುಜ ಪಟ್ಟಾಭಿರಾಮೋ ವಿಜಯತೇ ॥ 





ಗ್ಯ 





ಯಡತೊರೆ ಶ್ರೀ ಯೋಗಾನಂದೇಶ್ರರ ಸರಸ್ಪತೀ ಮಠ 
ಚಂದ್ರಮೌಳಿ ರಸ್ತೆ, ಕೃಷ್ಣರಾಜನಗರ-571 602 ಮೈಸೂರು ಜಿಲ್ಲೆ 





ಮೊಕ್ಕಾಂ ಮೈಸೂರು 


ಶಿಕ್ಷಾ ಆನಂದ, ಭೃಗು ಎಂಬ ಮೂರು ವಲ್ಲಿಗಳಿಂದ ಕೂಡಿದ 
ತೈತ್ತಿರೀಯೋಪನಿಷತ್ತು ಉಪನಿಷತ್ತುಗಳಲ್ಲಿಯೇ ಅತ್ಯಂತ ವಿಶಿಷ್ಟವಾದ ಸ್ಥಾನವನ್ನು 
ಪಡೆದಿದೆ. ಅನೇಕ ಉಪಾಸನೆಗಳನ್ನು ತಿಳಿಸುವ ಈ ಉಪನಿಷತ್ತು 
ಆನಂದಮೀಮಾಂಸೆಯನ್ನು ಮಾಡಿ ಕೊನೆಗೆ ಏಕತ್ತ್ವವನ್ನು ನೋಡಿದ ಜ್ಞಾನಿಯ 
ಸ್ಥಿತಿಯನ್ನು ತಿಳಿಸುವ ರೀತಿ ಅನ್ಕಾದೃಶವಾದುದು. ಇದಕ್ಕೆ ಇರುವ ಶ್ರೀಶಂಕರಭಗವತ್ತಾದರ 
ಭಾಷ್ಠವು ಅಷ್ಟೇ ಗಂಭೀರವಾಗಿ ರಮಣೀಯವಾಗಿ ಉಪನಿಷತ್ತಿನ ಅರ್ಥವನ್ನು 
ತಿಳಿಸಿಕೊಡುತ್ತದೆ. ಇಲ್ಲಿ ಭಾಷ್ಯಕಾರರು ಸತ್ಯ, ಜ್ಞಾನ, ಅನಂತವೆಂಬ ಪದಗಳಿಗೆ ನೀಡಿದ 
ಎವರಣೆಯನ್ನು ಇನ್ನೊಂದು ಕಡೆ ನಾವು ನೋಡುವುದಕ್ಕೆ ಸಾಧ್ಯವಿಲ್ಲ. ಹಾಗೆಯೇ 
ಉಪನಿಷತ್ತಿನಲ್ಲಿ ಬರುವ “ಸಂಕ್ರಮಣ' ಶಬ್ದವನ್ನು ವಿಸ್ತಾರವಾಗಿ ಚರ್ಚಿಸಿ ಅರ್ಥವನ್ನು 
ನೀಡಿದ್ದಾರೆ. ಇಂತಹ ಅನೇಕ ವಿಷಯಗಳನ್ನೊಳಗೊಂಡಿರುವ ಈ ಉಪನಿಷತ್ತು ಹಾಗೂ 
ಭಾಷ್ಕದ ಸಾರಾಂಶವನ್ನು ಕನ್ನಡಜನತೆಗೆ ಸುಲಭವಾಗಿ ತಿಳಿಯುವಂತೆ ಮಾಡಲು ಖ್ಯಾತ 
ವಿದ್ದಾಂಸರಾದ ಶ್ರೀಮಾನ್‌ ಎನ್‌. ರಂಗನಾಥ ಶರ್ಮರು ತೈತ್ತಿರೀಯೋಪನಿತ್‌ 
ಪ್ರವಚನವೆಂಬ ಗ್ರಂಥವನ್ನು ರಚಿಸಿರುತ್ತಾರೆ. ಇದನ್ನು ವೇದಾಂತಭಾರತಿಯು 
ಪ್ರಕಟಿಸುತಿರುವುದು ನಮಗೆ ಅತ್ಮಂತ ಸಂತೋಷವನ್ನು ಉಂಟುಮಾಡಿದೆ. ಈ 
ಪುಸ್ತಕವನ್ನು ಆಸ್ತಿಕ ಜನತೆ ಓದಿ ಉಪನಿಷತ್ತು ಹಾಗೂ ಭಗವತ್ಪಾದರ ಪರಿಚಯವನ್ನು 
ಮಾಡಿಕೊಳ್ಳಲಿ ಎಂದು ಆಶಿಸುತ್ತೇವೆ. ಇದಕ್ಕಾಗಿ ಪರಿಶ್ರಮವನ್ನು ವಹಿಸಿದ ಎಲ್ಲರಿಗೂ 
ನಮ್ಮ ಆರಾಧ್ಯಮೂರ್ತಿ ಪರಿಪೂರ್ಣ ಅನುಗ್ರಹವನ್ನು ಮಾಡಲಿ ಎಂದು ಪ್ರಾರ್ಥಿಸುತ್ತೇವೆ. 





ಸರ್ವಜಿನ್ನಾಮ ಸಂವತ್ತರದ 
ಚೈತ್ರ ಬಹುಳ ದ್ವಾದಶೀ ಸ್ಥಿರವಾಸರಃ | 
ದಿನಾಂಕ : 14-4-2007 ಅತಿ ನಾರಾಯಣಸ್ಮರಣಮ್‌ 


ಪ್ರಸ್ತಾವನೆ 


ವೇದದಲ್ಲಿ ಕರ್ಮಕಾಂಡ ಜ್ಞಾನಕಾಂಡ ಎಂದು ಎರಡು 
ಎಭಾಗಗಳು೦ಟಪ್ಪೆ ಇವುಗಳಲ್ಲಿ ಕರ್ಮಕಾಂಡವು ಧರ್ಮ-ಅರ್ಥ-ಕಾಮಗಳೆಂಬ 
ಮೊದಲನೆಯ ಮೂರು ಪುರುಷಾರ್ಥಗಳ ಸ್ವರೂಪವನ್ನು ಅವುಗಳ 
ಸಾಧನಮಾರ್ಗವನ್ನು ತಿಳಿಸಿಕೊಡುತ್ತದೆ. ಮಾನವನಿಗೆ ಸಹಜವಾಗಿ ಅರ್ಥ 
ಕಾಮಗಳ ಬಯಕೆ ಇರುತ್ತದೆ. ಅವೆರಡನ್ನು ಧರ್ಮಮಾರ್ಗದಿಂದಲೇ ಸಂಪಾದಿಸಿ 
ಅನುಭವಿಸಬೇಕೆಂದೂ ಆಗಲೇ ಆತನಿಗೆ ಅಭ್ಯುದಯನೀಃಶ್ರೇಯಸಗಳ 
ಪ್ರಾಪಿಯೆಂದೂ ತಿಳಿಸುವುದಕ್ಕಾಗಿ ಇಲ್ಲ ಧರ್ಮದ ಪ್ರವೇಶವಾಗಿದೆ. ಧರ್ಮದ 
ಸರೂಪವನ್ನು ಧರ್ಮಶಾಸ್ತವು ಎಸ್ಮಾರವಾಗಿ ನಿರೂಪಿಸುತ್ತದೆ. ಸಮಂಜಸವಾದ 
ರೀತಿಯಲ್ಲಿ ಅರ್ಥಕಾಮಗಳ ಭೋಗವೇ ಅಭ್ಯುದಯ. ವಿವೇಕಿಯಾದವನಿಗೆ ದ್ರ 
ವಿಷಯಭೋಗವು ನಿಃಸಾರವೆಂದೂ ಶಾಶ್ವತವಲ್ಲವೆಂದೂ ಗೊತ್ತಾಗಿ, 
ಸಮಸ್ಕಸುಖಗಳ ಸಾರವೂ ಶಾಶ್ಚತವೂ ಆದ ನಿಃಶ್ರೇಯಸದ (ಮೋಕ್ಷದ) ಕಡೆಗೆ 
ಪ್ರವೃತ್ತನಾಗುತ್ತಾನೆ. 

ಕರ್ಮಮಾರ್ಗವು ಮೋಕ್ಷಕ್ಕೆ ಎರುದ್ಧವೇನೂ ಅಲ್ಲ. ಫಲಾಪೇಕ್ಷೆಯನ್ನು 
ತ್ಯಜಿಸಿ ಮಾಡುವ ನಿಷ್ಠಾ ಷ್ಯಾಮಕರ್ಮವು "ಚಿತ್ತಶುದ್ಧಿಯನ್ನುಂಟುಮಾಡುತ್ತದೆ. 
ಲೋಕಕ್ಕೆ ಸನ್ಮಾರ್ಗದರ್ಶನವೂ ದೊರೆಯುತ್ತದೆ. ಇದನ್ನೆ ತ 
ಲೋಕಸಂಗ್ರಹವನ್ನುತ್ತಾರೆ. ಇಂತಹ ನಿಷ್ಕಾಮಕರ್ಮವು ಚಿತ್ತಶುದ್ದಿದ್ದಾರಾ 
ಮೋಕ್ಷಮಾರ್ಗಕ್ಕೆ ಸಾಧನವಾಗುತ್ತದೆಯೆಂದು ಭಗವದ್ಗೀತಯೇ ಮೊದಲಾದ 
ಗ್ರಂಥಗಳು ಘೋಷಿಸುತ್ತವೆ. ಇನ್ನು ಜ್ಞಾನಕಾಂಡವು ಆತ್ಮಜ್ಞಾನವನ್ನೂ 
ಮೋಕ್ಷವನ್ನೂ ನಿರೂಪಿಸುತ್ತದೆ ಎಂಬುದು ಸ್ಫುಟವಾಗಿದೆ. ಏವಂಚ 
ಕರ್ಮಕಾಂಡವು ಸಾಧನಮಾರ್ಗವನ್ನು ಜ್ಞಾನಕಾಂಡವು ಸಾಧ್ಯದ ಸ್ವರೂಪವನ್ನು 
ತಿಳಿಸುತ್ತದೆ... ಕರ್ಮಕಾಂಡ ಜ್ಞಾನಕಾಂಡಗಳಿಗೆ ಸಾಧ್ಯಸಾಧನಭಾವವೆಂಬ 
ಸಂಬಂಧವಿದೆ. ತೃತ್ತಿರೀಯೋಪನಿಷತ್ತಿನ ಶೀಕ್ಷಾವಲ್ಲಿಯು ಇವೆರಡು ಕಾಂಡಗಳನ್ನು 
ಸೇರಿಸುವ ಕೊ೦ಡಿಯಾಗಿರುತ್ತದೆ. 


ವೇದಾಧ್ಯಯನವನ್ನು ಮುಗಿಸಿ ಗುರುಕುಲದಿ೦ದ ಮನೆಗೆ ತೆರಳಲಿರುವ 
ಶಿಷ್ಕರಿಗೆ ಆಚಾರ್ಯನು ಮಾಡುವ ಹಿತೋಪದೇಶವು ಈ ಶೀಕ್ಷಾವಲ್ಲಿಯಲ್ಲಿ ಬಂದಿದೆ. 
ವೇದ ಮತ್ತು ಶಾಸ್ತಗಳ ಅಧ್ಯಯನದಲ್ಲಿ ಒಂದು ವಿಶೇಷ ಉಂಟು. ಶಾಸ್ತ್ರದಲ್ಲಿ 
ಅರ್ಥವು ಪಧಾನ, "ಶಬ್ದವು ಗುಣ. ಶಬ್ದಗಳನ್ನೂ ಶಬ್ದಗಳ ಆನುಪೂರ್ವಿಯನ್ನೂ 


| 


ಬದಲಾಯಿಸಬಹುದು. ಶಾಸ್ತಾರ್ಥವನ್ನು ಯಾವ ಭಾಷಯಲ್ಲಾದರೂ 
ವಿವರಿಸಬಹುದು. ಆದರೆ ಫೇದದಲ್ಲಿ ಹಾಗಲ್ಲ. ಶಬ್ದಾರ್ಥಗಳರಡೂ 
ಪ್ರಧಾನವಾದವು. ಶಬ್ದವನ್ನು ಬದಲಿಸುವಂತಿಲ್ಲ. 'ಅಗ್ನಿಮೀಳೇ ಪುರೋಹಿತಂ' 
ಎಂಬುದನ್ನು 'ವಹ್ಲಿಮೀಳೇ ಪುರೋಹಿತಂ' ಎಂದೋ "ಅಗ್ನಿಂ 
ಪುರೋಹಿತಮೀಳೇ' ಎಂದೋ ಹೇಳಲಾಗದು. ಅನ ಭಾಷೆಯಲ್ಲಿ ಹೇಳಿದರೆ ಅದು 
ವೇದವೆನಿಸುವುದೇ ಇಲ್ಲ. ವೇದದ ಅರ್ಥವನ್ನ ರಿಯದೆ ಕೇವಲ 
ಶಬ್ದಾತ್ಸಕವೇದವನ್ನು ಅಭ್ಯಾಸಮಾಡಿರುವ ವೈದಿಕರೂ ಘನಪಾಠಿಗಳೂ ಇದ್ದಾರೆ. 
ವೈದಿಕಕರ್ಮಗಳಿಗೆ ಅಷ್ಟೇ ಸಾಕಾಗುತ್ತದೆ. ಇನ್ನು ಜ್ಞಾನಸಂಪಾದನೆಗಾಗಿ 
ವೇದಾರ್ಥವನ್ನರಿಯುವುದು ಆವಶ್ಯಕವೆನ್ನುವುದು ಬೇರೆಯ ಮಾತು. 
ವೇದಪಾರಾಯಣವು ಪವಿತ್ರವೆಂದೂ ಗೃಹದಲ್ಲಿ ವೇದದ್ದನಿಯಾಗುವುದು 
ಪಾವನವೆಂದೂ ಹೇಳಲಾಗಿದೆ. 

ವೇದದ ಪ್ರತಿಯೊಂದು ಶಬ್ದವನ್ನೂ ಅಕ್ಷರವನ್ನೂ ಸ್ಪಷ್ಟವಾಗಿ 
ಉದಾತ್ತಾದಿಸ್ವರಸಹಿತವಾಗಿ ಉಚ್ಚರಿಸಬೇಕಾಗುತ್ತದೆ. ಯಾವ ಅಕ್ಷರವನ್ನು ಹೇಗೆ 
ಉಬ್ಭರಿಸಬೇಕೆಂಬುದನ್ನು ವೇದಾಂಗವಾದ ಶಿಕ್ಷಾಶಾಸ್ತ್ರವು ತಿಳಿಸಿಕೊಡುತ್ತದೆ. ಪ್ರ 
ಶಿಕ್ಷಾಶಾಸ್ತವನ್ನು ಸರಿಯಾಗಿ ಅಭ್ಯಾಸಮಾಡಿ *'ವಾಗುಚ್ಚಾರಣವಿಧಿಯನ್ನು 
ತಿಳಿದುಕೌಳ್ಳಬೇಕೆಂದು ಸೂಚಿಸುವುದಕ್ಕಾಗಿ “ಅಥ ಶೀಕ್ಷಾಂ ವ್ಯಾಖ್ಯಾಸ್ಯಾಮಃ" 
ಎಂದು ಈ ಉಪನಿಷತ್ತು ಆರಂಭದಲ್ಲಿಯೇ ಹೇಳುತದೆ. ವೇದಾಧ್ಯಯನ 
ಮಾಡುವಾಗ ಆಚಾರ್ಯನು ಶಿಷ್ಯನಿಗೆ ಸರಿಯಾದ ಉಚ್ಚಾರಣೆಯನ್ನೆ ನೋ 
ಕಲಿಸಿರುತ್ತಾನೆ. ಆದರೆ ಅಷ್ಟೇ ಸಾಲದು. ಪ್ರತಿಯೊಂದು 'ಅಕ್ಷರದ ಸ್ಥಾನ 
ಪ್ರಯತ್ನಾದಿಗಳನ್ನೂ ಉದಾತಾದಿ ಸ್ಪರದ ಮಹತ್ತ ವನ್ನೂ ಶಾಸ ಸ್ಪಪೂರ್ವಕವಾಗಿ 
ಕಲಿತುಕೊಳ್ಳಬೇಕಾದ ಆವಶ್ಶ ಕತೆ ಇರುತದೆ. 


ಶಿಕ್ಲಾಶಬ್ದಕ್ಟ ನಡನುಡಿಗಳ ಶಿಕ್ಷಣವೆಂಬ ಇನ್ನೊಂದು ಅರ್ಥವನ್ನು ಇಲ್ಲಿ 
ಹೇಳಬಹುದಾಗಿದೆ. ಮುಂದೆ ಲೋಕವ್ಯವಹಾರದಲ್ಲಿ ತೊಡಗಬೇಕಾದ ಶಿಷ್ಕರಿಗೆ 
ಆಚಾರ್ಯನು ಬೋಧಿಸಬೇಕಾದ ನೀತಿಪಾಠ ಇಲ್ಲಿದೆ. ಸತ್ಯಂ ವದ, ಧರ್ಮಂ ಚರ' 
ಎಂಬ ಪ ಪ್ರಸಿದ್ಧವಾದ ಎರಡು ವಾಕ್ಕಗಳು ಆರಂಭದಲ್ಲಿ ಬಂದಿವೆ. “ಧರ್ಮಂ ಚರ' 
ಎಂಬ ತ ಸಿಕ್ಕುಲರ್‌ ರಾಜಕಾರಣಿಗಳ "ಕಿವಿಗೆ ಗಡಚಾಗಬಹುದು. 
ಗುರುಕುಲದಿಂದ ಹಿಂದಿರುಗಿದ ಶಿಷ್ಯನು ಮದುವ ಮಾಡಿಕೂಳ್ಗಬೇಕೆಂದೂ 
ಪ್ರಜಾಸಂತತಿಯನ್ನು ಬೆಳಸಬೇಕೆಂದೂ ಇಲ್ಲಿ ಉಪದೇಶವಿದೆ. ಇದು 
ಗಮನಿಸಬೇಕಾದ ಅಂಶ. ಗೃಹಸ್ಥನಾಗಿ ಲೋಕವ್ಯವಹಾರದಲ್ಲಿ ತೊಡಗಬೇಕೆಂದು 
ಸ್ಪಷ್ಟವಾದ ನಿರ್ದೇಶನವಿದೆ. ಪ್ರಕೃತಿ ಸಹಜವಾದ ಲೋಕಪ್ರವೃತ್ತಿ ಇದು. ವೈರಾಗ್ಯವು 


I 


ಒತ್ತಾಯದಿಂದ ಬರತಕ್ಕದ್ದಲ್ಲ. ಸಂಸಾರದ ಕಾವು ನೋವುಗಳಲ್ಲಿ ಬೆಂದು 
ಬಳಲಿದಾಗ ಸಹಜವಾಗಿಯೇ ಹುಟ್ಟುವ ನಿರ್ವೇದ ಅದು. ಆಗ ಅದು ಗಟ್ಟಿಯಾಗಿ 
ನಿಲ್ಲುತ್ತದೆ. ಉಪನಿಷತ್ತುಗಳ ಬೋಧೆ ಹೃದಯಕ್ಕೆ ಇಳಿಯುತ್ತದೆ. ಹಾಗಲ್ಲದೆ 
ಯಶಸ್ವಾಮನಾಗಿ ಗಳಿಸಿದ ವೇದಾಂತಪಾಂಡಿತ್ಯವು ಕಂಠದಲ್ಲಿಯೇ ಉಳಿದು 
ವಾದಗೋಷ್ಠಿಯಲ್ಲಿ ಉಪಯುಕ್ತವಾಗುತ್ತದೆ. 

ಈ ಶೀಕ್ಷಾವಲ್ಲಿಯಲ್ಲಿ ಪಂಚಮಹಾಸಂಹಿತೆಗಳೆಂಬ ಕುತೂಹಲಕರವಾದ 
ಉಪಾಸನಾವಿಷಯ ಬರುತ್ತದೆ. ಲೋಕ, ಜ್ಯೋತಿ, ವಿದ್ಯೆ, ಪ್ರಜೆ, ಆತ್ಮ-ಇವೇ ಐದು 
ವಿಷಯಗಳು. ವೇದಸ ೦ಹಿತೆಯಲ್ಲಿ ಪೂರ್ವವರ್ಣ. ಪರವರ್ಣ ಇವರಡರ ಸಂಧಿ 
ಮತ್ತು ಸಂಧಾನಗಳಲ್ಲಿ ಬೇರೆ ಬೇರೆ ದೃಷ್ಟಿಯನ್ನಿಟ್ಟುಕೊ೦ಡು ಉಪಾಸನೆ 
ಮಾಡಬೇಕೆಂದು ಇಲ್ಲಿ ಹೇಳಿದೆ. ಸಂಧಿ ಎಂದರ ಎರಡು ವರ್ಣಗಳ 
ಉಚ್ಚಾರಣೆಯ ನಡುವೆ ಇರುವ ಅತ್ಯಲ್ಪಕಾಲ. ಸಂಧಾನವೆಂದರೆ ವರ್ಣಗಳನ್ನು 
ಜೋಡಿಸುವ ಸಾಧನ. ಇವು ಲೋಕಾದಿ ಪಂಚವಿಷಯಗಳಲ್ಲಿ ದೃಷಿ ಭೇದಗಳನ್ನು 
ಪಡೆಯುತ್ತವೆ. ಉದಾಹರಣೆಗೆ ಲೋಕದ ವಿಷಯದಲ್ಲಿ ಹೀಗೆ - ಪೂರ್ವವರ್ಣವು 
ಪೃಥಿವಿಯೆ೦ಂದೂ ಪರವರ್ಣವು ದ್ಕ್ಯುಲೋಕವೆಂದೂ ಈ ವರ್ಣಗಳ ಸಂಧಿಯು 
ಆಕಾಶವೆಂದೂ, ಸಂಧಾನವು ವಾಯುವೆಂದೂ ದೃಷ್ಟಿಯನ್ನಿಟ್ಟು ಉಪಾಸನೆ 
ಮಾಡಬೇಕು. "ವನಮಾಲಾ' ವ್ಯಾಖ್ಯಾನದಲ್ಲಿ ಇದಕ್ಕೊಂದು ಉದಾಹರಣೆಯನ್ನು 
ಕೊಟ್ಟಿದ್ದಾರೆ. “ಇಷೇತ್‌ತ್ತಾ'. ಇಲ್ಲಿ ಏಕಾರವು ಪೂರ್ವವರ್ಣ. ತ್ವಾ ಎಂಬುದರ ತ 
ಕಾರವು ಪರವರ್ಣ. ಇವೆರಡರ ಮಧ್ಯಪ್ರದೇಶವು ಸಂಧಿ. ದೇಶದ ವ್ಯವಧಾನ 
ಲಿಪಿಯಲ್ಲಿ ಮಾತ್ರ. ವರ್ಣಗಳ ಉಚ್ಚಾರಣೆಯಲ್ಲಿ ನಡುವೆ ಇರುವುದು ಕಾಲಮಾತ್ರ. 
'ಅನಚಿ ಚ' ಎಂಬ ವ್ಯಾಕರಣ ಸೂತ್ರದಿಂದ ತಕಾರಕ್ಕೆ ದ್ವಿತ್ವ ಬಂದು ತ್ವಾ ಶಬ್ದದ 
ತಕಾರದ ಹಿಂದೆ ಇನ್ನೊಂದು ತಕಾರ ಇದೆ. ಇದು ಸಂಧಾನ. ಲೋಕವಿಷಯದಲ್ಲಿ 
ಈ ತಕಾರವನ್ನು ವಾಯುವೆಂದು ತಿಳಿಯತಕ್ಕದ್ದು. 


ಹೀಗೆ ಪಂಚಮಹಾಸಂಹಿತೆಗಳಲ್ಲಿ ಪೂರ್ವವರ್ಣವನ್ನು ಕ್ರಮವಾಗಿ 
ಪೃಥಿವೀ, ಅಗ್ನಿ, ಆಚಾರ್ಯ, ಮಾತೃ, ಕೆಳದವಡೆ ಎಂದು ತಿಳಿಯಬೇಕು. 
ಪರವರ್ಣವನ್ನು ಕ್ರಮವಾಗಿ ದುಲೋಕ, ಆದಿತ್ಯ, ಶಿಷ್ಠ, ತಂದೆ, ಮೇಲ್ಲವಡ 
ಎಂದು ಭಾವಿಸತಕ್ಕದ್ದು ಹೀಗೆಯೇ ಸಂಧಿ, ಸಂಧಾನಗಳೂ ಬೇರೆಬೇರೆಯುಂಟು. 
ಈ ಪಕಾರವಾಗಿ ಪೃಥಿವೀ ಮೂದಲಾದ ದೃಷ್ಟಿಗಳನ್ನು ಸಂಹಿತಾವರ್ಣಗಳಲ್ಲಿಟ್ಟು 
ಉಪಾಸನೆಮಾಡಬೇಕೆಂದೂ ಅದರಿಂದ ಉಪಾಸಕನಿಗೆ ಪಜೆ (ಸಂತತಿ), ಪಶು 
ಮುಂತಾದ ಲಾಭಗಳುಂಟಾಗುತ್ತವೆಯೆಂದೂ ಹೇಳಲಾಗಿದೆ. 


1[[ 


ಇದೊಂದು ವಿಚಿತ್ರವಾದ ಉಪಾಸನಾಪಕಾರವೆಂದು ನನಗೆ 
ತೋರುತ್ತದೆ. ವೇದದ ಎರಡೆರಡು ಅಕ್ಷರಗಳನ್ನು ಐದು ವಿಷಯಗಳಲ್ಲಿ 
ಎಭಿನ್ನದೃಷ್ಟಿಯನ್ನಿಟ್ಟು ಉಪಾಸನೆಮಾಡತಕ್ಕವರು ಯಾರಾದರೂ ಇರಬಹುದೆ9 
ಇರಲಿ-ಇಲ್ಲದಿರಲಿ, ಉಪನಿಷತ್ತು ಉಪಾಸನೆಯನ್ನು ಹೇಳಿ ಉಪಾಸನಾಫಲವನ್ನು 
ನಿರ್ದೇಶಿಸಿದೆ ಎಂದು ಸಮಾಧಾನಮಾಡಿಕೊಳ್ಳಬಹುದು. “ಸಂಹಿತಾಯಾ 
ಉಪನಿಷದಂ ವ್ಯಾಖ್ಯಾಸ್ಕಾಮಃ' ಎಂದು ಉಪನಿಷತ್ತಿನಲ್ಲಿದೆ. ಇಲ್ಲಿ ಉಪನಿಷದಂ 
ಎಂಬುದಕ್ಕೆ "ದರ್ಶನಂ' ಎಂದು ಭಾಷ್ಕಕಾರರು ಅರ್ಥಹೇಳಿದ್ದಾರೆ. ಈ ಐದು 
ಪ್ರಕಾರಗಳು ಮಹಾಸಂಹಿತೆಗಳೆಂದೂ ಇವನ್ನು ಯಾವನು ವೇದ ತಿಳಿದಿದ್ದಾನೋ 
ಅವನಿಗೆ ಪ್ರಜಾದಿಫಲಗಳು ದೊರೆಯುತ್ತವೆ ಎಂದೂ: ಹೇಳಿದೆ. ಇಲ್ಲಿ 'ವೇದ' 
ಎ೦ಬ ಶಬ್ದವಿದೆ. ಇಲ್ಲಿ ಜ್ಞಾನವೆಂದರೆ ಉಪಾಸನೆಯೆಂದು ಭಾಷ್ಕಕಾರರು 
ಪ್ರಮಾಣಪುರಃಸರವಾಗಿ ಅರ್ಥವನ್ನು ಹೇಳಿದ್ದಾರೆ. ಅದು ಯುಕ್ತವಾಗಿದೆ. 


ಆದರೆ ಉಪಾಸನೆಗಿಂತ ಅತಿರಿಕವಾದ ಇನ್ನೊಂದು ಆಶಯವೂ 
ಉಪನಿಷತ್ತಿನಲ್ಲಿದೆ ಎಂದು ನನ್ನ ಅಭಿಪ್ರಾಯವಿದೆ. ಭಾಷ್ಕಕಾರರೇ ಹೇಳದಿರುವಾಗ 
"ನನ್ನ ಅಭಿಪ್ರಾಯ' ಎನ್ನುವುದು ಅಧಿಕಪ್ರಸಂಗತನವೆಂದು ಯಾರಾದರೂ 
ನುಡಿಯಬಹುದು. ಹಾಗಲ್ಲ; ಆಚಾರ್ಕರಿಗೆ ಅಧ್ಯಾತ್ಮ ವಿಚಾರವು ಮುಖ್ಯವಾದದ್ದು. 
ಲೌಕಿಕ ವಿಚಾರವನ್ನು ವಿಸ್ತರಿಸಿ ಹೇಳುವುದು ಅನಾವಶ್ಯಕವೆಂದು ಅವರು ಅದನ್ನು 
ಉಪೇಕ್ಷಿಸಿರಬಹುದು. ಶ್ರೀಶಂಕರಭಗವತಾದರ ಪಾದಧೂಳಿಯ ಒಂದು 
ರೇಣುವನ್ನು ನನ್ನ ಶಿರಸಿನಲ್ಲಿ ಧರಿಸಬಹುದಾದ ಯೋಗ್ಯತೆ ನನ್ನದು. ಈ 
ಯೋಗ್ಯತೆಯೂ ಸಹ ನನಗೆ ಆಚಾರ್ಯರ ವಿಷಯದಲ್ಲಿರುವ ಅತಿಶಯವಾದ 
ಭಕ್ತಿಗೌರವದಿ೦ದ ಮಾತ್ರ ಬಂದಿರಬಹುದು. ಜ್ಞಾನದಿಂದಲ್ಲ. 


ಶಿಕ್ಲೋಪನಿಷತ್‌ ಅಧಿಲೋಕ, ಅಧಿಜ್ಯೋತಿಷ ಮುಂತಾದ 
ಪಂಚವಿಷಯಗಳನ್ನು ಮಹಾಸಂಹಿತೆಗಳೆಂದೂ ಇವನ್ನು ಯಾವನು (ವೇದ) 
ತಿಳಿದಿರುವನೋ ಅವನಿಗೆ ಪ್ರಜಾ, ಪಶು ಮುಂತಾದ ಫಲಸಂಪತ್ತು 
ದೊರೆಯುವದೆಂದೂ ಹೇಳಿದೆ. ಇಲ್ಲಿರುವ “ಮಹಾ' ಶಬ್ದವನ್ನೂ 'ವೇದ' 
ಎಂಬುದರ ವಾಚ್ಛಾರ್ಥವು ಜ್ಞಾನವೆಂಬುದನ್ನೂ ಗಮನಿಸಬೇಕು. ಮುಂದ 
ಆಚಾರ್ಯನು ತನ್ನ ಅಂತೇವಾಸಿಗೆ ಬೋಧಿಸುವುದೆಲ್ಲವೂ ಗೃಹಸ್ಥಧರ್ಮವೇ 
ಹೂರತು ವಿರಕನಾದ ಯತಿಗೆ ಸಂಬಂಧಿಸಿದ್ದಲ್ಲವೆಂಬುದನ್ನೂ ಲಕ್ಷಿಸಬೇಕು. 
ಗುರುಕುಲದಿಂದ ನಿರ್ಗಮಿಸುವ ಶಿಷ್ಕ್ಠನು ಮದುವೆಯಾಗಿ ಲೋಕವ್ಯವಹಾರದಲ್ಲಿ 
ತೊಡಗತಕ್ಕವನು. ಧನಾರ್ಜನೆಯನ್ನು ಮಾಡುತ್ತ ಸಂಸಾರಭಾರವನ್ನು ಹೊತ್ತು 
ಸಮಾಜದಲ್ಲಿ ಬೆರೆಯತಕ್ಕವನು. ಅವನಿಗೆ ಲೋಕವ್ಯವಹಾರವು ಚನ್ನಾಗಿ 


IV 


ತಿಳಿದಿರಬೇಕು. ಇದುವರೆಗೆ ಗುರುಕುಲದಲ್ಲಿ ಪಂಜರದೊಳಗಿನ ಹಕ್ಕಿಯಂತೆ, 
ಸಮಾಜದಿಂದ ದೂರವಾಗಿ ಬಾಳಿದವನು. ಈಗಿನ ಶಾಲಾಕಾಲೇಜುಗಳ 
ವಿದ್ಯಾಭಾ ಭ್ಯಾಸದಂತೆ ಹಿಂದೆ ಗುರುಕುಲದ ವಿದಾ ದ್ಯಾಭ್ಯಾಸವಿರಲಿಲ್ಲ. ವೇದ ಶಾಸ ಸ್ತಗಳ 
ಹೊರತಾಗಿ ಬಾಹ್ಯವಿಚಾರವನ್ನೇನೂ ಅಲ್ಲಿ ಕಲಿಸುತ್ತಿರಲಿಲ್ಲ. ಈ ಕಾರಣಗಳಿಂದ 
ಗುರುಕುಲದ ಆಚಾರ್ಯನು ಶಿಷ್ಯನನ್ನು 'ಬೀಳ್ಗೊಡುವಾಗ ಲೋಕವ್ಯವಹಾರಕ್ಕೆ 
ಅತ್ಯಾವಶ್ಯಕವಾದ ಈ ನಿಷಯಗಳೆಲ್ಲವನ್ನೂ ಬಲ್ಲವರಿಂದ ತಿಳಿದುಕೊಳ್ಳಬೇಕೆಂದು 
ಶಿಷ್ಕನಿಗೆ ಹಿತೋಪದೇಶವನ್ನು ಮಾಡುತ್ತಾನೆ. 


ಅಥಾಧಿಲೋಕಮ್‌ - ಪ ಥಿವೀಪೂರ್ವರೂಪಮ್‌. 


ಗೃಹಸ ನಾಗಿ ವ್ಯವಹಾರದಲ್ಲಿ ತೊಡಗತಕ್ಕವನು ಮೊದಲು ತಾನಿರುವ 
ಲೋಕದ ಸಿತಿಗಳನ್ನ ರಿತಿರಬೇಕು. ಅವನಿರುವುದು” ಈ ಪೃಥ್ವಿಯಲ್ಲಿ ಸಮಾಜದ 
ನಡುವೆ. ಈ ಲೋಕದಲ್ಲಿರುವ ನಾನಾ ದೇಶಗಳು, ಕ್ಷೇತ್ರಗಳು. ನದಿ ಬೆಟ್ಟ ಅರಣ್ಯ 
ಮುಂತಾದುದರ ಸಾಮಾನ್ಯ ಪರಿಚಯ ಅವಶ್ಯಕ. ಆಹಾರ ವಸ್ತ್ರ ಮುಂತಾದವು 
ಎಲ್ಲಿ ದೊರೆಯುತವೆ, ಹೇಗೆ ನಿರ್ಮಾಣಗೊಳ್ಳುತ್ತವೆ ಎಂಬುದನ್ನು ಅರಿತಿರುವುದು 
ಆವಶ್ಯಕ. ಸಮಾಜದಲ್ಲಿ ಮಿತರೂ, ಬಂಧುಗಳೂ, ದೇಷಿಗಳೂ, "ಉದಾಸೀನರೂ 
ಇರುತಾರೆ. ಅವರ ಗುಣಸ್ತಭಾವಗಳೂ ಉಪಕಾರ-ಅಪಕಾರಗಳೂ 
ಎ೦ತಹವೆಂಬುದರ ಅರಿವು ಸಮಾಜ ಜೀವಿಗೆ ಆವಶ್ಯಕ. ಇವೇ ಮೊದಲಾದವುಗಳ 
ಸಾಮಾನ್ಯಜ್ಞಾನವನ್ನು ಗಳಿಸಿಕೂಂಡವನು ಯಶಸ್ವಿಯಾಗಿ ಬಾಳಲು ಸಾಧ್ಯ. ಈ 
ಲೋಕದಲ್ಲಿ ಧರ್ಮಮಾರ್ಗದಿಂದ ಅರ್ಥಕಾಮಗಳನ್ನು ಸಾಧಿಸಿಕೊಂಡು 
ಗೃಹಸ್ಥ ಜೀವನವನ್ನು ಸಾಗಿಸಬೇಕಾಗುತ್ತದೆ. 

ದ್ಯೌರುತ್ತರರೂಪಮ್‌ 

ಈ ಲೋಕವಾದ ಮೇಲೆ ಪರಲೋಕದ ವಿಚಾರ. ದ್ಯೌಃ ಎಂದರೆ ಸ್ವರ್ಗ 
ಮತ್ತು ಬಾಹ್ಮಾಕಾಶ. ಭೂಲೋಕದ ಸೌಖ್ಯವೇನೂ ಶಾಶ್ಚತವಲ್ಲ. ಮೇಲೆ ನೋಡು. 
ಬಾಹ್ಯಾಕಾಶದಲ್ಲಿ ಗ್ರಹನಕ್ಷತ್ರಾದಿಗಳು ಇರುವಂತೆ ಸ್ವರ್ಗಲೋಕವೆಂಬುದೂ ಇದೆ. 
ಮುಂದಿನ ಜನ್ಮದಲ್ಲಿ ಅದನ್ನು ಪಡೆಯಲು ಶಕ್ಕವಿದೆ. ವೇದವಿಹಿತ- 
ಕರ್ಮಾನುಷ್ಟಾ ುನದಿಂದ ಅದು ಲಭ್ಲವಿದೆ. 'ಜ್ಯೋತಿಷ್ಟೋಮೇನ ಸ ಸ್ವರ್ಗಕಾಮೋ- 
ಯಜೇತ' ಇತ್ಯಾದಿ ಶ್ರುತಿವಚನಗಳನ್ನು ಅಧ್ಯಯನ ಮಾಡಿರುವೆಯಪ್ಪ 
ಕರ್ಮಕಾಂಡದಲ್ಲಿ “ಹೇಳಿದ ಉಪಾಸನೆಗಳಿ೦ದಲೂ "ಯಾಗಾದಿಕ್ರಿಯೆಗಳಿಂದಲೂ 
"ಸಂಧೀಯತೇ ಪ್ರಜಯಾ ಪಶುಭಿಃ, ಬ್ರಹ್ಮವರ್ಚಸೇನಾನ್ನಾದ್ಯೇನ ಸುವರ್ಗ್ಯೇಣ 
ಲೋಕೇನ'. 


ಈ ಭೂಲೋಕ-ಸ್ವರ್ಗಗಳ ನಡುವೆ ಆಕಾಶವಿದೆ. ಇದು 
ಬಹುವಿಸ್ತೃತವೂ ಅದ್ಭುತವೂ ಆದ ಭಗವಂತನ ಸೃಷ್ಟಿ "ಕಿಂ 
ಜ್ಯೋತಿರ್ಮಹತೋಸ್ಮಾದಾಕಾಶಾದಪಿ ಭೂಯಃ' ಎಂದು ಶ್ರೀ ವಾಸಿಷ್ಠಗಣಪತಿ 
ಶಾಸ್ತ್ರಿಗಳು ಉಮಾಸಹಸವೆಂಬ ಗಂಥದಲ್ಲಿ ಉದರಿಸಿದ್ದಾರೆ. ಮಾನವನು 
ರಾಕಟ್ಟಿನಲ್ಲಿ ಎಷ್ಟು ಎತ್ತರ ಹಾರಿದರೂ ಸ್ಪರ್ಗವನ್ನು ತಲುಪಲಾರ. ವೇದೋಕ್ತವಾದ 
ಅನುಷ್ಠಾನವು ಮಾತ್ರ ಸ್ಪರ್ಗಕ್ಕೆ ಕರೆದೊಯ್ಯಬಲ್ಲದು. ಇಹಲೋಕ- 
ಪರಲೋಕಗಳನ್ನು ಕೂಡಿಸಬಲ್ಲ ಸಂಧಾನವೇ ವಾಯು. ಅದೇ ಪ್ರಾಣಿಗಳ ಪ್ರಾಣ. 
ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನಗಳೆಂಬ ಹೆಸರುಗಳನ್ನು ತನ್ನ 
ಕ್ರಿಯಾಭೇದದಿಂದ ಪಡೆದು ಮಾನವನೇ ಮೊದಲಾದ ಸಕಲಪ್ರಾಣಿಗಳನ್ನೂ 
ಜೀವಂತವಾಗಿ ಉಳಿಸಿದೆ. ಇದೇ ಮಾನವನ ಜೀವಾಳ. ಮನುಷ್ಯನು 
ಪುರುಷಾರ್ಥಗಳನ್ನು ಕ್ರಮವಾಗಿ ಸಾಧಿಸಿಕೊಳ್ಳಲೆಂದು ಉಪಕರಿಸುವುದಕ್ಕಾಗಿ ಈ 
ದೇಹದಲ್ಲಿ ಉಸಿರಾಗಿ ಹಗಲಿರುಳೂ ಶ್ರಮಿಸುತ್ತಿದೆ. ಎಲೈ ಶಿಷ್ಯ, ಇದನ್ನು ಗಮನಿಸು 
ಎ೦ದು ಉಪನಿಷತ್ತು ಬೋಧಿಸುತ್ತದೆ. 

ಅಥಾಧಿಜ್ಯೋತಿಷಮ್‌ ಅಗ್ನಿ: ಪೂರ್ವರೂಪಮ್‌ 


ಗೃಹಸ್ಥನಾದ ವೈದಿಕನಿಗೆ ಅಗ್ನಿಯೇ ಮುಖ್ಯವಾದ ಜ್ಯೋತಿ. ಅಗ್ನಿಯಿಲ್ಲದೆ 
ಅಗ್ನಿಹೋತ್ರ, ವೈಶ್ತದೇವಾದಿ ಕರ್ಮಗಳೇ ನಡೆಯಲಾರವು. ಮೊದಲನೆಯದಾಗಿ 
ಅನ್ನಮಾಡಲು ಅಗ್ನಿಬೇಕು. ಅನ್ನಎಲ್ಲದೆ ದೃನಿಕವಾದ ಪಂಚಯಜ್ಞಗಳು 
ಸಿದ್ಧಿಸುವುದಿಲ್ಲ. 

ಆದಿತ್ಯ ಉತ್ತರರೂಪಮ್‌ 

ಎರಡನೆಯ ಸ್ಥಾನವು ಸೂರ್ಯನಿಗೆ ಸಲ್ಲುತ್ತದೆ. ಸೂರ್ಯನಿಂದಾಗುವ 
ಉಪಕಾರವು ಸರ್ವರಿಗೂ ಸ್ಪಷ್ಟವಾಗಿದೆ. ರಾತ್ರಿಯಲ್ಲಿ ಸೂರ್ಯನಿಲ್ಲದಿದ್ದರೂ ದೀಪದ 
ಬೆಳಕಿನಲ್ಲಿ ಕಾರ್ಯವನ್ನು ನಿರ್ವಹಿಸಬಹುದು. ಆದ್ದರಿ೦ದ ಅಗ್ನಿಗೇ ಪ್ರಥಮಸ್ಥಾನವು 
ಸಲ್ಲುತ್ತದೆ. 

ಆಪಃ ಸಂಧಿಃ 

ಅಧಿಜ್ಯೋತಿಷಮ್‌ ಎಂಬಲ್ಲಿ ಜ್ಯೋತಿಃ ಶಬ್ದಕ್ಕೆ ಜಹಲ್ಲಕ್ಷಣಯಿ೦ದ ಜಲವು 
ಗೃಹೀತವಾಗುತ್ತದೆಯೆ೦ದು ವ್ಯಾಖ್ಕಾನಕಾರರು ಹೇಳಿದ್ದಾರೆ. ಜಲದಲ್ಲಿ ಅಗ್ನಿಯ 
ಅಂಶ ಇದೆ. ಆಮ್ಲಜನಕ (ಆಕ್ಸಿಜನ್‌) ಎಂಬ ಅನಿಲವು ಅಗ್ನಿಯ ಇನ್ನೊಂದು 
ರೂಪ. ಅದರೊಡನೆ ಜಲಜನಕ (ಹೃಡ್ರೋಜನ್‌) ಎ೦ಬ ಅನಿಲವು ಸೇರಿದರೆ 
ಉಭಯವೂ ಜಲವಾಗಿ ಪರಿಣಮಿಸುತ್ತದೆ ಎಂಬ ವೈಜ್ಞಾನಿಕ ಸಿದ್ದಾಂತವು ಇಲ್ಲಿ 


VI 


ಗಮನಾರ್ಹವಾದದ್ದು. ಆದ್ದ ರಿಂದಲೇ ಸೃಷ್ಟಿಪಕರಣದಲ್ಲಿ 'ಆಗ್ಗೆ ೇೀರಾಪಃ' ಎಂದು 
ಶುತಿವಚನವಿದೆ. ಸಾ ನಾದಿಕ್ರಿಯೆಗಳಿಗೆ ಜಲವು ಅತ್ಯಾವಶ್ಶ ಕವಾದದ್ದು, 


ಸೂರ್ಯನಿಂದ ಉತ್ಪನ್ನವಾದ ಜಲಮಯಮೇಘಗಳ ಘರ್ಷಣೆಯಿಂದ 
ಎಿದ್ಯುತ್‌(ಮಿಂಚು) ಉತ್ಪನವಾಗುತ್ತದೆ. ಮಿಂಚು ಅಗ್ನಿರೂಪವಾದದ್ದು 
ಆದುದರಿಂದ ಅಗ್ನಿ ಸೂರ್ಯರ ಸಂಧಾನವೇ ವಿದ್ಯುತ್‌. ಇದೆಲ್ಲವನ್ನೂ ಮನುಷ್ಯನು 
ತಿಳಿದಿರಬೇಕು ಎಂದು ಉಪನಿಷತ್ತು ತಿಳಿಸಿದೆ. ಹೀಗೆಯೇ ಮುಂದಿನ ಮೂರು 
ಮಹಾಸಂಹಿತಗಳಲ್ಲಿಯೂ ಉಪದೇಶವಿದೆ. 


ಅಧಿವಿದ್ಯೆ 


ಮಹಾಸಂಹಿತೆಗಳಲ್ಲಿ ಮೊದಲನೆಯದು ಲೋಕವ್ಯವಹಾರದಲ್ಲಿ 
ತೊಡಗಿದ ಸಾಮಾಜಿಕನಿಗೆ ಇರಬೇಕಾದ ಸಾಮಾನ್ಯಜ್ಞಾನವನ್ನು ತಿಳಿಸಿದೆ. 
ಎರಡನೆಯದು ವೈಯಕ್ತಿಕವಾಗಿ ಗೃಹಸ್ಥನಿಗೆ ಬೇಕಾದ ವಿಷಯಗಳನ್ನು 
ಪ್ರಸ್ತಾವಿಸಿದೆ. ಈಗ ಮೂರನೆಯ ಅಧಿವಿದ್ಯೆಯು ಗೃಹಸ್ಥ ನ ಜೀವನೋಪಾಯದ 
ಮಾರ್ಗವನ್ನು ಪ್ರಸ್ಥಾವಿಸುತ್ತದೆ. 


'ಅಧ್ಯಾಪನಂ ಬ್ರಾಹ್ಮಣಸ್ಯ ವೃತ್ತೀ.' ಗುರುಕುಲದಿಂದ ನಿರ್ಗಮಿಸಿದವನು 
ಸ್ವಾಧ್ಯಾಯಪ್ರವಚನಗಳನ್ನು “ಎಂದಿಗೂ ಬಿಡಬಾರದು. ಸ್ವಾಧ್ಯಾಯವೆಂದರೆ 
ಪ್ರತಿದಿನವೂ ವೇದಪಠನ. ಮತ್ತು ಶಾಸ್ತಾವಲೋಕನ. ಪ್ರವಚನದಿಂದ ಇದು 
ದೃಢವಾಗಿ ನಿಲ್ಲುತ್ತದೆ. ಜ್ಞಾನಪ್ರ ಪ್ರಸಾರವಾಗುತದೆ. ವೇದೋದಿತವಾದ 
ಜ್ಞಾನಮಾರ್ಗವು ಲೋಕದಲ್ಲಿ ಉಳಿಯಬೇಕು, "ಬೆಳೆಯಬೇಕು. ಇದರಿಂದ 
ಜನತೆಯ ಕಲ್ಯಾಣವಾಗಲಿ ಎಂಬುದೇ ವೇದವನ್ನು ಪ್ರಕಾಶಿಸಿದ ಭಗವ೦ತನ 
ಉದ್ದೇಶವಾಗಿರುತ್ತದೆ. ಆದ್ದರಿಂದ ಜ್ಞಾನೋಪದೇಶವೇ ಆಚಾರ್ಯನ ಪ್ರಥಮ 
ಕರ್ತವ್ಯ. ಆಚಾರ್ಯನ ಅರ್ಹತೆಯನ್ನು ತಿಳಿದು ಶಿಷ್ಕ್ಠರು ಬಂದು ಸೇರುತ್ತಾರೆ. 
ಅಂತಹ ಅರ್ಹತೆಯನ್ನು ಗಳಿಸಿದ ಆಚಾರ್ಯನು "ಆ ಮಾ ಯಂತು ಬ್ರಹ್ಮಚಾರಿಣಃ 
ಸ್ವಾಹಾ' ಎಂದು ಹಾರೈಸುತ್ತಾನೆ. 

ಆದುದರಿಂದ ಆಚಾರ್ಯನು ಪೂರ್ವರೂಪ. ಅಂತೇವಾಸಿಯು 
ಉತ್ತರರೂಪ. ವಿದ್ಧಾದಾನ-ವಿದ್ಧಾಗಹಣಗಳು ಉದ್ದಿಷ್ಟವಾದ್ದರಿ೦ದ ಎದ್ಕೆಯೇ 
ಸಂಧಿ. ಪ್ರವಚನವು ಸಂಧಾನ. ಮುಂದೆ ಶಿಷ್ಠನು ಅರ್ಪಿಸುವ 'ಪ್ರಿಯಧನ'ವು 
ಆಚಾರ್ಯನ ಜೀವನವನ್ನು ಭರಿಸಬೇಕು. 


VII 


ಅಧಿಪ್ರಜ 

ಪ್ರಜಾತಂತುವನ್ನು ಮುಂದುವರಿಸು ಎಂದು ಆಚಾರ್ಯನು ಬೋಧಿಸಿದುದರ 
ಪ್ರಸ್ತುತಿ ಇದು. ಮಗುವನ್ನು ಹಡೆದು ಪೋಷಣೆ ಮಾಡತಕ್ಕವಳು ಗೃಹಿಣಿ; 
ತಾಯಿಯಾದವಳು. ಅವಳಿಗೆ ಗೃಹದಲ್ಲಿ ಗಾರವಸ್ಥಾನವಿರತಕ್ಕದ್ದು. ತಂದೆಗಿಂತ 
ತಾಯಿಗೆ ಹತ್ತರಷ್ಟು ಗೌರವ ಸಲ್ಲಬೇಕಂದು ಮನುಸ ತಿ ಹೇಳಿದೆ. ಆದ್ದರಿಂದ 
ಮಾತಾ ಪೂರ್ವರೂಪಮ್‌, ಹಿತಾ ಉತ್ತರರೂಪಮ್‌, ಪ್ರಜಾ ಸಂಧಿಃ. 
'ಆನಂದಗಂಧಿರೇಕೋsಯಮಪತ್ಯಮಿತಿ ಕಥ್ಯತೇ' ಎಂದು ಮಹಾಕವಿ 
ಭವಭೂತಿಯ ವಾಣಿ. ಪ್ರಜನನವು ಶಾಸ್ತ್ರವಿಹಿತ ಧರ್ಮಶಾಸ್ತ್ರವು ಅದನ್ನು 
ವ್ಯವಸ್ಥೆಗೊಳಿಸಿದೆ. ಅದೆಲ್ಲವನ್ನೂ ಗೃಹಸ್ಥನು ಅರಿತಿರಬೇಕು. 

ಅಧ್ಯಾತ್ಮಮ್‌ 

ಆತ್ಮವೆಂದರೆ ಇಲ್ಲಿ ಶರೀರ. ಸಿಂಹಾವಲೋಕನನ್ಶಾಯದಿಂದ ಪ್ರವಚನದ 
ವಿಷಯವನ್ನಿಲ್ಲಿ ಹೇಳಲಾಗಿದೆ. ಶಿಕ್ಷಾಶಾಸ್ತ್ರದಲ್ಲಿ ವಾಗುಚ್ಚಾರಣ ಎಧಿ ಇದೆಯಪ್ಪ. 
ಅದನ್ನೇ ಇಲ್ಲಿ ಮತ್ತೆ ಪ್ರಸ್ತಾವಿಸಿ. ಆದನ್ನು ದೃ ಡಢಗೊಳಿಸಲಾಗಿದೆ. ಅಥವಾ 
ವೇದಶಾಸ ಸಗಳ ವಿಷಯದಲ್ಲಿ ಮಾತ್ರವಲ್ಲ, ""ರೋಕವ್ಯವಹಾರದಲ್ಲಿ ಮಾತನ್ನು 
ಸ್ಫುಟವಾಗಿ' ಸ್ವಚ್ಚವಾಗಿ ವ್ಯಾಕರಣಶುದ್ಧವಾಗಿ ನುಡಿಯಬೇಕು. ಅಂತೆಯೇ 
ಬರಬೇಕು ಎಂಬುದು ಶ್ರುತಿಯ ಆಶಯವಾಗಿರಬೇಕು. ನಮ್ಮ ಅಭಿಪ್ರಾಯವು 
ಇನ್ನೊಬ್ಬರಿಗೆ ತಿಳಿದರಾಯಿತು. ಅದನ್ನು ಹೇಗೆ ಉಚ್ಛರಿಸಿದರೇನು? ಎಂಬ 
ಉಪೇಕ್ಷೆ ಸಲ್ಲದು. ಅಪಶಬ್ದಗಳನ್ನು ನುಡಿಯುತ್ತಿದ್ದ ಕೆಲವರು ಮ್ಲೇಚ್ಛರಾದರೆಂದು 
ಮಹಾಭಾಷ್ಯವು ಅಪಶಬ್ದಗಳನ್ನಾಡುವುದನ್ನು ನಿಂದಿಸಿದ. 

ಮೂಲಾಧಾರಸ್ಥಿತವಾದ ಪರಾವಾಕ್‌ ಕ್ರಮೇಣ ಪಶ್ಯಂತೀ ಮಧ್ಯಮಾ 
ಸ್ಥಿತಿಗಳನ್ನು ಪಡೆದು ಬಾಯಿಯಿಂದ ಹೊರಬೀಳುವಾಗ ವೈಖರೀವಾಕ್‌ ಎನಿಸಿದೆ. 
ಲೋಕದಲ್ಲಿ ಜ್ಞಾನ ಪ್ರಸಾರವಾಗುವುದು ಶಬ್ದದಿಂದಲೇ. ಮಾತಾಡುವ ಶಕ್ತಿಯು 
ಮನುಷ್ಯರಿಗೆ ದೇವರು ಅನುಗ್ರಹಿಸಿದ ಒಂದು ವರವಾಗಿದೆ. 

ಮಾತಾಡಲು ಮನುಷ್ಯರಿಗೆ ಬಾರದಿದ್ದರೆ, ಮನುಷ್ಯರಿಗೂ ಮೃಗಗಳಿಗೂ 
ಭೇದವೇ ಇರುತ್ತಿರಲಿಲ್ಲ. ಮನುಷ್ಯನು ಅರಣ್ಯದ ಮೃಗವಾಗಿ ಬಿಡುತ್ತಿದ್ದನು. 
“ಶಬ್ದವೆ೦ಬ ಜ್ಯೋತಿಯು ಸಂಸಾರದಲ್ಲಿ ಬೆಳಗದೇ ಹೋಗಿದ್ದರೆ. ಪ್ರ 'ಜಗತು 
ಅಜ್ಞಾನದ ಕತಲೆಯಲ್ಲಿ ಮುಳುಗಿಹೋಗುತಿತು” ಎಂದು ಮಹಾಕವಿ ದಂಡಿಯು 
ಹೇಳಿದ್ದಾನೆ. 

“ಇದಮಂಧಂ ತಮಃ ಕೃತ್ತ ೦ ಜಾಯೇತ ಭುವನತ್ರಯಮ್‌ | 

ಯದಿ ಶಬ್ದಾಹ್ನಯಂ ಜೊ, ೀತಿರಾಸಂಸಾರಂ ನ ದೀಪ ತೇ > 


VIll 


ಆದ್ದರಿಂದ ಶಬ್ದೋಚ್ಚಾರಣೆಯ ವಿಚಾರವನ್ನು ಶ್ರುತಿಯು ಮತ್ತೆ 
ಪ್ರಸ್ತಾವಿಸಿದೆ. 

ವಾಸ್ತವವಾಗಿ ಇದು ಸಮಸ್ತ ಮಾನವರ ಶ್ರೇಯಸಿಗಾಗಿ ಉಪನಿಷತ್ತು 
ಅನುಗ್ರಹಿಸಿದ ಹಿತೋಪದೇಶ. ಆದ್ದರಿಂದಲೇ ಇವು ಮಹಾಸಂಹಿತೆ- 
ಗಳನಿಸಿಕೊಂಡಿವೆ. "ಯ ಏವಮೇತಾ ಮಹಾಸಂಹಿತಾ ವ್ಯಾಖ್ಯಾತಾ ವೇದ' ಎಂದು 
ಉಪನಿಷತ್ತು ಹೇಳಿದೆ. ಸೂತ್ರರೂಪದಲ್ಲಿರುವ ಇವು ವ್ಯಾಖ್ಯಾನಸಾಪೇಕ್ಷವಾದವು. 
ಇದುವರೆಗೆ ಬರೆದಿರುವುದು ವ್ಯಾಖ್ಯಾನದ ಒಂದು ಅಂಶ. ಇನ್ನೂ ಇದರಲ್ಲಿ 
ಅಡಗಿರಬಹುದಾದ ಗೂಡಾರ್ಥವನ್ನು ತಿಳಿದು ಅದರಂತೆ ಭಕ್ತಿಶ್ರದ್ದೆಗಳಿಂದ 
ನಡೆದುಕೊಳ್ಳುವುದೂ ಉಪಾಸನೆಯೇ ಆಗುತ್ತದೆ. ಇಷ್ಟನ್ನು ನಾನು 
ವ್ಯಾಖ್ಯಾನಿಸಿರುವುದು ಶ್ರೀಶ೦ಕರಭಗವತ್ಪಾದರ ಅನುಗ್ರಹದಿಂದಲೇ ಎಂದು 
ಭಾವಿಸಿದ್ದೇನೆ. 


ಧರ್ಮಬುದ್ದಿಯಿಂದ ಜೀವಿಸತಕ್ಕವನಿಗೆ ಕ್ರಮವಾಗಿ ಪಾರಮಾರ್ಥಿಕದ 
ಕಡೆ ಬುದ್ಧಿ ಹೊರಳುವುದು ನಿಸರ್ಗದ ಪ್ರಭಾವದಿಂದಲೇ ಸರಿ. ಆ ಮಾರ್ಗದಲ್ಲಿ 
ಓ೦ಕಾರೋಪಾಸನೆ ಇನ್ನೊಂದು ಹೆಜ್ಜೆಯಾಗಿದೆ. ಅದನ್ನೇ ಮುಂದಿನ 
ಅನುವಾಕದಲ್ಲಿ ಉಪನಿಷತ್ತು ಹೇಳಿದೆ. ಓಂಕಾರವೇ ಪ್ರಣವ. ಇದು 
ಸಮಸವೇದಗಳಲ್ಲಿ ಸಾರಿಷ್ಠವಾದುದು. ಸಮಸ್ತವಾಕ್ಕುಗಳನ್ನೂ ವ್ಯಾಪಿಸಿರುವ ಇಂದ್ರ 
ಇದು. ಈಶ್ವರವಾಚಕಶಬ್ದಗಳಲ್ಲಿ ಪ್ರಧಾನವಾದದ್ದು ಪ್ರಣವ. “ತಸ್ಯ ವಾಚಕಃ 
ಪ್ರಣವಃ” ಎಂದು ಯೋಗಸೂತ್ರವಿದೆ. 

ಬ್ರಹ್ಮವಲ್ಲೀ 

ಇದಕ್ಕೆ ಆನಂದವಲ್ಲಿಯೆ೦ಂಬ ಇನ್ನೊಂದು ಹಸರೂ ಉಂಟು. ಹಿಂದಿನ 
ಶಿಕ್ಷಾವಲ್ಲಿಯಲ್ಲಿ ಹೇಳಿದ ಉಪಾಸನೆಗಳು ಸಗುಣೋಪಾಸನೆಗಳು. ಅನಂತರ 
ಓಂಕಾರ ಮತ್ತು ವ್ಯಾಹೃತಿಗಳು ಬ್ರಹ್ಮವೆಂದು ಹೇಳಿದೆ. ಶಬ್ದಗಳು 
ಉಪಾಧಿಗಳಾದ್ದರಿಂದ ಅವೆಲ್ಲವೂ ಸೋಪಾಧಿಕವಾದ ಅಪರಬ್ರಹ್ಮದ 
ವಿಷಯವಾಗುತ್ತದೆ. ಹೃದಯಗುಹೆಯಲ್ಲಿರುವ ಬ್ರಹ್ಮದರ್ಶನವೂ ಸಹ 
ಸ್ಥಳವಿಶೇಷದಿ೦ದ ಕೂಡಿದ್ದರಿಂದ ಸೋಪಾಧಿಕವೇ ಸರಿ. ನಿರುಪಾಧಿಕವಾದ 
ಪರಬ್ರಹ್ಮಜ್ಞಾನದಿಂದಲೇ ಮೋಕ್ಷವೆಂದು ಸಿದ್ದಾಂತವಿರುವುದರಿಂದ ಅದನ್ನು 
ತಿಳಿಸುವುದಕ್ಕಾಗಿ ಈ ಬ್ರಹ್ಮವಲ್ಲಿಯು ಹೊರಟಿದೆ. ಸಮಸ್ತ ಉಪದ್ರವಗಳಿಗೆ 
ಸಂಸಾರವೇ ಮೂಲ. ಈ ಸಂಸಾರಕ್ಕೆ ಅವಿದ್ಯೆಯೇ ಬೀಜ. ಇದರ ನಿವೃತ್ತಿಯು 
ನಿರುಪಾಧಿಕವಾದ ಪರಬ್ರಹ್ಮಜ್ಞಾನದಿಂದಲೇ ಆಗುತ್ತದೆ. ಅವಿದ್ಯಾನಿವೃತ್ತಿಯೆಂದರ 


IX 


ಚೈತನ್ಯ (ಆತ್ಸುದೊಡನೆ ಸಂಬಂಧಿಸುವ ಅರ್ಹತೆಯನ್ನು ಅವಿದ್ಯೆಯು 
ಕಳದುಕೊಳ್ಳುವುದು ಎಂದರ್ಥ. ಆಗ ಅವಿದ್ಯಾಫಲವಾದ ಸಂಸಾರವಿರುವುದಿಲ್ಲ- 
ವಾದ್ದರಿಂದ ಪುನರ್ಜನ್ನವೇ ತಪ್ಪಿಹೋಗುತ್ತದೆ. ಜೀವಾತ್ಮನು ತನ್ನ ನಿಜ 
ಸ್ವರೂಪದಲ್ಲಿ ನಿಲ್ಲುತ್ತಾನೆ. ಅದೇ ಸಂಸಾರದ ಬಿಡುಗಡೆಯೆಂಬ ಮೋಕ್ಷ 
'ಸ್ಟರೂಪಾವಸ್ಥಾ ನಂ ಮೋಕ್ಷ!' ಎಂದು ಶ್ರೀ ಶಂಕರಾಚಾರ್ಯರು ಹೇಳಿದ್ದಾರೆ. 


"ಆತ್ಮನ ಆಕಾಶಃ ಸಂಭೂತಃ? ಇತ್ಯಾದಿ ವಾಕ್ಯಗಳಿಂದ ವಶ್ನದ ಸೃಷ್ಟಿಯು 
ಹೇಗಾಯಿತೆಂಬುದನ್ನು ಉಪನಿಷತ್ತು ವರ್ಣಿಸಿದೆ. ಈ ಸೃಷ್ಟಿಯು 
ಪಾರಮಾರ್ಥಿಕವಾಗಿ ಇಲ್ಲವಾದರೂ ವ್ಯಾವಹಾರಿಕವಾಗಿ ಕಣ್ಣದುರಿನಲ್ಲ 
ಕಾಣಿಸುತ್ತದೆ. ವ್ಯಾವಹಾರಿಕವಾದ ಸತ್ಯವಾದರೂ ನಮ್ಮ ಮನಸಿಗೆ ನಾಟುವಂತೆ 
ವ್ಯವಹಾರದ ಕ್ರಮವನ್ನೇ ತಿಳಿಸಿರುವುದು ಚಟ” ಒಂದು ವೈಶಿಷ್ಟ್ಯವೇ ಸರಿ. 
ಇಸ್ಲಾಂ ಮತದಲ್ಲಾಗಲಿ ಕ್ರೈಸ್ತಮತದಲ್ಲಾಗಲಿ ಸೃಷ್ಟಿಯ ಕ್ರಮನಿರ್ದೇಶವಿಲ್ಲ. 
ದೇವರು ಈ ಜಗತ್ತನ್ನು ಸೃಷ್ಟಿಸದನು ಎಂದು ಹೇಳಿ ಅವು ಕೈತೊಳೆದುಕೊಳ್ಳುತ್ತವೆ. 
ಆಕಾಶಾದಿಗಳು ಮಿಥೈೆಯಾದ್ದರಿಂದ ಪರಬ್ರಹ್ಮವು ವಸ್ತುತಃ. ಅಪರಿಚ್ಛಿನ್ನ ವಂದು 
ತಿಳಿಯಬೇಕು. 


ಆತ್ಮನಿಂದ ಆಕಾಶವು ಹುಟ್ಟಿತು. ಅನಂತರ ಆಕಾಶ ಮೂದಲಾದ 
ಭೂತಗಳಿಂದ ವಾಯು ಮುಂತಾದವು ಕ್ರಮವಾಗಿ ಹುಟ್ಟಿದವು ಎಂದು 
ಹೇಳಿದೆಯಪ್ಪೆ ಜಡವಸುವಿನಿಂದ ಇನ್ನೊಂದು ವಸ್ತು ಹುಟ್ಟುವುದು ಶಕ್ಕವಲ್ಲ. 
ಜಡವಸ್ತುವಿಗೆ ಇನ್ನೊಂದನ್ನು ನಿರ್ಮಿಸಲು ಸಾಧ್ಯವಲ್ಲ. ಸಾಧ್ಯವಾದರೆ ಅದು 
ಜಡವೇ ಅಲ್ಲ. ಒಂದು ಕಲ್ಲುಬಂಡೆಯಿಂದ ಇನ್ನೊಂದು ವಸ್ತು ಎಂದಿಗೂ 
ಹುಟ್ಟದು. ಆದ ಕಾರಣ, ಆಕಾಶದಿಂದ ವಾಯು ಹುಟ್ಟಿತು ಎಂದರೆ, 
ಆಕಾಶಸ್ತರೂಪವನ್ನು ಪಡೆದ ಆತ್ಮನಿ೦ಂದ ಅಥವಾ ಆಕಾಶತಾದಾತ್ಮ್ಯವನ್ನು ಪಡೆದ 
ಆತ್ಮನಿಂದ ವಾಯು ಹುಟ್ಟಿತು ಎಂದರ್ಥ. ಹೀಗೆಯೇ ವಾಯುಸರೂಪವನ್ನು 
ಪಡೆದ ಆತ್ಮನಿ೦ದ ಅಗ್ನಿಹುಟ್ಟಿತು. ಈ ಪ್ರಕಾರ ಅರ್ಥವನ್ನು ಮಾಡಿಕೊಳ್ಳಬೇಕು. 
ಇದು ವೇದಾಂತದ ನಿಲುವು. 


ಆಕಾಶವು ಹುಟ್ಟಿತು ಎಂದರೇನು? ಆಕಾಶವು ಒಂದು ಶೂನ್ಯವಾಗಿ ನಮಗೆ 
ತೋರುತ್ತದೆ. ಆಕಾಶವು ಹುಟ್ಟದಿದ್ದಾಗ ಈ ವಿಶ್ವವು ಹೇಗಿದ್ದಿರಬಹುದು ಎಂದು 
ಊಹಿಸಿಕೊಳ್ಳಲೂ ನಮಗೆ ಸಾಧ್ಯವಾಗುವುದಿಲ್ಲ. ಅವಕಾಶಪ್ರದತ್ವ ಮತ್ತು ಶಬ್ದ 
ಎಂಬಿವು ಆಕಾಶದ ಗುಣಗಳೆಂದು ಭಗವತ್ಪಾದರು ಹೇಳುತ್ತಾರೆ. ತಾರ್ಕಿಕರೂ 
ಶಬ್ದವೆ೦ಬ ಗುಣಕ್ಕೆ ಆಶ್ರಯವಾದದ್ದು ಆಕಾಶವೆಂದು ಹೇಳುತ್ತಾರೆ. ಚಾರ್ವಾಕರು 


ಆಕಾಶವೆಂಬ ಪದಾರ್ಥವನ್ನು ಒಪ್ಪುವುದಿಲ್ಲ. 


ಸುಪ್ರಸಿದ್ದ ವಿಜ್ಞಾನಿಯಾದ ಐನ್‌ಸ್ಟಿನ್‌ ಮಹಾಶಯನು ಆಕಾಶವು 
ಶೂನ್ಯವಲ್ಲ, ಅದು ಒಂದು ವಸ್ತು ಎಂದು ಹೇಳಿದ್ದಾನೆ. ಅತ್ಯಾಧುನಿಕವನಿಸಿದ 
ಕ್ವಾಂಟಮ್‌ ಭೌತಶಾಸ ಸವೂ ಆಕಾಶವು ಶೂನ್ಯವಲ್ಲ. ಅದು ಒಂದು ವಸು. ಅದರಲ್ಲಿ 
ಅತಿಸೂಕ್ಷ ಸಣಗಳು ತಾವಾಗಿಯೇ ಹುಟ್ಟಿ ನಶಿಸುತ್ತವೆ ಎಂದು ಸಿದಾ ೦ತಿಸಿದೆ. 


Quantum Physics has accepted space as plenum. |! 
generates particles. It reabsorbs particles. It is something 
positive. It is not void. Einstein had a clearer understanding of 
Space, much clearer than modern Quantum Physics. 


- Maya in Physics by N.C. Panda (Page 376) 
ಉಪನಿಷತ್ತು ಹೇಳಿರುವುದು ಸತ್ಯವೆಂದು ವಜ್ಞಾನಶಾಸ್ತವು ಒಪಿಕೊಂಡಿತು! 
ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಇವೇ ಪಂಚ ಮಹಾಭೂತಗಳು. 
ಇವು ಜಗತ್ತಿನ ಮೂಲಭೂತ ದ್ರವ್ಯಗಳು. ಇವಕ್ಕೂ ಮೂಲಕಾರಣವಾದ 
ಚೈತನ್ಯವೆ೦ಬ ಆತ್ಮನ ವಿಷಯ ಒತ್ತಟ್ಟಿಗಿರಲಿ. ಅವನೇ ಜಗದ್ರೂಪನಾದರೂ 
ಜಗತ್ತಿನಲ್ಲಿ ಅವನು ಸೇರುವುದಿಲ್ಲ. ಜಗನ್ನಿರ್ಮಾಣಕ್ಕೆ ಮೂಲವಾದ ದ್ರವ್ಯವೇ 
ಆಕಾಶ. ಆಕಾಶದಲ್ಲಿ ಕಾಣಿಸಿಕೂಂಡ ಅತಿಸೂಕ್ಷ್ಮ ಕಣಗಳು  (08ಗ10166) 
ಒಟ್ಟುಗೂಡಿ ವಾಯು ಹುಟ್ಟಿತೆ೦ದೂ ಅನಂತರ ಅಗ್ನಿ, ಜಲ, ಪೃಥ್ವಿಗಳು ಕ್ರಮವಾಗಿ 
ಜನಿಸಿದವೆಂದೂ ಉಪನಿಷತ್ತು ಹೇಳಿದೆ. ಶಬ್ದ, ಸರ್ಶ, ರೂಪ, ರಸ, ಗಂಧಗಳು 
ಕ್ರಮವಾಗಿ ಇವುಗಳಲ್ಲಿ ಉದ್ಭೂತವಾಗಿ ಗೋಚರಿಸುತ್ತವೆ. 
ಪಂಚಜ್ಞಾನೇಂದ್ರಿಯಗಳಿಗೆ ಗೋಚರಿಸತಕ್ಕ ಗುಣಗಳು ಇವು ಐದು ಮಾತ್ರ. 
ವಾಸ್ತವವಾಗಿ ಬಾಹ್ಮದಲ್ಲಿ ಇರತಕ್ಕ ಗುಣಗಳು ಇವು ಐದೇ. ಕಾಮ, ಕೋಧಾದಿಗಳು 
ಅಂತಃಕರಣದ ಮಾನಸಗುಣಗಳು. ಪಂಚಮಹಾಭೂತಗಳ ಸೃಷ್ಟಿಯಲ್ಲ ಒ೦ದು 
ವೈಜ್ಞಾನಿಕ ಕ್ರಮವು ನಮಗೆ ತೋರುತ್ತದೆ. ಇದರ ಸ್ಪಷ್ಟೀಕರಣವು ವಿಜ್ಞಾನಿಗಳಿಗೆ 
ಸೇರಿದೆ. 

“ಯತೋ ವಾಚೋ ನಿವರ್ತಂತೇ ಎಂದು ಆರಂಭವಾಗುವ 
ನವಮಾನುವಾಕದ ವಾರ್ತಿಕಗಳಲ್ಲಿ ಶ್ರೀ ಸುರೇಶ್ವರಾಚಾರ್ಕರು ಕೆಲವು ಅಮೂಲ್ಯ 
ವಿಚಾರಗಳನ್ನು ಹೇಳಿದ್ದಾರೆ. ಅವನ್ನು ಅನುಲಕ್ಷಿಸಿ ಕೆಲವು ಅಂಶಗಳನ್ನಿಲ್ಲಿ 
ಪ್ರಸಾವಿಸಬಹುದು. 

“ಬ್ರಹ್ಮವನ್ನು ವರ್ಣಿಸಲಾರದೆ ವಾಕ್ಕುಗಳು ಹಿಂದಿರುಗುತ್ತವೆ. ಮನಸ್ಸು ಸಹ ಆ 
ವಸ್ತುವನ್ನರಿಯಲಾಗದೆ ಹಿಂದೆ ಸರಿಯುತ್ತದೆ” ಎಂದು ಮೇಲ್ಕಂಡ ಶ್ರುತಿಯ 


Xl 


ಅರ್ಥ. ವಾಕ್ಕು ಎಂದರೆ ಶಬ್ದವು ವರ್ಣಿಸಬೇಕಾದರೆ ಆ ವಸ್ತುವಿನಲ್ಲಿ ಜಾತಿ, ಗುಣ, 
ಕಿಯೆಗಳಲ್ಲೊಂದು ನಮಗೆ ಪರಿಚಿತವಾದ ಧರ್ಮವಿರಬೇಕು. ಅಥವಾ 
ಫೂರ್ವಪರಿಚಿತ ವ್ಯಕ್ತಿಗೆ ಇಟ್ಟಿರುವ ಸಂಜ್ಞೆಯಾಗಿರಬೇಕು. ಈ ನಾಲ್ಕನ್ನು ಶಬ್ದದ 
ಪ್ರವೃತ್ತಿ ನಿಮಿತ್ತಗಳೆನ್ನು ತ್ತಾರೆ. "ಶಬ್ದದ ಪ್ರಯೋಗಕ್ಕೆ ಇವು ನಿಮಿತಗಳು. ಇವಿಷ್ಟನ್ನೇ 
ಬೋಧಿಸುವ ಶಕ್ತಿ ಶಬ್ದಕ್ಕೆ "ಇರುತ್ತದೆ. ಉದಾ 


1. ಜಾತಿ- ಅಶ್ವತ್ವ, ಗೋತ್ತ, ಮನುಷ್ಯತ್ವ -ಅಶ್ವ, ಗೋವು, ಮನುಷ್ಯ ಇತ್ಯಾದಿ. 
2. ಗುಣ - ಬಿಳುಪು, ಕೆ೦ಪು - ಮತ್ತು ಬಿಳಿಯದು, ಹವಳ ಕೆಂಪು. 

3. ಕ್ರಿಯೆ - ಪಾಚನ, ಅಧ್ಯಾಪನ. ಅವನು ಪಾಚಕ, ಈತನು ಅಧ್ಯಾಪಕ. 

4. ಸಂಜ್ಞೆ - ಇವನು ರಾಮ, ಅವನು ಕೃಷ್ಣ. 


ಈ ನಾಲ್ಕು ಬಗೆಯ ಶಬ್ದಗಳ ಹೂರತಾಗಿ ಇನ್ನಾವ ವಸ್ತುನಿರ್ದೇಶಕ 
ಶಬ್ದವೂ ಯಾವ ಭಾಷೆಯಲ್ಲಿಯೂ ಇಲ್ಲ. ಬ್ರಹ್ಮದಲ್ಲ ಯಾವ ಜಾತಿ, ಗುಣ, 
ಕ್ರಿಯೆಗಳೂ ಇಲ್ಲ. ಬ್ರಹ್ಮವು ಪೂರ್ವಪರಿಚಿತವಲ್ಲವಾದರಿಂದ ಬಹ್ಮ ಆತ್ಮ 
ಮುಂತಾದ ಸಂಜ್ಞಾ ಶಬ್ದಗಳೂ ಅದರ ಸ್ವರೂಪವನ್ನು ತಿಳಿಸಲಾರವು. ಶಿವ, ವಿಷ್ಣು 
ಮೊದಲಾದ ದೇವತೆಗಳ ವರ್ಣನೆ ಸಗುಣಮೂರ್ತಿಗೆ ಸಂಬಂಧಿಸಿದ್ದು. 
ನಿರ್ಗುಣಬ್ರಹ್ಮದ ವರ್ಣನೆಯಲ್ಲ. ಹೀಗಿರುವಾಗ ಯಾವ ವಾಕ್ಕು ಬ್ರಹ್ಮದ 
ಸ್ವರೂಪವನ್ನು ತಿಳಿಸಿಕೂಟೀತು? ಅಪರಿಚಿತವಾದದ್ದನ್ನು ಮನಸ್ಸೂ ಸಹ 
ಕಲ್ಪಸಿಕೊಳ್ಳಲಾರದು. ಶಬ್ದಗೋಚರವಾದ್ದನ್ನು ಸಹ ಮನಸ್ಸೇ ತಿಳಿಯುತ್ತದೆ. 
ಅ೦ತಹ ಮನಸ್ಸಿಗೂ ಸಾಕ್ಷಿಯಾಗಿ, ವಾಕ್ಕಿಗೆ ವಾಕ್ಠೂ, ಮನಸ್ಸಿಗೆ ಮನಸ್ಸೂ ಆಗಿರುವ 
ಬ್ರಹ್ಮವನ್ನು ಮನಸ್ಸು ಹೇಗೆ ತಿಳಿದೀತು? 'ಸತ್ಯಜ್ಞಾನಮನ೦ತ೦ ಬ್ರಹ್ಮ” ಇತ್ಯಾದಿ 
ಶುತಿಗಳೂ ಸಹ ವಾಚ್ಯವೃತ್ತಿಯಿಂದ ಬ್ರಹ್ಮಸರೂಪ ವನ್ನು ತಿಳಿಸಲಾರವು. 
ಲಕ್ಷಣಾವೃತ್ತಿಯಿಂದ ಬಹದ ಕಡೆಗೆ ಕೈತೋರಿಸಿ ಸುಮನಾಗುತವೆ. “ತತ್‌ತ್ವಮಸಿ” 
ಎಂಬ ವಾಕ್ಯವು ಬ್ರಹ್ಮ ಮತ್ತು ಜೀವನಿಗೆ ಐಕ್ಕವನ್ನೆ (ನೋ ತಿಳಿಸಿಕೊಡುತ್ತದೆ. “ಆದರೆ 
ಅದು ಸ್ವಯಂಪ್ರಕಾಶವಾದ ಬ್ರಹ್ಮದ ಸ್ನರೂ ಪವನ್ನು ತಿಳಿಸಲಾರದೆ ಹಿಂದಿರುಗಿ 
ಬಿಡುತ್ತವೆ! 


ವೇದವಾಗಲಿ ಅದರಿಂದಾಗುವ ಜ್ಞಾನವಾಗಲಿ ಬ್ರಹ್ಮವನ್ನು 
ವಿಷಯೀಕರಿಸುವುದೇ ಇಲ್ಲವೆಂದಾದರೆ ವೇದದಿಂದಾಗುವ 
ಪ್ರಯೋಜನವಾದರೂ ಏನು? ಪ್ರಯೋಜನವಿದೆ. ಅವಿದ್ಯೆಯನ್ನು (ಅಜ್ಞಾನವನ್ನು) 
ಹೋಗಲಾಡಿಸುವುದೇ ಪ್ರಯೋಜನ! ನಿದ್ರಿಸುತ್ತಿರುವವನ ಬಳಿಗೆ ಹೋಗಿ "ಏ 
ದೇವದತ್ತ, ಏಳು” ಎಂದು ಕೂಗಿದೊಡನೆ ಅವನ ನಿದ್ರೆಯು ಹೋಗಿ ಎಚ್ಚರವಾಗಿ 


Xl 


ಬಿಡುತ್ತದೆ. ನಿದ್ರಿಸುವಾಗ ಅವನಿಗೆ ನಮ್ಮ ಮಾತಿನ ಅರ್ಥವೇ ಆಗಿರುವುದಿಲ್ಲ. 
ಆದರೂ ನಿದ್ರೆಯು ಹೋಗಿ ಎಚ್ಚರವಾಗುತ್ತದೆ. ಶಬ್ದದ ಶಕ್ತಿ ಅಂತಹುದು. 
'ಸತ್ಯಂಜ್ಞಾನಮನಂತಂ ಬ್ರಹ್ಮ ತತ್‌ತ್ವಮಸಿ' ಇತ್ಯಾದಿ ಶ್ರುತಿ ವಾಕ್ಯವು ಮನುಷ್ಯನ 
ಅವಿದ್ಯೆಯನ್ನು ತೊಲಗಿಸುತ್ತದೆ. ಅವಿದ್ಯೆಯು ತೊಲಗಿದೊಡನೆ ಬ್ರಹ್ಮವು 
ಸ್ವಯಂಪ್ರಕಾಶಿಸುತ್ತದೆ. ಅವಿದ್ಯಾನಿವೃತ್ತಿಯೇ ಶ್ರುತಿಯಿ೦ದ ಆಗುವ ಪ್ರಯೋಜನ. 
ಇದು ಶಬ್ದ ಮಹಿಮ. ಎಷ್ಟುದರೂ ಶಬ್ದಜ್ಞಾನಕ್ಕಿಂತ ಅಜ್ಞಾನವು ದುರ್ಬಲ. “ಇದು 
ಸರ್ಪವಲ್ಲ, ಹಗ್ಗ” ಎಂದೊಡನೆ ಸರ್ಪವೆಂಬ ಭ್ರಮೆ ಹೋಗಿಬಿಡುತ್ತದೆ. 
ಅವಿದ್ಯೆಯನ್ನು ತೊಲಗಿಸುವ 'ತತ್‌ತ್ವಮಸಿ' ಎಂಬ ವಾಕ್ಯದಿಂದ 'ಅಹಂ ಬ್ರಹ್ಮಾಸ್ಮಿ' 
ಎಂಬ ಜ್ಞಾನ ಉದಿಸುತ್ತಲೇ ಅದೂ ಸಹ ಅವಿದ್ಯೆಯೊಡನೆ ತಾನೂ ನಾಶವಾಗಿ 
ಬಿಡುತ್ತದೆ! ರೋಗವನ್ನು ಹೋಗಲಾಡಿಸುವ ಔಷಧವೂ ರೋಗದೊಡನೆ 
ನಾಶವಾಗುವಂತೆ ಇದು. ಆಗ 'ಅಹಂ' ಎಂಬುದೂ ಇಲ್ಲ, 'ಅಸ್ಲಿ' ಎಂಬುದೂ 
ಇಲ್ಲ. ಬ್ರಹ್ಮವೆಂಬ ಚೈತನ್ಯಜ್ಯೋತಿಯೊಂದೇ ಎರಾಜಿಸುತ್ತದೆ. 


ಆನಂದಂ ಬ್ರಹ್ಮಣೋ ವಿದ್ವಾನ್‌ ನ ಬಿಭೇತಿ ಕುತಶ್ಚನ ॥ 


ಬ್ರಹ್ಮದ ಆನ೦ದವೆಂದರೆ ಬ್ರಹ್ಮವೇ ಆದ ಆನಂದವೆಂದರ್ಥ. ರಾಹೋಃ 
ಶಿರಃ-ರಾಹುವಿನ ಶಿರಸ್ಸು ಎಂಬ ಹಾಗೆ ಕಲಿತವಾದ ಅವಸ್ಥಾಭೇದದಿಂದ ಷಷ್ಠೀ 
ವಿಭಕ್ತಿ ಬಂದಿದೆ. ಈ ಬ್ರಹ್ಮಾನಂದವನ್ನು ತಿಳಿದವನು ಬ್ರಹ್ಮವೇ ಆದ್ದರಿಂದ ಅವನಿಗೆ 
ಯಾವ ವಸುವಿನಿಂದಲೂ ಭಯವಿಲ್ಲ. ಇನ್ನೊಂದು ವಸ್ತುವಿದ್ದರೆ ಅದರಿಂದ 
ಭಯವು ಸಂಭವಿಸೀತು. ಇನ್ನೊಂದು ವಸ್ತುವೇ ಇಲ್ಲದಾಗ ಬ್ರಹ್ಮವಿದನಿಗೆ 
ಯಾರಿಂದ ಭಯ ಹುಟ್ಟೀತು? ಇನ್ನೊಂದು ವಸ್ತುವಾದರೋ ಅವಿದ್ಯೆಯಿಂದ 
ಕಾಣಿಸುತ್ತದೆ... ಭಯಹೇತುವಾದ ಅವಿದ್ಯೆಯೇ ನಷ್ಟವಾದಾಗ ಭಯ 
ಇಲ್ಲದಿರುವುದು ಸಹಜವೇ ಆಗಿದೆ. 


"ಯತೋ ವಾಚೋ ನಿವರ್ತಂತೇ' - ಎಂದು ಹೇಳುವ ಶ್ರುತಿಯ 
ಆಶಯವೇನೆಂದರೆ, ಬ್ರಹ್ಮವು ಯಾವ ಪದದ ಅರ್ಥವೂ ಅಲ್ಲ. ಯಾವ ವಾಕ್ಯದ 
ಅರ್ಥವೂ ಅಲ್ಲ ಎಂದು ತಿಳಿಸುವುದಕ್ಕಾಗಿ. ಅಲ್ಲದೆ ಯಾವ ಬಗೆಯ 
ಮಾನಸಕಲ್ಪನೆಗೂ ನಿಲುಕತಕ್ಕದ್ದಲ್ಲ ಎಂದು ತಿಳಿಸುವುದಕ್ಕಾಗಿ 'ಮನಸಾ ಸಹ' 
ಎಂದು ಹೇಳಿದೆ. 'ನಾಯಮಾತ್ಮಾ ಪ್ರವಚನೇನ ಲಭ್ಯಃ'(೧-೧-೨೩) ಎಂಬ 
ಕಠಶ್ರುತಿಯ ಆಶಯವೂ ಇದೇ ಆಗಿರುತ್ತದೆ. ಅಲ್ಲಿಯೇ "ಯಮೇವೈಷ ವೃಣುತೇ 
ತೇನ ಲಭ್ಯ?" ಎಂದೂ ಹೇಳಿದೆ. ಬ್ರಹ್ಮವು ಸ್ವಾನುಭವ ಸ್ವರೂಪವೆಂದು ಅದರ 
ತಾತ್ತರ್ಕ. ಇದೇ ಪ್ರತ್ಯಗ್‌ಬ್ರಹ್ಮ ಅನ್ನಮಯಾದಿ ಪಂಚಕೋಶಗಳ ನಿಷೇಧವೂ 


೫.11] 


ಇದರಲ್ಲಿಯೇ ಪರ್ಮವಸಾನಗೊಳ್ಳುತ್ತದೆ. ಹೇಗೆಂದರೆ, ಇದು ಅನ್ನಮಯ 
ಕೋಶವಲ್ಲ, ಇದು ಪಾಣಮಯ ಕೋಶವಲ್ಲ. ಇವೆಲ್ಲವೂ ಪ್ರತ್ಕ ಗ್‌ಬ್ರಹ್ಮವೇ "ಎಂದು 
ಅರ್ಥ. ರಜ್ಜು ಸರ್ಪಸ್ಥಳದಲ್ಲಿ ಇದು ಸರ್ಪವಲ್ಲ. ಇದು ಹಗ್ಗ ಎಂದು 
ತಿಳಿಯುವಂತೆ ಕೋಶಪ೦ಚಕ ನಿಷೇಧದಲ್ಲಿಯೂ ತಿಳಿಯಬೇಕು. 
ಭೃಗುವಲ್ಲೀ 

ವಿಶ್ವದಲ್ಲಿ ಅತ್ಯಧಿಕ ಮೌಲ್ಯವುಳ್ಳದ್ದು ಆತ್ಮಜ್ಞಾನ. ಅದನ್ನು ಪಡೆಯುವ 
ಇಚ್ಛೆಯಾಗುವುದು ಸಹ ಎಷ್ಟೋ ಜನ್ನಗಳ ಪುಣ್ಯದ ಫಲ. ಇಚ್ಛೆಯಾದರೂ 
ಅದಕ್ಕಾಗಿ ಯತ್ನಿಸತಕ್ಕವರು ನಿರಳ. ವಿರಳರಲಿಯೂ ಅದನ್ನು ಸಾಧಿಸಿ 
ಕೃತಕೃತ್ತನಾಗತಕ್ಕವನು ಕೋಟಿಸಂಖ್ಯೆಯಲ್ಲಿ ಒಬ್ಬನಿದ್ದಾನು. ವೇದಾಂತಶಾಸ ದಲ್ಲಿ 
ಘನಪಾಂಡಿತ್ಯವನ್ನು ಗಳಿಸಿಕೊಂಡವರು "ಅನೇಕರಿದ್ದಾರೆ. ಅದೆಲ್ಲವೂ 
ಶಾಸ್ತ್ರಗೋಷ್ಠಿಯಲ್ಲಿ “ಪಂಡಿತರೊಡನೆ ಎವಾದಕ್ಕಾಗಿ ತಲೆಯಲ್ಲಿ ನಿಂತಿರುತ್ತದೆ. 
ಹೃದಯಕ್ಕೆ ಇಳಿದಿರುವುದಿಲ್ಲ. 


ಆತ್ಮಜ್ಞಾನದ ಪಾಪಿಗೆ ಮುಖ್ಯವಾಗಿ ಬೇಕಾದದ್ದು ಚಿತ್ತಶುದ್ಧಿ ಇದು 
ಶಾಸ್ತ್ರವಿಹಿತಕರ್ಮವನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಿದರೆ ಮಾತ್ರ ಎಭ್ಯವಾಗುತ್ತದೆ. 
ಚಿತ್ರೆಸ್ಯ ಶುದ್ಧಯೇ ಕರ್ಮ” ಎಂಬುದು ಶಾಸ್ತ್ರೀಯ ಸಿದ್ಧಾಂತ. ಯಾವ ಫಲದ 
ಅಪೇಕ್ಷೆಯೂ ಇಲ್ಲದೆ ಭಗವದರ್ಪಣ. ಬುದ್ಧಿಯಿಂದ ಆಚರಿಸುವ 
ನಿಷ್ಕಾಮಕರ್ಮವೇ ಚಿತ್ತಶುದ್ಧಿಗೆ ಕಾರಣವಾಗುತ್ತದೆ. ಕಾಮ, ಕ್ರೋಧ, ದ್ವೇಷ, 
ಲೋಬಾದಿಗಳು ಚಿತ್ತಕ್ಕೆ ಅಂಟಿದ ಕೊಳೆ. ಈ ಕೂಳಯನ್ನು ನಿರ್ಮೂಲ 
ಮಾಡುವುದೇ ಚಿತ್ತಶುದ್ದಿ. ಬಹ್ಮಜ್ಞಾನದ ಪ್ರಾಪ್ತಿಗೆ ಅರ್ಹತೆಯು ಚಿತ್ತ ಶುದ್ಧಿಯಿಂದ 
ಪ್ರಾಪವಾಗುವುದು. 


ಈ ಪ್ರಕಾರದ ಚಿತ್ತಶುದ್ದಿಯನ್ನು ಪಡೆದಿದ್ದ ಭೃಗುವು ಬ್ರಹ್ಮಜ್ಞಾನವನ್ನು 
ಪಡೆಯುವುದಕ್ಕಾಗಿ ತನ್ನ ತಂದೆಯಾದ ವರುಣನ ಬಳಿಗೆ ಬಂದು 'ಅಧೀಹಿ 
ಭಗವೋ ಬ್ರಹ್ಮ ಎಂದು ಪ್ರಾರ್ಥಿಸುತ್ತಾನೆ. ಭಗವನ್‌, ಬ್ರಹ್ಮವೆಂದರೆ 
ಯಾವುದೆಂಬುದನ್ನು ತಿಳಿಸಿಕೊಡು ಎಂದು ಪ್ರಾರ್ಥಿಸುತ್ತಾನೆ. ಅಧೀಹಿ ಇ 
ಅಧ್ಯಾಪಯ. “ಅ೦ತರ್ಭಾವಿತಣಿಚ್‌'. ಇದು ವೈದಿಕ ಪ್ರಯೋಗ. 

ಗುರುಮುಖದಿ೦ದಲೇ ಬ್ರಹ್ಮವಿದ್ಧೆಯನ್ನರಿಯಬೇಕು - ಎಂಬುದು 
ಭೃಗುವರುಣರ ಆಖ್ಕಾನದ ಉದ್ದೇಶವಾಗಿದೆ. ವರುಣನು ಅನ್ನಪ್ರಾಣಾದಿಗಳ 
ಚಿಂತನೆಯಿಂದ ಬಹ್ಮಸ (ರೂಪ ದ ಅರಿವಾಗುವುದೆಂದನೇ ಹೊರತು "ನೇರವಾಗಿ 
ಬ್ರಹ್ಮದ ಲಕ್ಷಣವನ್ನು ಹೇಳಲಿಲ್ಲ. ಬರಿಯ ಶ್ರವಣದಿಂದ ಅದರ 


XIV 


ಜ್ಞಾನವಾಗತಕ್ಕದ್ದಲ್ಪ್ಲ. ಮನನದ ಅವಶ್ಯಕತೆ ಇದೆಯೆಂದು ತೋರಿಸಿಕೊಡುವುದೇ 
ಇದರ ಉದ್ದೇಶ. ವರುಣನು ಹೇಳಿದ ಅನ್ನಾದಿಗಳಲ್ಲಿ ಅನ್ನವು ಜಡ. ಪ್ರಾಣದಲ್ಲಿ 
ಕ್ರಿಯೆ ಉಂಟು. ಚಕ್ಷು, ಶ್ರೋತ್ರಗಳು ಜ್ಞಾನೇಂದ್ರಿಯಗಳು, ವಾಕ್‌ ಕರ್ಮೇಂದ್ರಿಯ, 
ಮನಸ್ಸು ಸಕಲವಿಧಜ್ಞಾನಗಳನ್ನು ಗಹಿಸತಕ್ಕದ್ದು. ಇವಿಷ್ಟನ್ನು ವಿಚಾರಮಾಡಿದರೆ 
ಸಾಕೆಂದು ವರುಣನ ಅಭಿಪ್ರಾಯ. ಇವುಗಳ ಉತತ್ತಿ, ಸ್ಥಿತಿ, ಲಯಗಳಿಗೆ 
ಮೂಲಕಾರಣವಾದದ್ದು ಬ್ರಹ್ಮ ಇದನ್ನೇ 'ಜನ್ಮಾದ್ಮಸ್ಯ ಯತಳಿ ಎಂಬ 
ಬಾದರಾಯಣ ಸೂತ್ರವು ಹೇಳಿದೆ. ಈ ಅನ್ನಾದಿಗಳೇ ಬ್ರಹ್ಮವೆಂದು ಜನರು 
ಭ್ರಾಂತರಾಗಿದ್ದಾರ. ಇವುಗಳ ಹೊರತು ಬ್ರಹ್ಮವೇ ಇಲ್ಲವೆಂದು ಹೇಳತಕ್ಕ 
ನಾಸ್ತಿಕರೂ ಇದ್ದಾರೆ. ಇವರೆಲ್ಲರೂ ಭ್ರಾಂತರೆಂದು ಭಗವತ್ಪಾದರು ಶ್ರೀ 
ದಕ್ಷಿಣಾಮೂರ್ತಿಸ್ತೋತ್ರದಲ್ಲಿ ಹೇಳಿದ್ದಾರೆ. 

ದೇಹಂ ಪ್ರಾಣಮಪೀಂದ್ರಿಯಾಣ್ಯಪಿ ಚಲಾಂ ಬುದ್ಧಿಂ ಚ ಶೂನ್ಯಂ ವಿದುಃ 

ಸ್ಲೀಬಾಲಾಂಧಜಡೋಪಮಾಸ್ತ್ಯಹಮಿತಿ ಭ್ರಾಂತಾ ಭೃಶಂ ವಾದಿನಃ ॥ 


ಅನ್ನಪ್ರಾಣಾದಿಗಳು ಈ ಜಗತ್ತಿನ ಎಲ್ಲ ಪ್ರಕಾರದ ವಸ್ತುಗಳನ್ನೂ 
ಪ್ರತಿನಿಧಿಸುತ್ತವೆ. ಇಲ್ಲಿ ತಪಸ್ಸೆಂದರೆ ಮನಸ್ಸು ಮತ್ತು ಇಂದ್ರಿಯಗಳನ್ನು 
ಏಕಾಗ್ರತೆಯಲ್ಲಿಟ್ಟು ಮಾಡುವ ಅಧ್ಯಾತ್ಮಿಕವಾದ ಚಿಂತನೆ. 
ಅನ್ನಾದಿಗಳಲ್ಲವೂ ಕಡೆಗೆ ಬ್ರಹ್ಮದಲ್ಲಿ ಲಯವನ್ನು ಹೊಂದುತ್ತವೆ. ಯಾವ 
ಕ್ರಮದಲ್ಲಿ ನಾವು ಮೆಟ್ಟಿಲನ್ನು ಹತ್ತಿ ಮೇಲಕ್ಕೆ ಹೋಗುತ್ತೇವೋ ಅದಕ್ಕೆ 
ವ್ಯತ್ಯಯವಾದ ಕ್ರಮದಲ್ಲಿ ಇಳಿದು ಬರುತ್ತೇವೆ. ಸೂತ್ರಭಾಷ್ಠ್ಯದಲ್ಲಿಯೂ ಈ ವಿಚಾರ 
ಬಂದಿದೆ. (ಸೂ.ಭಾ. ೨.೩.೧೪). 


ಜಗತ್‌ಪ್ರತಿಷ್ಠಾ ದೇವರ್ಷೇ ಪೃಥಿವೃಪ್ಪು ಪಲೀಯತೇ | 

ಜ್ಯೋತಿಷ್ಕಾಪಃ ಪ್ರಲೀಯಂತೇ ಜ್ಯೋತಿರ್ವಾಯೌ ಪ್ರಲೀಯತೇ ॥ 

ವಾಯುಶ್ಚ ಲೀಯತೇ ವ್ಯೂಮ್ನಿ ತಚ್ಚಾವ್ಯಕ್ರೇ ಪ್ರಲೀಯತೇ ॥ ಈ ಶ್ಲೋಕವು 
ಮಹಾಭಾರತದ ಶಾಂತಿಪರ್ವದಲ್ಲಿ ಬ೦ದಿದೆ. (ಶಾಂತಿ ೩೩೯.೨೯) 


'ಅನ್ನ೦ ನ ನಿಂದ್ಕಾತ್‌ | ತದ್‌ವ್ರತಮ್‌' ಎಂಬ ವಾಕ್ಕದ ಅಭಿಪ್ರಾಯ 
ಹೀಗೆ - ವರುಣನು ಹೇಳಿದಂತೆ ಅನ್ನವನ್ನು ಮೊದಲು ವಿಮರ್ಶಿಸಿ ಭೃಗುವು 
ಮುಂದೆ ಹೋಗಿ ಆನ೦ದವೇ ಬ್ರಹ್ಮವೆಂದು ತಿಳಿದನು. ಈ ರೀತಿಯಲ್ಲಿ ಯಾರು 
ಏಮರ್ಶಿಸುತ್ತ ಹೋಗುವರೋ ಅವರಿಗೂ ಬ್ರಹ್ಮಜ್ಜ್ಞಾನವಾಗುತ್ತದೆ. ಆದ್ದರಿಂದ 
ಅನ್ನವು ಗುರುಸ್ಥಾನೀಯವಾದದ್ದು. ಗುರುವನ್ನು ನಿಂದಿಸಬಾರದು. ಈ 
ಪ್ರಕಾರವಾಗಿ ಶ್ರುತಿಯು ಲೋಕನೀತಿಯನ್ನೂ ಇಲ್ಲಿ ಬೋಧಿಸಿದೆ. 


XV 


ವೇದಾಂತದ ಅಭ್ಯಾಸದಲ್ಲಿ ತೊಡಗಿದವರಿಗೆ ತೈತ್ತಿರೀಯ ಶಾಖೆಯ ಈ 
ಮೂರು ಉಪನಿಷತ್ತುಗಳು ಅತ್ಯಂತ ಉಪಯುಕವಾಗಿರುತ್ತವೆ. ಈ ಮೂರು 
ಉಪನಿಷತುಗಳಲ್ಲಿಯೂ ಭಾಷೆಯು ತುಂಬ ಸರಳವಾಗಿದೆ. ಸಂಸ್ಕೃತ ಭಾಷೆಯ 
ಸಾಮಾನ್ಯಜ್ಞಾನವಿದ್ದವರಿಗೆ ಇಲ್ಲಿರುವ ವಾಕ್ಯಗಳ ಅರ್ಥವು ಸುಲಭವಾಗಿ 
ತಿಳಿಯುತ್ತದೆ. 

ಶೀಕ್ಲಾವಲ್ಲಿಯು ಗುರುಕುಲದಿಂದ ನಿರ್ಗಮಿಸುತ್ತಿರುವ ತರುಣ ಶಿಷ್ಯರಿಗೆ, 
ಈ ಕಾಲದಲ್ಲಿ ವಿಶ್ವವಿದ್ಯಾಲಯದವರು ಏರ್ಪಡಿಸುವ ದೀಕ್ಷಾಂತ ಭಾಷಣದಂತಿದೆ. 
ಹಿತೋಪದೇಶಗಳಿ೦ದ ಅರ್ಥಪುಷವಾಗಿದ್ದು ಈ ಕಾಲದ ದೀಕ್ಷಾಂತ 
ಭಾಷಣವನ್ನು ಸರ್ವವಿಧದಲ್ಲಿಯೂ ಮೀರಿಸುವ ಸೌಭಾಗ್ಯ ಇದರಲ್ಲುಂಟು. 
ಸ್ವಾಧ್ಯಾಯಪ್ರವಚನಗಳಿಗೆ ಪ್ರಾಮುಖ್ಯವನ್ನಿತ್ತಿರುವುದು ಗಮನಾರ್ಹವಾದದ್ದು. 
ಆಸ್ಥಿಕತೆಯನ್ನು ಉಳಿಸಿಕೊ೦ಡು ಪರಲೋಕದ ಕಡೆಗೆ ದೃಷ್ಟಿಯಿಟ್ಟು ಇಹಲೋಕದ 
ಬಾಳ್ಗಯನ್ನು ಹೇಗೆ ಸಾಗಿಸಬೇಕೆಂಬುದನ್ನು ಬೋಧಿಸುವ ಈ ಉಪನಿಷತ್ತು 
ಸರ್ವರ ಆದರಣೆಗೂ ಪಾತ್ರವಾದದ್ದು. 


ಹೀಗೆ ಉತ್ತಮವಾದ ಜೀವನವನ್ನು ಸಾಗಿಸಿದವರಿಗೆ 
ಪರಮಪುರುಷಾರ್ಥವಾದ ಮೋಕ್ಷದಲ್ಲಿ ಇಚ್ಛೆಯುಂಟಾಗುವುದು ಸಹಜ. ಆಗ 
ಬಹ್ಮಜಿಜ್ಞಾಸೆಯಲ್ಲಿ ತೊಡಗಿದವರಿಗೆ ಮೂರನೆಯ ಭೃಗುವಲ್ಲಿಯು 
ಮಾರ್ಗದರ್ಶನ ಮಾಡುತ್ತದೆ. ಆತ್ಮಜ್ಞಾನವನ್ನು ಗಳಿಸುವ ಉಪಾಯವನ್ನೂ 
ಆತ್ಮಜ್ಞಾನದಿ೦ದಾಗುವ ಫಲವನ್ನೂ ಮನೋಜ್ಯವಾಗಿ ಭೃಗುವಲ್ಲಿಯು ಚಿತ್ರಿಸಿದೆ. 

ಈ ಎರಡು ಉಪನಿಷತ್ತುಗಳಿಗೂ ಮಧ್ಯವರ್ತಿಯಾದ ಬ್ರಹ್ಮವಲ್ಲಿಯು 
ಹೃದಯಸ್ಥಾನದಲ್ಲದೆ. ಉಳಿದೆರಡು ವಲ್ಲಿಗಳು ಎಡಗೈಬಲಗೈಗಳಂತೆ 
ಎರಾಜಿಸುತ್ತವ. ಜಗತ್ತಿನ ಸೃಷ್ಟಿಕ್ತಮವನ್ನೂ "ಸತ್ಯಂ ಜ್ಞಾನಮನಂತಂ ಬ್ರಹ್ಮ' ಎಂದು 
ಪರಬ್ರಹ್ಮದ ಸ್ವರೂಪವನ್ನು ತಿಳಿಸಿಕೊಟ್ಟಿರುವುದು ಈ ಬ್ರಹ್ಮವಲ್ಲಿಯ ಒಂದು 
ವೈಶಿಷ್ಟ್ಯವನ್ನಬಹುದು. ಸಚ್ಚಿದಾನಂದ ಎಂಬ ರೂಢಿಯ ಶಬ್ದಕ್ಕೆ ಈ ಲಕ್ಷಣವೇ 
ಮೂಲವೆನ್ನಬಹುದು. ಬ್ರಹ್ಮಾನಂದವು ಎಷ್ಟು ದೊಡ್ಡದೆಂಬುದನ್ನು ಇಲ್ಲಿ 
ಬಹುಸು೦ದರವಾಗಿ ವರ್ಣಿಸಲಾಗಿದೆ. ಅದರ ನೂರರಷ್ಟು, ಅದರ ನೂರರಷ್ಟು 
ಎ೦ದು ಮಕ್ಕಳಿಗೆ ತಿಳಿಸುವಂತೆ ತಿಳಿಸಿಕೊಟ್ಟಿದೆ. 'ಬ್ರಹ್ಮವು ಇಲ್ಲ ಎ೦ದು ತಿಳಿದವನು 
ತಾನೇ ಇಲ್ಲವಾಗಿ ಬಿಡುತ್ತಾನೆ' ಎ೦ಬ ನುಡಿಯು ನಾಸಿಕರಿಗೆ ಕಲಿಸುವ ಸೊಗಸಾದ 
ಪಾಠವಾಗಿದೆ. 

ಈ ಬ್ರಹ್ಮವಲ್ಲಿಯು ಒಂದು ದೃಷ್ಟಿಯಿಂದ ಸುಲಭವನಿಸಿದರೂ 
ಪರಮಾರ್ಥವನ್ನು ಗ್ರಹಿಸುವಾಗ ಕಠಿಣವೂ ಆಗಿದೆ. 'ಅಸದ್ವಾ ಇದಮಗ್ರ ಆಸೀತ್‌' 


XVI 


ಎ೦ಬ ವಾಕ್ಕವು ಅನ್ಯೋನ್ಯ ವಿರುದ್ದವಾಗಿ ಪ್ರತೀತವಾಗಿ ತಾತ್ಪರ್ಯವು 
ಕಠಿಣವೆನಿಸುತ್ತದೆ. ಅದರ ಮುಂದಿರುವ “ತತೋ ವ್ಳೆ ಸದಜಾಯತ' ಎ೦ಬುದು 
ಕಠಿಣತರವಾಗಿದೆ. "ತದಾತ್ಮಾನಂ ಸ್ನಯಮಕುರುತ' ಎಂಬುದು ಕಠಿಣತಮವಾಗಿ 
ಬಿಡುತ್ತದೆ. ಒಟ್ಟಿನಲ್ಲಿ ಗುರುಮುಖದಿಂದಲೇ ವೇದಾರ್ಥವನ್ನು ತಿಳಿದು 
ಕೃತಕೃತ್ಯನಾಗಬೇಕು. ಪುಸ್ತಕಗಳು ಪ್ರವಾಹದಿಂದ ತುಂಬಿದ ಹೊಳೆಯನ್ನು 
ದಾಟಿಸುವ ದೋಣಿಗಳು. ಹುಟ್ಟುಹಾಕಿ ದೋಣಿಯನ್ನು ನಡೆಸಿ 


ಹೊಳದಾಟಿಸತಕ್ಕವನು ಸದ್ದು ರು ಒಬ್ಬನೇ. 


ಮಾಂಡೂಕ್ಕೋಪನಿಷತ್ತು ಚಿಕ್ಕದಾದರೂ ಕಠಿಣ. ಈ ತೈತ್ತಿರೀಯತ್ರಯವು 
ಅದರ ಭಾಷ್ಕದಂತೆ ವಿಸಾರವಾದರೂ ಸುಲಭವೆನಿಸುತದೆ. ನಾನು ಬರೆದ 
ಮಾಂಡೂಕ್ಕಪ್ರವಚನವನ್ನೋದಿ ಆಯಾಸಪಟ್ಟವರು ಈ ಮೂರೆಳೆಯ ಮಲ್ಲಿಗೆಯ 
ಹಾರವನ್ನು ಧರಿಸಿ ಆಘ್ರಾಣಿಸಿ ಸಂತೋಷಿಸಲೆಂದು ತೈತ್ತಿರೀಯ ಪ್ರವಚನವನ್ನು 
ಬರೆದಿದ್ದೇನೆ. ಇದೆಲ್ಲವೂ ಸ್ವಬುದ್ದಿ ಪರಿಶುದ್ದಿಗಾಗಿ. 

ಈ ಗ್ರಂಥವನ್ನು ಕೃಪಯಿಂದ ನೋಡಿ ಪರಿಶೀಲಿಸಿ ಅನುಗ್ರಹಿಸಿದ 
ಪರಮದಯಾಳುಗಳೂ ಪರಮಪೂಜ್ಯರೂ ಆದ ಶ್ರೀ ಶೃ೦ಗೇರಿ ಜಗದ್ಗುರು 
ಪೀಠದಲ್ಲಿ ಎರಾಜಿಸುತ್ತಿರುವ ಶ್ರೀಶ್ರೀಶ್ರೀ ಜಗದ್ಗುರು ಭಾರತೀತೀರ್ಥ 
ಮಹಾಸ್ನಾಮಿಗಳವರ ಪವಿತ್ರ ಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನರ್ಪಿಸುತ್ತೇನೆ. 

ಈ ಗ್ರಂಥದ ಹಸ್ತಪ್ರತಿಯನ್ನು ಅರ್ಪಿಸಿದಾಗ, ಅದನ್ನು ಕೃಪೆಯಿಟ್ಟು ಓದಿ, 
ಜಿಜ್ಞಾಸುಗಳಾದ ಭಕ್ತಜನರಿಗೆ ಉಪಯುಕವಾಗುವುದೆಂಬ ನಿಲುವನ್ನು ತಳದು, 
ಇದನ್ನು ಮುದ್ರಿಸಿ ಪ್ರಕಟಿಸುವಂತೆ "ವೇದಾಂತಭಾರತೀ' ಪ್ರಕಾಶನ ಸಂಸ್ಥೆಗೆ 
ಆಜ್ಞಾಪಿಸಿ ಅನುಗಹಿಸಿರುವ ಯಡತೊರ ಶ್ರೀಯೋಗಾನಂದೇಶ್ನರ 
ಮಠಾಧೀಶ್ವರರಾದ ಪರಮಪೂಜ್ಯ ಶ್ರೀಶ್ರೀ ಶ೦ಕರಭಾರತೀ ಮಹಾಸ್ವಾಮಿಗಳ 
ದಿವ್ಯಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನರ್ಪಿಸುತ್ತೇನೆ. 


ಮುದ್ರಣಕಾಲದಲ್ಲಿ ಇದರ ಕರಡನ್ನು ಓದಿ ತಿದ್ದಿ ಶ್ರಮಿಸಿರುವ ವಿದ್ವಾನ್‌ 

ಜಿ. ಮಹಾಬಲೇಶ್ವರ ಭಟ್ಟರು, ಶ್ರೀಮತೀ ವಿದುಷೀ ವಿಜಯಲಕ್ಷ್ಮೀ ದಂಪತಿಗಳಿಗೆ 

ಭಗವಂತನು ಸರ್ವವಿಧ ಶ್ರೇಯಸ್ಸನ್ನು ಅನುಗ್ರಹಿಸಿ ಪಾಲಿಸುತ್ತಿರಲಿ ಎಂದು 
ಹಾರೈಸುತ್ತೇನೆ. 

ವಿದ್ದಾನ್‌ ಎನ್‌. ರಂಗನಾಥಶರ್ಮಾ 


XVI 


ನಿವೇದನೆ 


ಅತೀಂದ್ರಿಯವಾದ ವಸ್ತುವಿನ ಜ್ಞಾನವು ಯಾವುದರಿಂದ ಆಗುವುದೋ ಅದು 
ವೇದ. ಇದು ಪರಮಾತ್ಮನಿಂದಲೇ ಪ್ರಕಾಶಗೊಂಡಿದೆ. 'ನಿಯತರಚನಾವತೋ 
ವಿದ್ಧಮಾನಸ್ಕೈವ ವೇದಸ್ಯ ಅಭಿವ್ಯಕ್ತಿ: ಪುರುಷನಿಃಶ್ವಾಸವತ್‌, ನ ಚ 
ಪುರುಷಬುದ್ಧಿಪ್ರಯತ್ನ ಪೂರ್ವಕಃ '(ಬೃ.ಉ.ಭಾ.2.4.10) ಆನುಪೂರ್ಮೀ ವಿಶಿಷ್ಟವಾಗಿ 
ಮೊದಲೇ ಇದ್ದ ವೇದವು ಮನುಷ್ಯನ ನಿಶ್ಲಾಸದಂತೆ, ಪರಮಾತ್ಮನಿಂದ 
ಅಭಿವ್ಯಕ್ತವಾಯಿತು. ವೇದವು ಅದಾವ ಪುರುಷಬುದ್ಧಿಪ್ರಯತ್ನ ದಿಂದ ರಚಿತವಾದದ್ದಲ್ಲ 
ಎಂಬುದಾಗಿ ಶ್ರೀ ಶಂಕರಭಗವತಾದರು ಬೃಹದಾರಣ್ಯಕ ಭಾಷ್ಯದಲ್ಲಿ ತಿಳಿಸುತ್ತಾರೆ. ಈ 
ವೇದರಾಶಿಯನ್ನು ಖಷಿಗಳು ಅಂತ ತರ್ದ್ಯಷ್ಟಿಯಿಂದ ದರ್ಶನ ಪಡೆದು, ಗುರುಶಿಷ್ಠ 
ಪರಂಪರೆಯಿಂದ. ಕ್ರಮವಾಗಿ ಸಂಪ್ರದಾಯವನ್ನು ಅನುಸರಿಸಿ ಪ್ರಕಾಶಪಡಿಸಿದರು. 
ಸರ್ವಭೂತಗಳ ಹಿತವನ್ನು ಬಯಸುವ ಭಗವಂತನು ದ್ವಾಪರಯುಗದಲ್ಲಿ 
ವೇದವ್ಕಾಸನಾಗಿ ಅವತರಿಸಿ ಒಂದೇ ಆದ ವೇದವನ್ನು ನಾಲ್ಕಾಗಿ ವಿಂಗಡಿಸಿ, ನೂರಾರು 
ಶಾಖೆಗಳನ್ನಾಗಿ ವಿಭಜಿಸಿ ಬಳಸಿದನಂದು ಎಷ್ಟುಪುರಾಣವು ತಿಳಿಸುತದೆ.(3.57), ಅನ೦ತರ 
ವ್ಯಾಸಶಿಷ್ಯರಾದ ವೈಶಂಪಾಯನರು ಯಜುರ್ವೇದವನ್ನು 27 ಶಾಖೆಗಳನ್ನಾಗಿ ವಿಂಗಡಿಸಿ 
ತಮ್ಮ ಶಿಷ್ಕರಿಗೆ ಬೋಧಿಸಿದರು. ಅವರ ಶಿಷ್ಕರಲ್ಲಿ ಒಬ್ಬರಾದ ಯಾಜ್ಞವಲ್ಕ್ಯರು ಒಮ್ಮ 
ತಮ್ಮ ಗುರುಗಳ ಅವಕೃಪೆಗೆ ಪಾತ್ರರಾದಾಗ ಕಲಿತ ವೇದವನ್ನು ಕಕ್ಕಿದರು. 
ವೃಶ೦ಪಾನಯರ ಅನ್ಯಶಿಷ್ಠರು ತಿತ್ತಿರೀಪಕ್ಷಿಗಳ ರೂಪದಲ್ಲಿ ಅದನ್ನು ಸ್ತೀಕರಿಸಿದರು. 
ಅಲ್ಲಿಂದ ಆ ಯಜುಸ್ಸುಗಳು ತೈತ್ತಿರೀಯ ಎನಿಸಿದವು. (ವಿ.ಪು.5.12). ಕೃಷ್ಣಯಜುರ್ವೇದಕ್ಕ 
ಸಂಬಂಧಿಸಿದ ತೃತ್ತಿರೀಯವು ಪ್ರತಿಪಾದಿಸುವ ವಿಷಯಗಳನ್ನವಲಂಬಿಸಿ ಸಂಹಿತಾ, 
ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತುಗಳೆಂದು,, ಕರ್ಮಕಾಂಡ, ಉಪಾಸನಾಕಾಂಡ, 
ಜ್ಞಾನಕಾಂಡಗಳೆಂದು ಒಳಭೇದದಿಂದ ಕೂಡಿದೆ. ಬ್ರಹ್ಮವೊಂದೇ ಪರಮಾರ್ಥಸತ್ಯ, 
ಉಳಿದೆಲ್ಲವೂ ಮಿಥ್ಯ ಎಂಬುದು ವೇದದ ಅನುಶಾಸನ. ಸಕಲಸ )ಷಿಗೂ ಆದಿಕಾರಣನಾದ 
ಪರಮಾತ್ಮನನ್ನು ಅರಿಯುವುದೇ ಮೋಕ್ತಕ್ಕೆ ಸಾಧನವೆಂದು `ಸಕಲೋಪನಿಷ ತುಗಳ 
ಸಿದ್ಧಾಂತವಾಗಿದೆ. ಆದ್ದರಿಂದ ಉಪನಿಷತ್ತುಗಳಿಗೆ ಬ್ರಹ್ಮವಿದ್ಯೆಯೆಂಬ ಹೆಸರು ಬಂದಿದೆ. 

ಮಿತ್ರ, ವರುಣಾದಿ ದೇವತೆಗಳನ್ನು ಪ್ರಾರ್ಥಿಸಿ, ಸಮಸ್ತ, ಕಲ್ಯಾಣವನ್ನು 
ಬಯಸುವ ಶಾಂತಿಮಂತದ ಮೂಲಕ ತತ್ತ್ವಜ್ಞಾನಕ್ಕೆ ಸಂಬಂಧಿಸಿದ 
ತೃತ್ತಿರೀಯೋಪನಿಷತ್ತು ಆರಂಭವಾಗುವುದು. ಇದರಲ್ಲಿ ಮೂರು ವಲ್ಲಿಗಳಿವೆ. 
ವರ್ಣೂಚ್ಹಾರದ ವಿಷಯವನ್ನು ನಿರೂಪಿಸುವುದರಿಂದ ಶೀಕ್ಷಾವಲ್ಲಿಯೆಂದೂ, 
ಆನಂದದ ಮೀಮಾಂಸೆಯನ್ನು ವಿವರವಾಗಿ ತಿಳಿಸುವುದರಿಂದ ಬ್ರಹ್ಮಾನಂದ 
ವಲ್ಲಿಯಂದೂ, ವರುಣನ ಪುತ್ರನಾದ ಭೃಗುವು ಪ್ರಶ್ನೋತ್ತರಗಳಿಂದ ಹಾಗೂ ತನ್ನ 
ತಪಸ್ಸಿನಿಂದ ಬ್ರಹ್ಮಜ್ಞಾನವನ್ನು ಹೊಂದಿದ ವರ್ಣನೆ ಇರುವುದರಿಂದ ಭೃಗುವಲ್ಲಿಯೆಂದೂ 
ಇವು ಪ್ರಸಿದ್ಧವಾಗಿವ. ನಾನಾ ಉಪಾಸನೆಗಳಿಂದ ಕೂಡಿದ ಈ ಉಪನಿಷತ್ತು ಸ್ವಾಧ್ಯಾಯ 


XVII 


ಪ್ರವಚನವಿಧಿಯ ಮಹತ್ವವನ್ನು ಒತ್ತಿಹೇಳುತ್ತದೆ. ಗುರುಕುಲದಲ್ಲಿ ಸಾ೦ಗ 
ವೇದಾಧ್ಯಯನವನ್ನು ಪೂರೈಸಿ ತನ್ನ ಮನೆಗೆ ಹೊರಡಲು ಉದ್ಯುಕ್ತನಾದ ಶಿಷ್ಕನಿಗೆ 
ಗುರುಗಳು ನೀಡುವ ಅನುಶಾಸನ ಹೀಗಿದೆ. ಸತ್ಯ, ಧರ್ಮ, ಸ್ವಾಧ್ಯಾಯಗಳನ್ನು ಎಂದೂ 
ಬಿಡಬಾರದು, ತಾಯಿ, ತಂದೆ, ಗುರು, ಅತಿಥಿಗಳನ್ನು ಸಾಕ್ಟಾತ್‌ ದೇವತೆಗಳೆಂದು ಪೂಜಿಸು 
ಇತಾದಿ ಉಪದೇಶ ಇನ್ನಾವ ಉಪನಿಷತ್ತಿನಲ್ಲಿಯೂ ದೊರೆಯದು. 


ಇಂತಹ ಗ್ರಂಥವನ್ನು ನಾಡಿನ ಶ್ರೇಷ್ಠವಿದ್ದಾಂಸರಾದ ಮಹಾಮಹೋಪಾಧ್ಯಾಯ 
ಎನ್‌. ರಂಗನಾಥಶರ್ಮಾರವರು ಶಾಂಕರ ಭಾಷ್ಕಾನುಸಾರವಾಗಿ ಶಾಸ್ತದ ಚೌಕಟ್ಟನಲ್ಲಿ 
ಸರಳವಾಗಿ ಕನ್ನಡದಲ್ಲಿ  ಪ್ರವಚನರೂಪದಲ್ಲಿ ಬರೆದಿದ್ದಾರೆ. "ಜ್ಞಾನವ್ಯ ದ್ದರೂ, 
ವಯೋವೃದ್ಧರೂ ಆದ ಶ್ರೀಯುತ ಶರ್ಮರು ಅನವರತ ತಮ್ಮನ್ನು ಲೇಖನಯಜದಲ್ಲಿ 
ತೊಡಗಿಸಿಕೂಂಡಿರುತಾರೆ. ವೇದಾಂತಭಾರತಿಯ ಮೇಲೆ ಅವರಿಟ್ಟ ವಿಶ್ವಾಸ ಅಭಿಮಾನ 
ವಾತ್ಸಲ್ಯಕ್ಕೆ ನಾವು ಚಿರಯಣಿಗಳು. ಶ್ರೀಯುತರಿಗೆ ಹೃ ತೂರ್ವಕ ವಂದನೆಗಳೊಂದಿಗೆ 
ಕೃತಜ್ಯತಗಳನ್ನು ಸಮರ್ಪಿಸುತ್ತೇವೆ. 


ವೇದಾಂತಭಾರತಿಯ ಮಹಾಸಂರಕ್ಷಕರಾದ ದಕ್ಷಿಣಾಮ್ನಾಯ ಶೃಂಗೇರಿ ಶ್ರೀ 
ಶಾರದಾಪೀಠಾಧೀಶರರಾದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಭಾರತೀತೀರ್ಥ 
ಮಹಾಸ್ವಾಮಿಗಳವರು ಈ ಗ್ರಂಥಕ್ಕೆ ದಿವ್ಯ ಸಂ೦ದೇಶವನ್ನಿತ್ತು. ಅನುಗ್ರಹಿಸಿದ್ದಾರೆ 
ಪರಮಪೂಜ್ಯ ಜಗದ್ಗುರುಗಳ ಅಡಿದಾವರೆಗಳಲ್ಲಿ ಅನಂತ ಪ್ರಣಾಮಗಳು. 

ಸಂಸ್ಥೆಯ ಎಲ್ಲ ಕಾರ್ಯಕಲಾಪಗಳಿಗೆ ಮಾರ್ಗದರ್ಶನವನ್ನು ನೀಡಿ 
ಆಶೀರ್ವದಿಸುತ್ತಿರುವವರು.. ಸಂಸ್ಥೆಯ ಸ೦ರಕ್ಷಕರಾದ ಯಡತೊರೆ ಶ್ರೀ 
ಯೋಗಾನಂದೇಶ್ವರ ಸರಸ್ಪತೀ ಮಠದ ಪೀಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ 
ಶಂಕರಭಾರತೀ ಮಹಾಸ್ವಾಮಿಗಳವರು. ಶ್ರೀಮುಖವನ್ನು ನೀಡಿದ ಪರಮವೂಜ್ಯರ 
ಚರಣಾರವಿ೦ದಗಳಲ್ಲ ಸಾಷ್ಟಾಂಗ ಪ್ರಣಾಮಗಳು. 

ಈ ಗ್ರಂಥದ ಕರಡುಪ್ರತಿಯನ್ನು ಪರಿಶೀಲಿಸಿ ಅಕ್ಬ್ಷರಎನ್ಯಾಸದಲ್ಲಾದ 
ದೋಷಗಳನ್ನು ಸರಿಪಡಿಸಿಕೂಟ್ಟ ನಾಡಿನ ಪ್ರಸಿದ್ಧ ವ್ಯಾಕರಣವಿದ್ವಾಂಸರೂ, 
ರಂಗನಾಥಶರ್ಮರ ನೆಚ್ಚಿನ ಶಿಷ್ಯರೂ ಆದ ಶ್ರೀ ಜಿ. ಮಹಾಬಲೇಶ್ವರ ಭಟ್ಟರಿಗೂ ಹಾಗೂ 
ಅವರ ಪತ್ನಿಯಾದ ವಿದುಷೀ ಶ್ರೀಮತೀ ವಿಜಯಲಕ್ಷ್ಮೀ ಅವರಿಗೂ ಧನ್ಯವಾದಗಳು. ಈ 
ಗ್ರಂಥವನ್ನು ಮುದ್ರಿಸಿಕೊಟ್ಟ ಸ್ಪ್ಯಾನ್‌ ಪಿಂಟ್‌ನ ಮಾಲಿಕರಾದ ಶ್ರೀಯುತ 
ನಾರಾಯಣರವರಿಗೆ ಕೃತಜ್ಞತೆಗಳು. 


ಸರ್ವಜಿನ್ನಾಮ ಸಂದ ಚೈತ್ರ ಕೃಷ್ಣ 
ಚತುರ್ದಶೀ ಸೋಮವಾಸ ರಃ ಡಾ| ಶ್ರೀಧರ ಭಟ್ಟ ಐನಕೈ, 
ದಿನಾಂಕ : 16-4-2007 ನಿರ್ದೇಶಕರು, ವೇದಾಂತಭಾರತೀ 


XIX 


ಶ್ರೀಃ 
ತೈತ್ತಿರೀಯೋಪನಿಷತ್‌ ಪ್ರವಚನ 


ತೆ ತಿರೀಯೋಪನಿಷತ್ತುಗಳಲ್ಲಿ ಮೊದಲನೆಯದಾದ ಶೀಕ್ಷಾವಲ್ಲಿಯ 
ಭಾಷ್ಯವನ್ನು ಆರಂಭಿಸುವಾಗ ಶ್ರೀ ಶಂಕರಭಗವತಾದರು ರಚಿಸಿರುವ 
ಮಂಗಳಶ್ರೋಕವಿದು- 


ಯಸ್ಮಾಜ್ಜಾತಂ ಜಗತ್ಸರ್ವಂ ಯಸ್ಮಿನ್ನೇವ ಪ್ರಲೀಯತೇ | 
ಯೇನೇದಂ ಧಾರ್ಯತೇ ಚ್ಛವ ತಸ್ಥೆ ಮ ಜ್ಞಾನಾತ್ಮನೇ ನಮಃ ॥ 


ಈ ಸಮಸ್ತ ಜಗತ್ತು ಯಾರಿಂದ ಉತ್ಪನ್ನವಾಗಿದೆಯೋ ಯಾರಲ್ಲಿಯೇ 
ಇದು ಎಲೀನವಾಗಿಬಿಡುತ್ತದೆಯೋ ಯಾರು ಇದನ್ನು ಧರಿಸಿ ಪೋಷಿಸುತ್ತಾರೋ 
ಅಂತಹ ಜ್ಞಾನಸ್ವರೂಪನಾದ ಪರಮಾತ್ಮನಿಗೆ ನಮಸ್ಕಾರ. 


ಜ್ಹ್ಞಾನಸ್ವರೂಪನಾದ ಪರಮಾತ್ಸನೆಂದರೆ ಪರಬ್ರಹ್ಮವೇ. ಜಗತ್ತಿನ 
ತಿಲಯಗಳಿಗೆ ಕಾರಣವಾದದ್ದು ಪರಬ್ರಹ್ಮ ಅದು ಪರಬ್ರಹ್ಮದ ಸ್ವರೂಪವಲ್ಲ. 
ದ ಸೃಷ್ಟಿಸ್ಥಿತಿಲಯಗಳಿಗೆ ಕಾರಣವೇನನ್ನುವುದು ಪರಬ್ರಹ್ಮದ ತಟಸ್ನಲಕ್ಷಣ. 


(24 
ಲೇ 

0.೧೦೪ 

ಲಿ ವಿ 


ಸ್ವರೂಪಲಕ್ಷಣವಲ್ಲ. "ಸತ್ಯಂ ಜ್ಞಾನಮ್‌ ಅನಂತಂ ಬ್ರಹ್ಮ". ಎಂಬುದು 
ಸ್ವರೂಪಲಕ್ಷಣವಾಗುತ್ತದೆ. ಮ೦ಗಳಶ್ಲೋಕದಲ್ಲಿ ಜ್ಞಾನಾತ್ಮನೆ೦ಬುದು ಬ್ರಹ್ಮದ 
ಸ್ವರೂಪವಾದರೂ ಅದು ಲಕ್ಷಣದ ರೀತಿಯಲ್ಲ ಉಕ್ತವಾಗಿಲ್ಲ. 


ಪರಬ್ರಹ್ಮವು ಅನಿರ್ವಚನೀಯವಾದ ಮಾಯೆಯನ್ಮಾಶ್ರಯಿಸಿ ಜಗತ್ತಿನ 
ಸೃಷ್ಟಿಸ್ಥಿತಿಲಯಗಳಿಗೆ ಕಾರಣವಾಗುತ್ತದೆ. ಮಾಯೆಯಲ್ಲಿ ಸತ್ತ್ವ, ರಜಸ್ತಮಸ್ಸು- 
ಗಳೆಂಬ ಮೂರುಗುಣಗಳಿವೆ. ರಜೋಗುಣವನ್ನಾಶ್ರಯಿಸಿದಾಗ ಬ್ರಹ್ಮವೇ 
ಬ್ರಹ್ಮನೆಂಬ ಪುಲ್ಲಿಂಗವನಿಸಿ ಸೃಷ್ಟಿಕತಣ್ಯವಾಗುತ್ತದೆ. ಸತ್ತ್ವಗುಣವನ್ನಾಶ್ರಯಿಸಿ 
ಜಗದಕ್ಷಣೆಮಾಡುವಾಗ ವಿಷ್ಣು, ತಮೋಗುಣವನ್ನಾಶ್ರಯಿಸಿ ಲಯಕರ್ತವಾದಾಗ 
ಹರನಾಗುತ್ತಾನೆ. ಈ ತ್ರಿಮೂರ್ತಿಗಳು ಬ್ರಹ್ಮದ ಮೂರು ಆಕೃತಿಗಳು. 
ಉಪನಿಷತ್ತುಗಳೆಲ್ಲವೂ ಏಕೇಶ್ದರವಾದವನ್ನೇ ಪ್ರತಿಪಾದಿಸುತ್ತವೆ. 


ಇನ್ನೊಂದು ವಿಷಯ. ಬ್ರಹ್ಮಶಬ್ದವು. ನಪುಂಸಕಲಿಂಗದಲ್ಲಿದ್ದಾಗ 
ಪರಬ್ರಹ್ಮವೆಂದು ಅದರ ಅರ್ಥ. ಪುಲ್ಲಿಂಗದಲ್ಲಿದ್ದಾಗ ಸೃಷ್ಟಿಕರ್ತನಾದ ಬ್ರಹ್ಮ 
ಎಂದರ್ಥ. ಪರಮಾತ್ಮ ಭಗವಂತ ಎಂಬ ಶಬ್ದಗಳು ಪ್ರಕರಣೋಚಿತವಾಗಿ 
ಪರಬ್ರಹ್ಮ ಎ೦ಬ ಅರ್ಥದಲ್ಲಿಯೂ ತ್ರಿಮೂರ್ತಿಗಳಲ್ಲೊಬ್ಬನೆಂಬ ಅರ್ಥದಲ್ಲಿಯೂ 
ಈ ಗ್ರ೦ಥದಲ್ಲಿ ಪ್ರಯುಕ್ತವಾಗಿದೆಯೆಂದು ತಿಳಿಯಬೇಕು. 


I 


ಶೀಕ್ಷಾವಲ್ಲೀ 


ಉಪನಿಷತ್‌ ಎಂಬ ಶಬ್ದಕ್ಕೆ ಹಲವಾರು ಅರ್ಥಗಳನ್ನು ಹೇಳಿದ್ದಾರೆ. 
ಬ್ರಹ್ಮವಿದ್ಯೆ ಎಂಬುದು ಮುಖ್ಯವಾದ ಅರ್ಥ. ಅದನ್ನು ಪ್ರತಿಪಾದಿಸುವ ಗ್ರಂಥವೂ 
ಉಪನಿಷತ್‌ ಎಂದು ಪ್ರಸಿದ್ಧವಾಗಿದೆ. 

ವೇದದಲ್ಲಿ ಕರ್ಮಕಾಂಡ ಜ್ವಾನಕಾಂಡ ಎಂದು ಎರಡು 
ವಿಭಾಗಗಳುಂಟು. ಸಂಹಿತಾ, ಬ್ರಾಹ್ಮಣಗಳು ಕರ್ಮಕಾಂಡಕ್ಕೆ ಸೇರುತ್ತವೆ. 
ಉಪನಿಷತ್ತುಗಳು ಜ್ಞಾನಕಾಂಡಕ್ಕ ಸೇರಿದವು. ಇವುಗಳಲ್ಲ ಕರ್ಮಕಾಂಡವು 
ಮೊದಲನೆಯದು. ಕರ್ಮ-ಜಾನಗಳಿಗಿರುವ ಸಂಬಂಧವಾದರೂ ಯಾವುದು? 
ಎಂಬ ಪ್ರಶ್ನೆ ಹುಟ್ಟುತ್ತದೆಯಾದ್ದರಿಂದ ಅದನ್ನೀಗ ವಿಚಾರಮಾಡುವುದು ಆವಶ್ಯಕ. 
ಸಂಕ್ಷೇಪವಾಗಿ ಇಷ್ಟು ಹೇಳಬಹುದು. 


ಕರ್ಮವು ನಿತ್ಯ ನೈಮಿತ್ತಿಕ ಕಾಮ್ಯ ಎಂದು ಮೂರು ವಿಧ. 
ಸಂಧ್ಯಾವಂದನೆ, ವೈಶ್ವದೇವ ಮೂದಲಾದವು ನಿತ್ಯಕರ್ಮಗಳು. 
ಇವುಗಳನ್ನಾಚರಿಸದಿದ್ದರೆ ದೋಷ ಉಂಟು. ಆಚರಿಸುತ್ತಿದ್ದರೆ ದುರಿತಕ್ಷಯದ್ದಾರಾ 
ಚಿತ್ತಶುದ್ದಿಯನ್ನುಂಟುಮಾಡುತ್ತವೆ. ಗ್ರಹಣಕಾಲದಲ್ಲಿ ಸ್ನಾನ, ತರ್ಪಣ, 
ಮುಂತಾದವು ನೈಮಿತ್ತಿಕ ಕರ್ಮಗಳು. ಇವುಗಳನ್ನಾಚರಿಸದಿದ್ದರೆ ದೋಷ 
ಉಂಟು. ಆಚರಿಸಿದರೆ ಚಿತ್ತಶುದ್ಧಿಯೆ೦ಬ ಫಲವಿದೆ. ನೈಮಿತ್ತಿಕ ಕರ್ಮವು 
ನಿತ್ಯಕರ್ಮಗಳ ಗುಂಪಿಗೆ ಸೇರಿಹೋಗುತ್ತದೆ. ಫಲಾಪೇಕ್ಟೆಯಿಂದ ಮಾಡತಕ್ಕ 
ಜ್ಯೋತಿಷ್ಟೋಮಯಾಗ, ಪುತ್ರಕಾಮೇಷ್ಟಿ - ಮೊದಲಾದ ವೈದಿಕ ಕರ್ಮಗಳೂ 
ಸತ್ಯನಾರಾಯಣ ಪೂಜೆ ಮೊದಲಾದ ಪೌರಾಣಿಕ ಕರ್ಮಗಳೂ ಕಾಮ್ಯಕರ್ಮಗಳು. 
ಇವನ್ನಾಚರಿಸದಿದ್ದರೆ ದೋಷವೇನೂ ಇಲ್ಲ. ಆಚರಿಸಿದರೆ ಫಲ ಉಂಟು. 
ಇವಲ್ಲದೇ ವ್ಯವಹಾರದಲ್ಲಿ ಮಾಡುವ ಲೌಕಿಕ ಕರ್ಮಗಳೆಲ್ಲವೂ 
ಕಾಮೃಕರ್ಮಗಳೇ. ಎಲ್ಲ ಕಾಮ್ಮಕರ್ಮಗಳನ್ನೂ ಲೌಕಿಕ ಕರ್ಮಗಳನ್ನೂ 
ಈಶ್ವರಾರ್ಪಣಬುದ್ಧಿಯಿಂದ ಫಲಾಪೇಕ್ಷೆ ಇಲ್ಲದೆ, ಲೋಕಸಂಗ್ರಹಕ್ಕಾಗಿ 
ಮಾಡುವುದರಿಂದ ದೋಷವಿಲ್ಲ. ಲೋಕಸಂಗ್ರಹವೆಂದರೆ ಜನರನ್ನು ತಪ್ಪುದಾರಿಗೆ 
ಹೋಗದಂತೆ ತಡೆಯುವುದು. ಸನ್ಮಾರ್ಗದಲ್ಲಿ ಹೋಗುವಂತೆ ಜನರನ್ನು 
ಪ್ರರಿಸುವುದು. ಮತ್ತು ಅನ್ಯರಿಗೆ ಆದರ್ಶವಾಗಿ ನಡೆದುಕೊಳ್ಳುವುದೂ 
ಲೋಕಸಂಗಹವೇ. ಹೀಗೆ ಶಾಸ್ತ್ರವಿಹಿತ ನಿತ್ಯಕರ್ಮಗಳನ್ನು ಆಚರಿಸುವುದ- 
ರಿಂದಲೂ ಫಲಾಪೇಕ್ಷೆಯಿಲ್ಲದೆ ಈಶ್ತರಾರ್ಪಣಬುದ್ದಿಯಿಂದ ಜೋಕಸಂಗಕಕ್ಕಾಗಿ 
ಇತರ ಕರ್ಮಗಳನ್ನು "ಆಚರಿಸುವುದರಿಂದಲೂ ಚಿತಶುದಿ ಯಾಗುತ್ತದೆ. 


ಈ ಜನ್ಮದಲ್ಲಯೂ ಜನ್ಮಜನ್ಮಾಂತರಗಳಲ್ಲಿಯೂ ರಾಗದ್ದೇಷಗಳಿಗೆ 
ಒಳಗಾಗಿ ನಾವು ಮಾಡಿದ ಕರ್ಮಗಳಿಂದಲೂ ನಮಗೆ ದುರಿತವು 
2 


ಅನುವಾಕ-೧ 


ಪ್ರಾಪ್ತವಾಗುತ್ತದೆ. ಕಾಮ, ಕ್ರೋಧ, ದ್ವೇಷ, ಅಸೂಯೆ - ಮುಂತಾದ 
ಸಂಸಾರಗಳು ಚಿತ್ತಕ್ಕೆ (ಅಂತಃಕರಣಕ್ಕೆ) ಅಂಟಿಕೊಂಡಿರುತ್ತವೆ. ಇವೇ ಚಿತ್ತದ 
ಕೊಳಗಳು. ಈ ಕೂಳಗಳನ್ನು ಹೋಗಲಾಡಿಸಿಕೊಳ್ಳುವುದೇ ಚಿತ್ತಶುದ್ದಿ. 
ಮುಮುಕ್ತುವಾದವನು ಶ್ರದ್ಧಾಭಕ್ತಿಗಳಿಂದ ಪೂರ್ವೋಕರೀತಿಯಲ್ಲಿ ಮೊದಲು 
ಚಿತ್ತಶುದ್ಧಿಯನ್ನು ಗಳಿಸಿಕೊಳ್ಳಬೇಕು. ಏವಂ ಚ ಕರ್ಮಕಾಂಡವು ಚಿತ್ತಶುದ್ದಿದ್ದಾರಾ 
ಬ್ರಹ್ಮವಿದ್ಯಗೆ ಸಾಧನವಾಗಿ ಉಪಕರಿಸುತ್ತದೆ. ಜ್ಞಾನಕಾಂಡವು ಸಾಧ್ಯವಾದ 
ಬ್ರಹ್ಮವಿದ್ಯೆಯನ್ನು ಗಳಿಸಿಕೊಡುತ್ತದೆ. ಆದ್ದರಿ೦ದ ಕರ್ಮಕಾಂಡ, ಜ್ಞಾನಕಾ೦ಡಗಳಿಗೆ 
ಸಾಧ್ಯಸಾಧನಭಾವಸಂಬಂಧವಿದೆ. ಈ ಸಂದರ್ಭದಲ್ಲಿ ಕರ್ಮದಿಂದಲೇ 
ಮೋಕ್ಷವಾಗುತ್ತದೆಯೆಂದೂ ಉಪನಿಷತ್ತುಗಳ ಆವಶ್ಯಕತೆಯಿಲ್ಲವೆಂದೂ ಹೇಳುವ 
ಮೀಮಾಂಸಕರ ಮತವನ್ನು ಶ್ರೀ ಶಂಕರಾಚಾರ್ಯರು ಭಾಷ್ಯದಲ್ಲಿ ವಿಸ್ತಾರವಾಗಿ 
ಖಂಡಿಸಿದ್ದಾರೆ. 


೧. ಶೀಕ್ಷಾ ವಲ್ಲ 
ಪ್ರಥಮಾನುವಾಕ 
ಶಾಂತಿಪಾಠ 


ಓಂ ಶಂ ನೋ ಮಿತ್ರಃ ಶಂ ವರುಣಃ | ಶಂ ನೋ ಭವತ್ಸರ್ಯಮಾ | 
ಶಂ ನ ಇಂದ್ರೋ ಬೃಹಸ್ಪತಿಃ | ಶಂ ನೋ ವಿಷ್ಣುರುರುಕ್ರಮಃ | ನಮೋ ಬ್ರಹ್ಮಣೇ | 
ನಮಸ್ತೇ ವಾಯೋ । ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ | ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ 
ವದಿಷ್ಯಾಮಿ | ಯತಂ ವದಿಷ್ಯಾಮಿ । ಸತ್ಯಂ ವದಿಷ್ಯಾಮಿ । ತನ್ಮಾಮವತು | 
ತದ್ದಕ್ತಾರಮವತು | ಅವತು ಮಾಮ್‌ । ಅವತು ವಕ್ತಾರಮ್‌ ॥ ಒಂ ಶಾಂತಿಃ 


ಶಾಂತಿಃ ಶಾಂತಿಃ ॥ 


"ಓಂ' ಎಂಬ ಶಬ್ದಕ್ಕೆ ಪ್ರಣವ ಎಂಬ ಹೆಸರಿದೆ. ಇದು ಪರಮಾತ್ಮನ 
ಪರಮಪವಿತ್ರವಾದ ನಾಮಧೇಯ. ಯೋಗ ಸೂತ್ರವು "ತಸ್ಯ ವಾಚಕಃ ಪ್ರಣವಃ” 
ಎಂದು ಹೇಳುತ್ತದೆ. ಪ್ರಣವವು ಈಶ್ವರನನ್ನು ಬೋಧಿಸುವ ಶಬ್ದ. ಸರ್ವಮಂತ್ರಗಳ 
ಆದಿಯಲ್ಲಿಯೂ 'ಓಂ' ಎಂದು ಪಠಿಸುವ ಪದ್ಧತಿಯುಂಟು. ಮಿತ್ರ, ವರುಣ - 
ಮೊದಲಾದ ದೇವತೆಗಳು ನಮಗೆ ಸುಖಕಾರಿಗಳಾಗಲಿ ಎ೦ಬ ಪ್ರಾರ್ಥನೆ 
ಆದಿಯಲ್ಲಿ ಬಂದಿದೆ. ಶ೦ ನೋ ಮಿತ್ರಃ - ಮಿತ್ರದೇವನು, ನಃ - ನಮಗೆ, ಶಂ ಇ 
ಸುಖಕಾರಿಯು, ಭವತು ಇ ಆಗಲಿ ಎಂದರ್ಥ. “ಶಂ' ಶಬ್ದಕ್ಕೆ ಸುಖ ಎಂದು 
ಅರ್ಥವಿದ್ದರೂ ಅನ್ವಯಾನುಸಾರವಾಗಿ ಇಲ್ಲಿ ಸುಖಕಾರಿಯಂದರ್ಥ. 


3 


ಶೀಕಾವಲೀ 
ew ೧೪ 


ಈ ಉಪನಿಷತ್ತುಗಳಲ್ಲಿ ವಾಕ್ಯಗಳ ಅರ್ಥವು ಸುಲಭವಾಗಿರುವುದರಿಂದ 
ಪದಶಃ ಅರ್ಥವನ್ನು ಬರೆಯುವುದಿಲ್ಲ. ಸಾಮಾನ್ಯವಾದ ಸಂಸ್ಕೃತಜ್ಞಾನ- 
ವಿರತಕ್ಕವರೂ ಅರ್ಥವನ್ನು ಮಾಡಿಕೊಳ್ಳಬಹುದು. ಸುಲಭವಲ್ಲವೆಂಬ ಸ್ಥಳದಲ್ಲಿ 
ಮಾತ್ರ ಶಬ್ದಾರ್ಥವನ್ನು ತಿಳಿಸಿ ಅಲ್ಲಿರಬಹುದಾದ ಕ್ಷೇಶವನ್ನು ಬಿಡಿಸಲು 
ಪ್ರಯಶ್ನಿಸಲಾಗುವುದು. 

ಮಿತ್ರನು ಪ್ರಾಣವಾಯುವಿನ ವ್ಯಾಪಾರಕ್ಕೂ ಹಗಲಗೂ 
ಅಭಿಮಾನಿಯಾದ ದೇವತೆ. ವರುಣನು ಅಪಾನವಾಯುವಿನ ವ್ಯಾಪಾರಕ್ಕೂ 
ರಾತ್ರಿಗೂ ಅಭಿಮಾನಿಯಾದ ದೇವತೆ. ಅರ್ಯಮನೆಂದರೆ ಸೂರ್ಯ. ಈತನು 
ನೇತ್ರಕ್ಕೂ ಸೂರ್ಯಮಂಡಲಕ್ಕೂ ಅಧಿದೇವತೆ. ಆದ್ದರಿಂದ ಮಿತ್ರನ೦ದರೆ 
ಸೂರ್ಯನಿಗಿಂತ ಬೇರೆಯಾದ ಇನ್ನೊಬ್ಬ ದೇವತೆಯಾಗಿರಬಹುದು. ಮಿತ್ರ, 
ವರುಣ- ಎಂಬುವವರು ದೇವತಾದ್ವಂದ್ವಗಳಾಗಿ ಪ್ರಸಿದ್ದರು. 'ಮಿತ್ರಾವರುಣಾ' 
ಎ೦ದು ದ್ವಂದ್ವಸಮಾಸ. “ದೇವತಾದ್ವಂದ್ವೇ ಚ”(೬-೩-೨೬) ಎಂಬ 
ಪಾಣಿನಿಸೂತ್ರದಿಂದ ಮಿತ್ರಶಬ್ದಕ್ಕೆ ಆನಜ್‌ ಆದೇಶ ಬಂದು ಅಕಾರವು 
ದೀರ್ಫ್ಥವಾಗಿದೆ. ದೇಹಬಲಕ್ಕೆ ಇಂದ್ರನೂ, ವಾಕ್‌ ಮತ್ತು ಬುದ್ದಿ ಇವುಗಳಿಗೆ 
ಬೃಹಸ್ಪತಿಯೂ ಅಧಿಪತಿಗಳು. ಎಸ್ತೀರ್ಣವಾದ ಕಾರ್ಯಕ್ರಮಗಳುಳ್ಳ ವಿಷ್ಣುವು 
ಪಾದಗಳಿಗೆ ಅಭಿಮಾನಿ ದೇವತೆ. 


ಇವರೆಲ್ಲರೂ ಅಧ್ಯಾತ್ಮದೇವತೆಗಳು. ಎಂದರೆ ನಮ್ಮ ಶರೀರಕ್ಕೆ 
ಸಂಬಂಧಿಸಿದ ಅಧಿದೇವತೆಗಳು. ವಿದೆ, ಶ್ರವಣ, ಧಾರಣೆ, ಗುರುಸೇವೆ- 
ಮುಂತಾದ ಜ್ಞಾನೋಪಯೋಗಿ ಕಾರ್ಯಗಳು ನಮ್ಮಿಂದ ಸೂಕ್ತವಾದ ರೀತಿಯಲ್ಲಿ 
ನಡೆಯುವಂತೆ ಅನುಗ್ರಹಿಸಿ ಅಹೋರಾತ್ರವೂ ನಮ್ಮನ್ನು ಕಾಪಾಡುತ್ತಿರಲೆಂದು 
ಪ್ರಾರ್ಥಿಸುವುದು ಇಲ್ಲಿ ಉದ್ದಿಷವಾಗಿದೆ. 


ಬ್ರಹ್ಮವಿದ್ಯೆಯು ಅಪೇಕ್ಷಿತವಾದ್ದರಿಂದ ಈಗ ಬ್ರಹ್ಮಕ್ಕೆ ನಮಸ್ಕಾರವು 
ಸಲ್ಲಬೇಕು. ಬ್ರಹ್ಮವಾದರೋ ಮನೋವಾಕ್ಕುಗಳಿಗೆ ಅತೀತವಾದದ್ದು. 
ಅದನ್ನರಿಯುವುದಕ್ಕೆ ಮೊದಲು ಪ್ರತ್ಯಕ್ಷಬ್ರಹ್ಮವಾದ ವಾಯುವಿಗೆ ನಮಸ್ಕಾರವನ್ನು 
ಸಲ್ಲಿಸುವುದು ಯುಕ್ತ. ವಾಯುವಿನಲ್ಲಿರುವ ಸ್ಪರ್ಶಗುಣವು ನಮ್ಮ ತ್ಹಗಿ೦ದ್ರಿಯಕ್ಕೆ 
ಗೋಚರವಾಗುವುದರಿಂದ ವಾಯುವು ಪ್ರತ್ಯಕ್ಷವೇ. ಸೂರ್ಯನಕ್ಷತ್ರಾದಿಗಳೂ 
ಪ್ರತ್ವಕ್ರಬ್ರಹ್ಮವೇ ಆದರೂ ವಾಯುವು ದೇಹದ ಒಳಗೆ ಹೊರಗೆ ಸರ್ವತ್ರ ಸದಾ 
ನೆಲೆಸಿರುವುದರಿಂದ ಅತ್ಯಂತ ನಿಕಟವರ್ತಿಯಾಗಿದ್ದಾನೆ. ಆದ್ದರಿಂದ ವಾಯುವು 
ಪ್ರಥಮೋಪಸ್ಥಿತ. 


ಅನುವಾಕ-.೨ 


ಹೇ ವಾಯುವೇ! ನೀನು ಪ್ರತ್ಯಕ್ಷ ಬ್ರಹ್ಮವಾಗಿದ್ದೀಯೆ. ನಿನಗೆ ನಮಸ್ಕಾರ. 
ನಾನು ಹೇಳುವುದು ಬರಿಯ ಹೊಗಳಿಕೆಯಲ್ಲ. ನಾನು ಹೇಳುವುದು ಯತ. 
ಶಾಸ್ತ್ರಸಿದ್ಧವಾಗಿ ಬುದ್ಧಿಯಲ್ಲಿ ನಿಶ್ಚಿತವಾದದ್ದು ಯತ. ನಾನು ಹೇಳುವುದು ಸತ್ಯ. 


ನಂಬಿರುವುದನ್ನು ಆಬೆರಣೆಯಲ್ಲಿಯೂ ತಂದಾಗ ಯತವೇ ಸ ಸತ್ಯವೆನಿಸುತ್ತದೆ. 


ವಾಯುಸ್ಟರೂಪದಲ್ಲಿರುವ ಬ್ರಹ್ಮವು ವಿದ್ಯಾರ್ಥಿಯಾದ ನನ್ನನ್ನೂ ಈ 
ಎಚಾರದಲ್ಲಿ ಹೇಳಿ ತಿಳಿಸಿಕೊಡುವ ಆಚಾರ್ಯನನ್ನೂ ಕಾಪಾಡಲಿ. 
ಕಾಪಾಡುವುದೆಂದರೆ ಇಲ್ಲಿ ಶಿಷ್ಯನಿಗೆ ವಿದ್ಯಾಪ್ರಾಪ್ತಿಯಾಗುವುದು. ಆಚಾರ್ಯನಿಗೆ 
ಉಪದೇಶಸಾಮಥ್ಥ್ಯದ ಪ್ರಾಪ್ತಿಯಾಗುವುದು. ಅವತು ಎಂದು ಉಪನಿಷತ್ತು 
ಹೇಳಿದೆ. ರಕ್ಷತು ಎಂದೋ ಪಾಲಯತು ಎಂದೋ ಹೇಳಿಲ್ಲ. ಅವತು 
ಶಬ್ದದಲ್ಲರುವ ಅವ ಧಾತು ಬಹ್ಮರ್ಥಗರ್ಭಿತವಾದ ಧಾತು. ಅವ ಇ ರಕ್ಷಣ-ಗತಿ- 
ಕಾ೦ತಿ-ಪ್ರತೀತಿ-ತೃಪ್ತವಗಮ-ಪ್ರವೇಶ-ಶ್ರವಣ-ಸ್ವಾಮ್ಮರ್ಥಯಾಚನಕ್ರಿಯೇಚ್ಛಾ- 
ದೀಪ್ತ್ಯವಾಪ್ತಾ $ಲಿಂಗನ-ಹಿಂಸಾದಾನ-ಭಾಗ-ವೃದ್ದಿಷು. ವೇದವು ಲೌಕಿಕ 
ಕಾವ್ಯದಂತಲ್ಲ. ಗಂಭೀರವಾದ ಅರ್ಥವಿಶೇಷವನ್ನು ಒಳಗೊಂಡಿರುತ್ತದೆಯೆಂದು 
ತಿಳಿಯಬೇಕು. 


ಕಡೆಯಲ್ಲಿ ಶಾಂತಿಃ ಶಾಂತಿಃ ಶಾಂತಿಃ ಎಂದು ಮೂರು ಸಲ ಹೇಳಿರುವು- 
ದೇಕೆ೦ದರೆ, ಆಧ್ಯಾತಿ ಕ-ಆಧಿಭೌತಿಕ-ಆಧಿದೈ ವಿಕ ಎಂಬ ಮೂರುವಿಧವಾದ 
ಏಫ ಗಳು ಬಾರದಿರಲಿ ಎಂದು. 


ಆಧ್ಯಾತ್ಮಿಕ - ಇಲ್ಲಿ ಆತ್ಮವೆಂದರೆ ದೇಹವೆಂದರ್ಥ. ದೇಹಕ್ಕೆ ಬರುವ ಜ್ವರ, 
ತಲೆನೋವು ಮೊದಲಾದ ವಿಘ್ನಗಳು. ಆಧಿಭೌತಿಕ - ಹಾವು, ಚೇಳು, ಸೊಳ್ಳೆ ನ 
ಮುಂತಾದ ಪ್ರಾಣಿಗಳಿಂದ ಬರತಕ್ಕದ್ದು. ಆಧಿದೈವಿಕ = ಅತಿವೃಷ್ಟಿ ದುರ್ಭಿಕ್ಷ 
ಮೊದಲಾದದ್ದು 
ದ್ದಿತೀಯಾನುವಾಕ 


ಶೀಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣ: ಸ್ಪರಃ | ಮಾತ್ರಾ ಬಲಮ್‌ । ಸಾಮ 
ಸಂತಾನ; ಇತ್ಯುಕ್ತಃ ಶೀಕ್ಷಾಧ್ಯಾಯಃ | 

ಶಿಕ್ಷಾ ಶಬದ ಇಕಾರಕ್ಕೆ ದೀರ್ಫ್ಥಬಂದು `ಶೀಕ್ಷಾ' ಎಂದಾಗಿದೆ. ಇದು 
ವೈದಿಕಪ್ರಯೋಗ. 'ಶಿಕ್ಷಾಶಾಸ್ತ್ರವು' ಶಬ್ದದ ಸರಿಯಾದ ಉಚ್ಛಾರಣವಿಧಾನವನ್ನು 


ತಿಳಿಸುತ್ತದೆ. ಇದು ವೇದದ ಆರು ಅಂಗಗಳಲ್ಲೊಂದು. 


ವೇದದಲ್ಲಿ ವರ್ಣಗಳನ್ನೂ ಉದಾತ್ತಾದಿ ಸ್ಪರಗಳನ್ನೂ ಸರಿಯಾಗಿ 
ಸ್ಪಷ್ಟವಾಗಿ ಉಚ್ಚರಿಸಬೇಕು. ತಪ್ಪಿದರೆ ದೋಷ ಉಂಟು. ಅಲ್ಲದೆ ಅರ್ಥವು 


Ss 


ಶೀಕ್ಷಾ ವಲ್ಲೀ 


ವ್ಯತ್ಯಾಸವಾಗಿ ಅನರ್ಥವು ಸಂಭವಿಸಿಬಿಡುತ್ತದೆ. ಸರಿಯಾದ ಉಚ್ಚಾರಣಯು ಎಲ್ಲ 
ಭಾಷೆಗಳಿಗೂ ಆವಶ್ಯಕ. ಶಿಕ್ಷ-ವಿದ್ಯೋಪಾದಾನೇ ಎಂಬ ಧಾತುವಿನಿಂದ ಈ 
ಶಬ್ದವು ನಿಷನ್ನವಾಗಿದೆ. ಕನ್ನಡದಲ್ಲಿ ಶಿಕ್ಷಣ ಎ೦ಬ ಶಬ್ದವು ಸರಿಯಾದ ಅರ್ಥದಲ್ಲಿ 
ಬಳಕೆಯಾಗಿದೆ.” 


ವೇದಾಧ್ಯಯನ ಮಾಡುವಾಗ ಗುರುವು ಹೇಳಿದಂತೆ ಹೇಳಿ ಶಿಷ್ಕನು 
ವೇದಾಧ್ಯಯನವನ್ನು ಮುಗಿಸುತ್ತಾನೆ. ಅನ೦ತರ ಗುರುವು ಶಿಷ್ಕನಿಗೆ ಶಿಕ್ಷಾಶಾಸ್ತ್ರದ 
ಪ್ರಾಮುಖ್ಯವನ್ನು ತಿಳಿಸಿ ಅದನ್ನು ವಿವರಿಸುತ್ತಾನೆ. ಕರ್ಮಕಾ೦ಡವಾದಮೇಲೆ 
ಉಪನಿಷತ್ತುಗಳನ್ನು ಆರಂಭಿಸುವಾಗ ಶಿಕ್ಷಾವಿಚಾರವು ಬಂದಿದೆ. 
ಕರ್ಮಕಾಂಡದಲ್ಲಿ ಉಚ್ಚಾರಣೆಯು ತಪ್ಪಾದರೆ ಪ್ರಾಯಶ್ಚಿತ್ತವನ್ನು 
ಮಾಡಿಕೊಳ್ಳಬಹುದು. ಜ್ಞಾನಕಾಂಡದಲ್ಲಿ ಹಾಗಲ್ಲ. ಇಲ್ಲಿ ವೇದಾರ್ಥವು ಬಹಳ 
ಮುಖ್ಯವಾದದ್ದು. ತಪ್ಪು ಉಚ್ಚಾರಣಯಿಂದ ಅರ್ಥವನ್ನು ತಪ್ಪಾಗಿ 
ತಿಳಿದುಕೊಂಡರೆ ಅನರ್ಥವೇ ಸಂಭವಿಸುತ್ತದೆ. ಶಿಕ್ಷಾಶಾಸಕ್ಕೆ ಸಂಬಂಧಿಸಿದ 
ವಿಷಯಗಳೇನೆಂಬುದನ್ನು ಮಾತ್ರ ಈ ಉಪನಿಷತಿನಲ್ಲೆ” ಸಂಕ್ಷೇಪವಾಗಿ 
ಸೂಚಿಸಲಾಗಿದೆ. ವಿಶೇಷವನ್ನು ಪಾಣಿನೀಯಶಿಕ್ಟಾ, ಶೌನಕಶಿಕ್ಷಾ ಮುಂತಾದ 
ಗಂಥಗಳಿಂದಲೂ ಆಯಾ ಶಾಖೆಗೆ ಸಂಬಂಧಿಸಿದ "ಯಕ್‌ಪ್ರಾತಿಶಾಖ್ಯಮುಂತಾದ 
ಪ್ರಾತಿಶಾಖ್ಯಗ್ರಂಥಗಳಿ೦ದಲೂ ತಿಳಿದುಕೊಳ್ಳಬೇಕು. 


ಅಕಾರ, ಇಕಾರ ಮುಂತಾದ ಅಕ್ಷರಗಳು ವರ್ಣಗಳು. ಉದಾತ್ತ 
ಅನುದಾತ್ರ, ಸರಿತ - ಮೊದಲಾದವು ಸ್ವರಗಳು. ಹಸ್ತ ದೀರ್ಫ, ಲಘು, ಗುರು 
ಮೊದಲಾದವು ಮಾತ್ರೆಗಳು. ಬಲವಂದರೆ ಪ್ರಯತ್ನ ಅಕ್ಷರವನ್ನು ಉಚ್ಚರಿಸುವಾಗ 
ನಮ್ಮ ಒಂದು ಪ್ರಯತ್ನ ಬೇಕಾಗುತ್ತದೆ. "ಬೇರೆ . ಬೇರೆ ಅಕ್ಷರಗಳಿಗೆ 
ವಿಭಿನ್ನ ಪ್ರಯತ್ನಗಳು ಉಚ್ಚಾರಣೆಗೆ ಬೇಕಾಗುತ್ತವೆ. ಇವು ಆಭ್ಯಂತರ ಪ್ರಯತ್ನ, 
ಬಾಹ್ಯ ಪ್ರಯತ್ನ ಎಂದು ಎರಡು ವಿಧ. ಇವುಗಳಲ್ಲಿಯೂ ಒಳಬೇದಗಳುಂಟು. 
ಅಭ್ಯಂತರ ಪ್ರಯತ್ನವು ನಾಲ್ಕುವಿಧ. ಬಾಹ್ಯಪ್ರಯತ್ನವು ಹನ್ನೊಂದುವಿಧ. 
ಸಾಮವೆಂದರ ಸಂಹಿತಾ. ಅಕ್ಷರಗಳನ್ನು ಎಡೆಬಿಡದೆ ಉಚ್ಚರಿಸುವುದೇ ಸಂಹಿತೆ. 
ಇಲ್ಲ ನಿರಂತರವಾಗಿ ಶಬ್ದದ ಅಕ್ಷರಗಳನ್ನು ಉಚ್ಚರಿಸಬೇಕು. ಎಲ್ಲಿ ಸ್ವಲ್ಪ 
ನಿಲ್ಲಿಸಬಹುದು ಎಂಬ ವ್ಯವಸ್ಥ ಇದೆ. ಉದಾಹರಣೆಗೆ "ಉಪನಿಷತ್‌' ಇಲ್ಲಿರುವ 


ಟಿಪ್ಪಣಿ ೧: ಕನ್ನಡದಲ್ಲಿ ದಂಡನೆಯೆಂಬ ಅರ್ಥದಲ್ಲಿ ಶಿಕ್ಷಾ ಶಬ್ದವನ್ನು ಬಳಸುತ್ತಾರೆ. ಉದಾ : 
ಅಪರಾಧಿಗೆ ಒಂದು ವರ್ಷ ಕಠಿಣಶಿಕ್ಷಯನ್ನು ವಿಧಿಸಲಾಯಿತು. ವಿಚಿತ್ರವಾದ ಆ ಅರ್ಥವು ಇಲ್ಲಿ 
ನಮಗೆ ವಿವಕ್ಷಿತವಲ್ಲ. 


ಅನುವಾಕ-೩ 


ಎಲ್ಲ ಅಕ್ಷರಗಳನ್ನೂ ಒಂದಾದ ಮೇಲೆ ಒಂದರಂತೆ ಹೇಳಬೇಕು. ಮಧ್ಯದಲ್ಲಿ ನಿಲ್ಲಿಸಿ 
ನಿಲ್ಲಿಸಿ ಉ-ಪ-ನಿ ಈ ಪ್ರಕಾರದಲ್ಲಿ ಹೇಳಬಾರದು. ಕೆಲವು ಕಡೆ ಸಲ್ಪ 
ವಿರಾಮವನ್ನು ಕೂಡಬೇಕಾಗುತ್ತದೆ. ಉದಾ:- ಅವನು/ಶಿಕ್ಷೋಪನಿಷತ್ತನ್ನು/ 
ಕಲಿಯುತ್ತಾನೆ. ಇಲ್ಲಿ ಗೆರೆ ಎಳೆದ ಕಡೆ ಒಂದು ಕ್ಷಣ ನಿಲ್ಲಿಸಬೇಕಾಗುತ್ತದೆ. 
ಲೋಕದಲ್ಲಿ ಮಾತಾಡುವುದೂ ಹೀಗೆಯೇ. ಇವಲ್ಲದೆ ಅಕ್ಷರಗಳ ಉಚ್ಚಾರಣೆಗೆ 
ಸ್ಥಾನಗಳು೦ಟು. ಬಾಯಿಯಲ್ಲಿ ಎಲ್ಲ ಅಕ್ಷರಗಳನ್ನೂ ಉಚ್ಚರಿಸುತ್ತೇವಾದರೂ 
ಬಾಯಿಯಲ್ಲಿಯೇ ಬೇರೆ ಬೇರೆ ಸ್ಥಾನಗಳನ್ನು ಗೊತ್ತುಮಾಡಿದ್ದಾರೆ. ಹೇಗೆಂದರೆ, 
ಪ, ಫ, ಬ, ಭ, ಮ ಇವುಗಳಿಗೆ ಓಷ್ಟಗಳು (ತುಟಿಗಳು) "ಸ್ಥಾನ. ಓಷ್ಠಗಳ 
ಸಹಾಯವಿಲ್ಲದೆ ಇದನ್ನು ಉಚ್ಚರಿಸಲಾಗುವುದಿಲ್ಲ. ತ, ಥ, ದ, ಧ, ನ ಇವುಗಳಿಗೆ 
ದಂತವು ಸ ಸ್ಥಾನ, ಇದೆಲ್ಲವನ್ನೂ 'ಶಿಕ್ಷಾಗಂಥಗಳಿಂದಲೂ ವ್ಯಾಕರಣಶಾಸ್ತಗಳಿಂದಲೂ 
ತಿಳಿದುಕೊಳ್ಳತಕ್ಕದ್ದು. ವೇದವನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಇವಲ್ಲವೂ 
ಉಪಕರಿಸುತ್ತವೆ. ವಸ್ತುತಃ ಲೋಕದಲ್ಲಿ ಸ್ಪಷ್ಟವಾಗಿ ಮಾತನಾಡುವುದಕ್ಕೂ 
ಇವಲ್ಲದರ ಜ್ಞಾನ ಆವಶ್ಯಕ. 
ತೃತೀಯಾನುವಾಕ 


ಈ ಅನುವಾಕವು ದೊಡ್ಡದಾದ್ದರಿಂದ ಹತ್ತು ಹತ್ತು ವಾಕ್ಕಗಳಂತೆ 
ವಿಂಗಡಿಸಿಕೊಂಡು ಅರ್ಥವನ್ನು ವಿವರಿಸಲಾಗುವುದು. ಮುಂದಿನ 
ಅನುವಾಕಗಳಲ್ಲಿಯೂ ಈ ಕ್ರಮವನ್ನೇ ಅನುಸರಿಸಲಾಗಿದೆ. 


ಸಹ ನೌ ಯಶಃ । ಸಹ ನೌ ಬ್ರಹ್ಮವರ್ಚಸಮ್‌ । ಅಥಾತಃ 
ಸಗ್‌೦ಹಿತಾಯಾ ಉಪನಿಷದಂ ವ್ಯಾಖ್ಯಾಸ್ಕಾ ಮಃ | ಪಂಚಸು ಸಧಿಕರಣೇಷು | 
ಅಧಿಲೋಕಮಧಿಜ್ಯೋತಿಷ ಮಧಿವಿದ್ಯಮಧಿಪ್ರಜಮಧ್ಯಾತ್ಮಮ್‌ | ತಾ ಮಹಾ 
ಸಗ್‌ಂ೦ಹಿತಾ ಇತ್ಸಾಚಕ್ಸತೇ | ಅಥಾದಿಲೋಕಮ್‌ | ಪೃಥಿವೀ 
ಪೂರ್ವರೂಪಮ್‌ | ದ್ಯೌರುತ್ತರರೂಪಮ್‌ | ಆಕಾಶಃ ಸಂಧಿಃ ॥೧॥ 


ನನಗೂ ನನ್ನ ಆಚಾರ್ಯನಿಗೂ ಕೀರ್ತಿ ಮತ್ತು ಬ್ರಹ್ಮವರ್ಚಸ್ಸುಗಳು 
ಪ್ರಾಪ್ತವಾಗಲೆಂದು ಶಿಷ್ಕನು ಹಾರೈಸುತ್ತಾನೆ. ಆಚಾರ್ಯನು ಅವೆರಡನ್ನು ಪಡದು 
ಕೃತಾರ್ಥನಾಗಿರಬಹುದು. ಆದರೂ ಆತನ ಪ್ರಸನ್ನತೆಯನ್ನು ಗಳಿಸುವುದಕ್ಕಾಗಿ 
ಶಿಷ್ಯನ ಹೇಳಿಕೆ ಇದು. “ಬ್ರಹ್ಮವರ್ಚಸ' ಎಂಬಲ್ಲಿ “ಬ್ರಹ್ಮಹಸ್ತಿಭ್ಯಾಂ ವರ್ಚಸಃ" 
(೫-೪-೩೮) ಎ೦ಬ ಪಾಣಿನಿಸೂತ್ರದಿ೦ದ ಸಮಾಸಾಂತದಲ್ಲಿ ಅಚ್‌ಪ್ರತ್ಯಯ ಬಂದು 
ಈ ಶಬ್ದವು ಅಕಾರಾ೦ತವಾಗಿದೆ. 


ಶೀಕಾ ವಲೀ 
ew ಗಿಳಿ 


ವೇದಾಧ್ಯಯನದಲ್ಲಿ ಸಂಹಿತೆಯ ಸ್ವರೂಪವನ್ನು ಸರಿಯಾಗಿ ತಿಳಿದು 
ಅದರಂತೆ ಉಚ್ಚರಿಸುವುದೇ ಮುಖ್ಯವಾದದ್ದು. ವರ್ಣಗಳ ಅತ್ಯಂತ ಸಾಮೀಪ್ಯವೇ 
ಸಂಹಿತೆ. “ಸ೦ಹಿತಾಯಾ ಉಪನಿಷದಂ' ಎಂದರೆ ಸಂಹಿತೆಗೆ ಸಂಬಂಧಿಸಿದ 
ದರ್ಶನವನ್ನು ಎಂದರ್ಥ. ಸಂಹಿತೆಗೆ ಸಂಬಂಧಿಸಿದ ಕಲವು ವಸ್ತುಗಳ 
ಅರ್ಥವನ್ನಿಲ್ಲಿ ವ್ಯಾಖ್ಯಾಸ್ಕಾಮಃ' ತಿಳಿಸಿಕೊಡುತ್ತೇವೆ ಎಂದು ಅಭಿಪ್ರಾಯ. ಎಲ್ಲ 
ವೇದಗಳ ತಾತ್ಪರ್ಯಭೂಮಿಯಾದ ಬ್ರಹ್ಮವಸ್ತುವಿನ ವಿಚಾರವನ್ನು ಮುಂದೆ 
ತಿಳಿಸಬೇಕಾಗಿದೆ. ವೇದಾಧ್ಯಯನ ಮಾಡಿದವನು ಬರಿಯ ಶಬ್ದದ ಕಡೆಗೇ 
ಗಮನವನ್ನು ಕೊಟ್ಟಿರುತ್ತಾನೆ. ಥಟ್ಟನೆ ಉಪನಿಷತ್ತುಗಳ ಅರ್ಥವನ್ನು ಆತನು 
ಗ್ರಹಸಲಾರ. ಆತನ ಬುದ್ಧಿಯನ್ನೀಗ ಅರ್ಥದ ಕಡಗೆ ಹೊರಳಿಸಬೇಕಾಗಿದೆ. 
ಶಿಷ್ಠನು ಕಲಿತ ವೇದಕ್ಕೆ ಸಂಬಂಧಿಸಿದ ಸಂಹಿತೆಯ ವರ್ಣಗಳನ್ನು ಉಪಾಸನೆ 
ಮಾಡುವಂತೆ ಹೇಳುವುದು ಮತ್ತು ಅದಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳ 
ಅರ್ಥದ ಕಡಗೆ ಶಿಷ್ಠನ ಗಮನವನ್ನು ಸೆಳೆಯುವುದು ಅರ್ಥಜಿಜ್ಞಾಸೆಯನ್ನು 
ಚೋದಿಸುವ ಮಾರ್ಗವಾಗಿರುತ್ತದೆ. 


ಉಪಾಸನಾವಿಷಯಗಳು ಯಾವುವಂದರೆ ಲೋಕ, ಜ್ಯೋತಿ, ಎದ್ಲಾ 
ಪ್ರಜಾ, ಆತ್ಮ ಇವು ಬಹುದೊಡ್ಡ ವಿಷಯಗಳಾದ್ದರಿಂದ ಮಹಾಸಂಹಿತೆಗಳು. 
ಇವನ್ನು ತಿಳಿದವನಿಗೆ ಬಹಳ ಪ್ರಯೋಜನಗಳಿವೆಯೆ೦ದು ಮುಂದೆ ಉಪನಿಷತ್ತೇ 
ತಿಳಿಸುವುದು. ಸಂಹಿತೆಗಳ ಜ್ಞಾನವೆಂದರೆ ಜ್ಞಾನಪೂರ್ವಕವಾದ ಧ್ಯಾನ. ಅದೇ 
ಉಪಾಸನೆ. 


ಅಥಾಧಿಲೋಕಮ್‌ । ಪೃಥಿವೀ ಪೂರ್ವರೂಪಮ್‌ । ಈ ಲೋಕದ 
ವಿಷಯದಲ್ಲಿ ಲೋಕರೂಪದಿಂದ ಉಪಾಸನೆ. ಪೂರ್ವರೂಪಂ-ಮುಂತಾದ 
ಸ್ಥಳಗಳಲ್ಲಿ ರೂಪವೆಂದರೆ ವೇದದಲ್ಲಿರುವ ವರ್ಣವಂದರ್ಥ. ಸಂಹಿತೆಯಲ್ಲಿ 
ವೇದದ ಪೂರ್ವವರ್ಣವು ಪೃಥಿವಿಯೆ೦ದು ಭಾವಿಸಬೇಕು. ಮುಂದಿನ ವರ್ಣವು 
ದುಲೋಕವೆಂದು ತಿಳಿಯಬೇಕು. ಇವರಡೂ ಸಂಧಿಸುವ ಮಧ್ಯಭಾಗವು 
ಅಂತರಿಕ್ಷಲೋಕವೆಂದು ತಿಳಿಯತಕ್ಕದ್ದು. 


ವಾಯುಃ ಸಂಧಾನಮ್‌ | ಇತ್ಯಧಿಲೋಕಮ್‌ | ಅಥಾಧಿಜ್ಯೋತಿಷಮ್‌ | 
ಅಗ್ನಿಃ ಪೂರ್ವರೂಪಮ್‌ | ಆದಿತ್ಯ ಉತ್ತರರೂಪಮ್‌ । ಆಪಃ ಸಂಧಿಃ । 
ವೃದ್ಯುತಃ ಸಂಧಾನಮ್‌ | ಇತ್ಯಧಿಜ್ಯೋತಿಷಮ್‌ | ಅಥಾಧಿವಿದ್ಯಮ್‌ | 
ಆಚಾರ್ಯ: ಪೂರ್ವರೂಪಮ್‌ 12೨% 

ಪೂರ್ವೋತ್ತರವರ್ಣಗಳನ್ನು ಯಾವುದು ಸೇರಿಸುತ್ತದೆಯೋ ಅದು 


8 


ಅನುವಾಕ-೩ 


ಸಂಧಾನ. ಅಧಿಲೋಕದಲ್ಲಿ ಸಂಧಾನವನ್ನು ವಾಯುವೆಂದು ಭಾವಿಸಬೇಕು. 
ಒಂದು ಉದಾಹರಣೆ - “ಇಷೇತ್ತ್ಮಾ' ಇಲ್ಲಿ ಏಕಾರವು ಪೂರ್ವರೂಪ. ಇದು 
ಪೃಧಿವಿಯೆಂದು ತಿಳಿಯತಕ್ಕದ್ದು. ವಕಾರದ ಹಿಂದಿನ ತಕಾರವು ಉತ್ತರರೂಪ. 
ಇದು ದ್ಯುಲೋಕವೆಂದು ತಿಳಿಯಬೇಕು. ಈ ತಕಾರಕ್ಕೆ ದ್ವಿತ್ವ ಬಂದು ಎರಡು 
ತಕಾರಗಳಾಗಿವೆ. ಏಕಾರ ಮತ್ತು ಈ ತಕಾರದ ನಡುವೆ ಇರುವ ಸೂಕ್ಷ ಕಾಲವು 
ಸಂಧಿ. ಇದೇ ಅಂತರಿಕ್ಷಲೋಕ. ದ್ವಿತ್ವದಿಂದ ಬಂದ ಮೊದಲನೆಯ ತಕಾರವು 
ಸಂಧಾನ. ಇದನ್ನು ವಾಯುವೆಂದು ಬಾವಿಸಬೇಕು. 


ಹೀಗೆ ದ್ವಿತ್ತದಿಂದ ಬಂದ ತಕಾರವು ಸಂಧಾನವೆಂದು ವನಮಾಲಾ ಎಂಬ 
ಭಾಷ್ಯವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಆದರೆ ದ್ವಿತ್ವಾದಿಗಳಿಂದ ಎಲ್ಲಿ 
ನೂತನವರ್ಣವು ಬಂದಿರುವುದಿಲ್ಲವೋ ಅಲ್ಲಿ ಯಾವುದು ಸಂಧಾನ? “ಪ್ರಜಯಾ 
ಪಶುಭಿಃ”-ಇಲ್ಲ ಯಾವುದು ಸಂಧಾನ? ಶ್ರೀ ಸುರೇಶ್ರರಾಚಾರ್ಯರ 
ಭಾಷ್ಕವಾರ್ಶಿಕಗಳಿಗೆ ಬರೆದ ಆನಂದಗಿರಿಟೀಕೆಯಲ್ಲಿ “ಪೂರ್ವೋತ್ತರಾಕ್ಷರಯೋಃ 
ಸಂಬಂಧಹೇತುರ್ಯತ್ನವಿಶೇಷಃ ಸಂಧಾನಮ್‌”(೩-೬ ೨) ಎಂದು ಬರೆದಿದ್ದಾರೆ. 
ಈ ಯತ್ನ ವಿಶೇಷವೇ ಸಂಧಾನವೆನ್ನುವುದು ಯುಕ್ತ ಸಂಹಿತೆಯಲ್ಲಿ ಈ 
ಯತ್ನವಿಶೇಷವನ್ನು ವಾಯುವೆಂದು ಧ್ಯಾ ಸಬೇಕು. 

ಇನ್ನು ಜ್ಯೋತಿಯ ವಿಷಯ. ಪೂರ್ವವರ್ಣವು ಅಗ್ನಿಯೆಂದೂ 
ಪರವರ್ಣವು ಆದಿತ್ಯನೆ೦ದೂ ಸಂಧಿಯೇ ಜಲವೆಂದೂ ಸಂಧಢಾನವು ವಿದ್ಯುತ್‌ 
ಎಂದೂ ತಿಳಿಯತಕ್ಕದ್ದು. ಇನ್ನು ಎದ್ಕೆಯ ವಿಚಾರ. ಪೂರ್ವವರ್ಣವು 
ಆಚಾರ್ಯನೆಂದು ಭಾವಿಸತಕ್ಕದ್ದು. 


ಅಂತೇವಾಸ್ಯುತ್ತರರೂಪಮ್‌ । ವಿದ್ಯಾಸಂಧಿಃ । ಪ್ರವಚನಗ್‌ಂ 
ಸಂಧಾನಮ್‌ | ಇತ್ಯಧಿವಿದ್ದಮ್‌ । ಅಥಾಧಿಪ ಜಮ್‌ | ಮಾತಾ- 
ಪೂರ್ವರೂಪಮ್‌ । ಪಿತೋತ್ತರರೂಪಮ್‌ । ಪ್ರಜಾಃಸಂಧಿ: | ಪ್ರಜನನಗ್‌೦- 
ಸಂಧಾನಮ್‌ | ಇತ್ಯಧಿಪ್ರಜಮ್‌ ।೩। 

ಪರವರ್ಣವು ಶಿಷ್ಠನೆಂದು ತಿಳಿಯಬೇಕು. ಈ ಪ್ರಕಾರದಲ್ಲಿಯೇ 
ಮುಂದೆಯೂ ಅನ್ವಯಿಸಿಕೊಳ್ಳುವುದು ಸುಲಭ. 


ಅಥಾಧ್ಯಾತ್ಮಮ್‌ | ಅಧರಾಹನುಃ ಪೂರ್ವರೂಪಮ್‌ | 
ಉತ್ತರಾಹನುರುತ್ತರರೂಪಮ್‌ | ವಾಕ್‌ ಸಂಧಿಃ | ಜಿಹ್ಹಾಸಂಧಾನಮ್‌ | 
ಆತ್ಯಧ್ಯಾತ್ಮಮ್‌ | ಆತೀಮಾ ಮಹಾಸಗ್‌ಂಹಿತಾ: । ಯ ಏವಮೇತಾ 


9 


ಶೀಕ್ಷಾವಲ್ಲೀ 


ಮಹಾಸಗ್‌ಂ೦ಹಿತಾ ವ್ಯಾಖ್ಯಾತಾ ವೇದ | ಸಂಧೀಯತೇ ಪ್ರಜಯಾ ಪಶುಭಿಃ । 
ಬ್ರಹ್ಮವರ್ಚಸೇನಾನ್ನಾದ್ಯೇನ ಸುವರ್ಗೇಣ ಲೋಕೇನ (೪ 


ಅಧ್ಯಾತ್ಮ ಶಬ್ದದಲ್ಲಿ ಆತ್ಮವೆಂದರೆ ದೇಹವೆಂದರ್ಥ. ದೇಹಾವಯವದ 
ಉಪಾಸನೆಯನ್ನಿಲ್ಲಿ ಹೇಳಲಾಗುವುದು. ಹನು ಎಂದರೆ ದವಡೆ. ಬಾಯಿ ತೆರೆದಾಗ 
ಅದರ ಕೆಳಗಿನ ಭಾಗ ಅಧರಾಹನು. ಮೇಲಿನ ಭಾಗ ಉತ್ತರಾಹನು. ಇವು ಐದು 
ಮಹಾಸಂಹಿತೆಗಳು. ವೇದಾಧ್ಯಯನವಾದ ಮೇಲೆ ಇವುಗಳ ಉಪಾಸನೆ 
ಮಾಡಬೇಕೆಂದು ಶಿಕ್ಷೋಪನಿಷತ್ತು ವಿಧಿಸುತ್ತದೆ. ಉಪಾಸನೆಯಂದರೆ 
ಶಾಸ್ತ್ರವಿಹಿತವಾದ ಒಂದು 'ಸದ್ದಿಷಯವನ್ನು, ಮಧ್ಯದಲ್ಲಿ ಇನ್ನೊಂದು ಆಲೋಚನೆ 
ಬಾರದಂತೆ ನಿರಂತರವಾಗಿ” ಧ್ಯಾನಿಸುವುದು. ಶ್ರ " ಉಪಾಸನೆಗಳನ್ನು 
ಮಾಡುವುದರಿಂದ ಸಂತಾನಲಾಭ, ಪಶುಲಾಭ, ಬ್ರಹತೇಜಸ್ಸುಗಳು. 
ಉಂಟಾಗುತ್ತವೆ. ಅನ್ನಾದಿ ಭೋಜ್ಯವಸ್ತುಗಳೂ ಸ್ಪರ್ಗವೂ ಸಹ ಲಭಿಸುತ್ತವ. 
ಫಲಾಪೇಕ್ಷೆಯಿಲ್ಲದೆ ಈಶ್ವರಾರ್ಪಣ ಬುದ್ಧಿಯಿಂದ ಅನುಷ್ಠಾನಮಾಡಿದರೆ 
ಚಿತ್ತಶುದ್ಧಿದ್ವಾರಾ ಬ್ರಹ್ಮವಿದ್ಯೆಯ ಪ್ರಾಪ್ತಿಗೆ ಉಪಕರಿಸುತ್ತವಯೆ೦ದೂ ತಿಳಿಯಬೇಕು. 


ಈ ಉಪಾಸನೆ ವಿಗ್ರಹಾರಾಧನೆ ಇದ್ದಂತೆ. ವಿಗ್ರಹವು ದೇವತೆಯ ಒಂದು 
ಪ್ರತೀಕ. ಸಾಲಿಗ್ರಾಮವನ್ನು ಎಷ್ಟುವೆ೦ದೂ ಲಿಂಗವನ್ನು ಶಿವನೆಂದೂ ತಿಳಿದು 
ಪೂಜಿಸುವಂತೆ ಇದು. ವೇದದ ಒಂದೊಂದು ವರ್ಣದಲ್ಲಿಯೂ ಅವುಗಳ 
ಸಂಧಿಸಂಧಾನಗಳಲ್ಲಿಯೂ ಪೃಥಿವ್ಯಾದಿಬುದ್ಧಿಯನ್ನಿಟ್ಟು "ಧ್ಯಾನಿಸಬೇಕೆಂದು 
ಉಪನಿಷತ್ತು ತಿಳಿಸಿದೆ. ವೇದಕ್ಕೆ ಸಂದಿರುವ ನಿರತಿಶಯವಾದ ಗೌರವ ಇದು. 
ತುಂಬ ಶ್ರದ್ದೆಯಿಂದ ವೇದಾಧ್ಯಯನವನ್ನು ಮಾಡಬೇಕೆಂದೂ ಸ್ಪರವರ್ಣಾದಿಗಳ 
ಉಚ್ಚಾರಣೆಯಲ್ಲಿ ಸ್ವಲ್ಪವೂ ದೋಷವು ಅಂಕುರಿಸದಂತೆ ನೋಡಿಕೊಳ್ಳಬೇಕೆಂದೂ 
ಈ ಉಪಾಸನಾಪ್ರಕಾರವು ವೇದಾಧ್ಯಾಯಿಗಳಿಗೆ ಎಚ್ಚರಿಸುತ್ತದೆ. 


ಇದೇನೋ ಸರಿ. ಈ ರೀತಿಯಲ್ಲಿ ಉಪಾಸನೆ ಮಾಡುವ ಪದ್ಧತಿ ಹಿ೦ದ 
ಇತ್ತೆ ಈಗ ಎಲ್ಲಾದರೂ ಇದೆಯೆ? ಎಂಬ ಶಂಕೆ ಹುಟುತ್ತದೆ. ಮತ್ತು 
ಉಪಾಸನೆಯಲ್ಲಿ ಪ್ರತೀಕಕ್ಕಿಂತ ಉಪಾಸ ದೇವತೆ ಪ್ರಧಾನವಾದದ್ದು. 


ಈ ಮಹಾಸಂಹಿತೆಗಳಲ್ಲಿ ಪೂರ್ವವರ್ಣ, ಪರವರ್ಣ, ಸಂಧಿ - 


ನಡುವಿನ ಸೂಕ್ಷ ಕಾಲ(ಛಿದ್ರು.. ಯತ್ನವಿಶೇಷ - ಇವು ನಾಲ್ಕು 
ಪ್ರತೀಕಗಳೆನ್ನಬಹುದು. ಪಂಚಭೂತಗಳು, ವಿದ್ಯುತ್‌, ಕಳದವಡ, ಮೇಲ್ಲವಡ 
ಮೊದಲಾದವು ಉಪಾಸ್ಕದೇವತೆಗಳಾಗಿವೆ. ಇದೇನು ವಿಚಿತ್ರ ! ಈ 


ಉಪಾಸ್ಕವಸ್ತುಗಳು ಪೂರ್ವೋಕವಾದ ಪುತ್ರಲಾಭ, ಧನಲಾಭ. ಬಹ್ಮವರ್ಚಸ್ಸು, 


10 


ಅನುವಾಕ-೩ 


ಸ್ವರ್ಗ - ಮುಂತಾದ ಫಲಗಳನ್ನು ನೀಡಬಲ್ಲವೆ? ವೇದಾಧ್ಯಾಯಿಗೆ ಸಂಹಿತೆಯು 
ಪ್ರಧಾನವಾದಾಗ ಯಾವುದಾದರೂ ಒಂದು ಉಪಾಸನೆ ಸಾಕಾಗದೆ? 
ಪಂಚಮಹಾಸಂಹಿತೆಗಳ ಆವಶ್ಯಕತೆ ಉಂಟೆ? ಶ್ರದ್ಧಾಳುಗಳಾದ ವೈದಿಕರಿಗೆ 
ವಿಸ್ಮಯದ ವಸ್ತುವೇನೂ ಇಲ್ಲಿ ಕಾಣಿಸದಿದ್ದರೂ ಆಧುನಿಕ ವಿಚಾರಶೀಲರಿಗೆ ಇದು 
ಸಮಾಧಾನವನ್ನು ತರಲಾರದು. 


ಈ ಐದು ವಿಷಯಗಳನ್ನು ಮಹಾಸಂಹಿತೆಗಳೆಂದೂ ಇವನ್ನು 
ತಿಳಿದವನಿಗೆ ಪ್ರಜಾಲಾಭ, ಪಶುಲಾಭ ಮುಂತಾದ ಶುಭಫಲಗಳು 
ದೊರೆಯುತ್ತವೆಯೆಂದೂ ಉಪನಿಷತ್ತು ಹೇಳಿದೆಯಲ್ಲದೆ ಈ ಮಹಾಸಂಹಿತೆಗಳಿಗೆ 
ಸಂಹಿತೋಪನಿಷತ್ತೆಂದು ನಾಮಕರಣ ಮಾಡಿದೆ. ಮತ್ತು ಯಾವಾತನು 
"'ಮಹಾಸಂಹಿತಾ ವ್ಯಾಖ್ಕಾತಾ ವೇದ' ಆತನಿಗೆ ಪ್ರಜಾಲಾಭಾದಿಗಳು ಫಲಗಳಾಗಿ 
ಲಭಿಸುತ್ತವೆ ಎಂದಿದೆ. ವೇದ ಎಂಬುದು 'ವಿದ-ಜ್ಞಾನೇ' ಎ೦ಬ ಧಾತುವಿನ ರೂಪ. 
ಇದು ಜ್ಞಾನಾರ್ಥಕ. ಉಪಾಸನಾಪಕರಣವಾದ್ದರಿಂದ ವೇದ ಎನ್ನುವುದು 
ಉಪಾಸನಾರ್ಥಕವೆಂದು ಭಾಷ್ಯಕಾರರು ಬರೆದಿದ್ದಾರೆ. ಅಲ್ಲದೇ ಈ 
ಸಂಹಿತಾದರ್ಶನವು ವೇದಾಧ್ಯಾಯಿಯ ಬುದ್ದಿಯನ್ನು ಕ್ರಮವಾಗಿ ಅರ್ಥದಕಡಗೆ 
ಸೆಳೆಯುವುದಕ್ಕಾಗಿ ಪ್ರವೃತ್ತವಾಗಿದೆ ಎಂದೂ ಹೇಳಿದ್ದಾರೆ. 


“ಅತ್ಯರ್ಥಂ ಗಂಥಭಾವಿತಾ ಬುದ್ಧಿಃ ನ ಶಕ್ಕತೇ ಸಹಸಾ ಅರ್ಥಜ್ಞಾನ 
ವಿಷಯೇ *ವತಾರಯಿತುಂ"” ಎಂಬುದು ಆಚಾರ್ಯರ ನುಡಿ. 


ವೇದಾಧ್ಯಯನ ಮಾಡಿದವನು ವೇದಾರ್ಥವನ್ನು ಅವಶ್ಯವಾಗಿ 
ತಿಳಿದುಕೊಳ್ಳಲೇಬೇಕು. ಅವನು ವೇದಾಭ್ಯಾಸಜಡನಾಗಬಾರದು. ನಿರುಕ್ತದಲ್ಲಿ 
ಯಾಸ್ಕಮುನಿಗಳು ಈ ವಚನವನ್ನು ಉದಾಹರಿಸಿದ್ದಾರೆ. 


ಸ್ಥಾಣುರಯಂ ಭಾರಹಾರಃ ಕಿಲಾಭೂತ್‌ 
ಅಧೀತ್ಯ ವೇದಂ ನ ವಿಜಾನಾತಿ ಯೋಂರ್ಥಮ್‌ | 
ಯೋಇರ್ಥಜ್ವಇತ್‌ ಸಕಲಂ ಭದ್ರಮಶ್ನುತೇ 
ನಾಕಮೇತಿ ಜ್ಞಾನವಿಧೂತಪಾಪ್ಮಾ ॥ 


ತಾತರ್ಯ : ಈತನು ವೇದಾಧ್ಯಯನವನ್ನು ಮಾಡಿ ಅದರ ಅರ್ಥವನ್ನು 
ತಿಳಿದುಕೊಳ್ಳದೆ, ಭಾರವನ್ನು ಹೂತ್ತ ಕ೦ಬವಾಗಿಬಿಟ್ಟಿದ್ದಾನೆ. ಯಾವಾತನು 
ವೇದಾರ್ಥವನ್ನು ಸರಿಯಾಗಿ ಬಲ್ಲನೋ ಆತನು ಸಕಲಶುಭಫಲಗಳನ್ನೂ 
ಪಡೆಯುತಾನಲ್ಲದೆ ಅರ್ಥಜ್ಞಾನದಿಂದ ಪಾಪವನ್ನು ಪರಿಹರಿಸಿಕೊಂಡು ಸ್ಪರ್ಗಕ್ಕೆ 
ಹೋಗುತ್ತಾನೆ. 


11 


ಶೀಕ್ಷಾ ವಲ್ಲೀ 


ಮಹಾಭಾರತದಲ್ಲಿ ವೇದವ್ಯಾಸರು ಈ ಅಭಿಪ್ರಾಯವನ್ನೇ 
ಭೀಮಸೇನನಿಂದ ಹೇಳಿಸಿದ್ದಾರೆ. ವನವಾಸದಲ್ಲಿದ್ದಾಗ ಒಂದು ಸಲ ಭೀಮನು 
“ನಾವು ಈಗಲೇ ಹಸ್ತಿನಾವತಿಗೆ ಹೋಗಿ ದುರ್ಯೊೋಧನಾದಿಗಳನ್ನು ಕೊಂದು 
ರಾಜ್ಯವನ್ನು ವಶಪಡಿಸಿಕೊಳ್ಳಬೇಕು” ಎಂದು ಅಣ್ಣನಾದ ಯುಧಿಷ್ಠಿರನಿಗೆ ಸಲಹೆ 
ಕೊಡುತ್ತಾನೆ. ಧರ್ಮರಾಯನು ಅದನ್ನು ಒಪ್ಪುವುದಿಲ್ಲ. ಆಗ ಭೀಮನು 
ಧರ್ಮರಾಯನಿಗೆ ಹೇಳುವ ಮಾತಿದು. 


ಛಾಂದಸಸ್ಕೇವ ತೇ ರಾಜನ್‌ ಮಂದಕಸ್ಯಾಲ್ಪಚೇತಸಃ | 
ಅನುವಾಕಹತಾ ಬುದ್ಧಿ: ನೈಷಾ ತತಾ ನ್ಲಾರ್ಥದರ್ಶಿನೀ [ 


ತಾತರ್ಯ : ನೀನು ಮಂದಬುದ್ದಿಯವನು. ನಿನ್ನ ಮನಸ್ಸು 
ದುರ್ಬಲವಾದದ್ದು. ವೇದವನ್ನು ಉರುಹಾಕಿಹಾಕಿ ಜಡ್ಡುಗಟ್ಟಿಹೋದ ವೈದಿಕನ 
ಬುದ್ಧಿಯಂತೆ ನಿನ್ನ ಬುದ್ಧಿ ಇದೆ. ಸೂಕ್ಲಾ ರ್ಥವನ್ನು ವಿವೇಚಿಸುವ ಶಕ್ತಿಯನ್ನೇ 
ಅದು ಕಳೆದುಕೊಂಡಿದೆ. 


ಮೇಲೆ ಉದಾಹರಿಸಿದ ಯಾಸ್ಕವಚನವು ಶಿಕ್ಟೋಪನಿಷತ್ತಿನ 
“ಸಂಧೀಯತೇ ಪ್ರಜಯಾ....... ಲೋಕೇನ” ಎಂಬ ಉಕ್ತಿಯ ಅನುರಣನದಂತಿದೆ- 
ಯೆಂಬುದನ್ನು ಗಮನಿಸಬೇಕು. ಈ ಪಂಚಮಹಾಸಂಹಿತಗಳನ್ನು 
ಉಪಾಸನೆಮಾಡಿದರೆ ವೈದಿಕನ ಬುದ್ಧಿಯು ಅರ್ಥದ ಕಡೆಗೆ ಹೇಗೆ ಹೊರಳುತ್ತದೆ 
ಎನ್ನುವುದೂ ವಿಚಾರಣಕೀಯವೇ. ಮುಂದೆ ಬ್ರಹ್ಮವಿದ್ಯೆಯ ವಿಷಯದಲ್ಲಿ 
ಗಭೀರಚಿಂತನೆಗಳನ್ನು ವಿಶೇಷವಾಗಿ ನಡಸಬೇಕಾಗಿರುವುದರಿಂದ 
ಸಾಮಾನ್ಯವಾದ ಈ ಲೌಕಿಕ ವಿಚಾರವನ್ನು ಶ್ರೀಶಂಕರಭಗವತ್ತಾದರು ವಿವರಿಸಿಲ್ಲ. 
ಆ ಕಾರಣದಿಂದಲೇ ಶ್ರೀ ಸುರೇಶ್ದರರೂ ಅದನ್ನು ಉಪೇಕ್ಷಿಸಿದ್ದಾರೆ- ಎಂದು 
ನಮಗೆ ತೋರುತ್ತದೆ. 


ಸಂಸಾರಿಗಳಾದ ದ್ದಿಜರಿಗೆ ಅವಶ್ಯವಾದಷ್ಟು ವೇದಾಧ್ಯಯನವು 
ಮುಗಿದಮೇಲೆ, ಆತ್ಮಜ್ಞಾನದ ವಿಚಾರವನ್ನಾರಂಭಿಸುವಾಗ ಶ್ರ ಶಿಕ್ಟೋಪನಿಷತ್ತು 
ಬಂದಿದೆ. ಉಪನಿಷತ್ತುಗಳಲ್ಲಿ ಹೇಳಿದ ಬ್ರಹ್ಮವಿದ್ಯೆಯು ಎಲ್ಲರ ಮೇಲೂ 
ಹೇರತಕ್ಕದ್ದಲ್ಲ. ಇದು ನಿವೃತ್ತಿಮಾರ್ಗ. ಪ್ರವೃತ್ತಿಮಾರ್ಗವಲ್ಲ. ಪ್ರವೃತ್ತಿಮಾರ್ಗವಾದ 
ಕರ್ಮಕಾಂಡದಲ್ಲಿ ಆಸಕ್ತರಾಗತಕ್ಕವರು ಅಧಿಕ. ನಿವೃತ್ತಿಯನ್ನು ಬಯಸತಕ್ಕವರು 
ವಿರಳ. 'ಮನುಷ್ಕಾಣಾ೦ ಸಹಸ್ರೇಷು ಕಶ್ಚಿದೃತತಿ ಸಿದ್ಧಯೇ'(ಗೀತಾ-೭-೨) ಎಂದು 
ಭಗವಂತನೇ ಹೇಳಿದ್ದಾನೆ. ಆದ್ದರಿಂದಲೇ ಈ ಉಪನಿಷತ್ತಿನಲ್ಲಿ 
ವೇದಾಧ್ಯಯನವನ್ನು ಮುಗಿಸಿ ತಮ್ಮ ಮನೆಗಳಿಗೆ ತೆರಳಲಿರುವ ಶಿಷ್ಕರಿಗೆ 


12 


ಅನುವಾಕ-೩ 


ಆಚಾರ್ಯನು ಕೆಲವು ಹಿತವಚನಗಳನ್ನು ಬೋಧಿಸಿ ಬೀಳ್ಕೊಡುವ ಪ್ರಕಾರವನ್ನು 
ವರ್ಣಿಸಲಾಗಿದೆ. 


ವೇದಮನೂಚ್ಯಾಚಾರ್ಯೋತಂತೇವಾಸಿನಮನುಶಾಸ್ತಿ | ಸತ್ಯಂ ವದ |। 


ಧರ್ಮಂ ಚರ |... ಪ್ರಜಾತಂತುಂ ಮಾ ವ್ಯವಚ್ಛೇತ್ಲಿಃ | 
ದೇವಪಿತೃಕಾರ್ಯಾಭ್ಯಾಂ ನ ಪ್ರಮದಿತವೃಮ್‌ । ಮಾತೃದೇವೋ ಭವ | 
ಪಿತೃದೇವೋ ಭವ।........ ಯಾನ್ಯನವದ್ಯಾನಿ ಕರ್ಮಾಣಿ । ತಾನಿ ಸೇವಿತವ್ಯಾನಿ...... 


ಇವೇ ಮೊದಲಾದ ಆದೇಶೋಪದೇಶಗಳು ಪ್ರವೃತ್ತಿಮಾರ್ಗದ ಕರ್ಮರರಿಗೆ 
ಎಂಬುದು ಸ್ಫುಟವಾಗಿದೆ. ಪ್ರವೃತ್ತಿ-ನಿವೃತ್ತಿಗಳಿಗಿರುವ ಭೇದವು ಮುಂದೆ ಇದೇ 
ಅನುವಾಕದ ಭಾಷ್ಕದಲ್ಲಿ ವಿಸ್ಪತವಾಗಿ ವಿವೇಚಿಸಲಟಿದೆ. ಶಿಷ್ಯನು ಕಾಲಾಂತರದಲ್ಲಿ 
ಆತ್ಮಜ್ಞಾನವನ್ನು ಪಡೆದು ಕೃತಕೃತ್ಯನಾಗಲಿ ಎಂಬ ಸದುದ್ದೇಶದಿಂದ 
ಆತ್ಮಜ್ಞಾನಸ್ಪರೂಪವನ್ನು ಆತ್ಮಜ್ಞಾನದ ಫಲವನ್ನು ಕೆಲವೇ ಮಾತುಗಳಿಂದ 
ನಿರೂಪಿಸಿ ಅದರಲ್ಲಿ ಅಭಿರುಚಿಯನ್ನು ಹುಟ್ಟಿಸುವ ಪ್ರಯತ್ನವೂ ಇಲ್ಲಿ ನಡೆದಿದೆ. 


ಶೀಕ್ಷಾಂ ವ್ಯಾಖ್ಯಾಸ್ಯಾಮಃ - ಎಂದು ಹೇಳಿ ವರ್ಣ, ಸ್ವರ, ಮಾತ್ರಾ, ಬಲ, 
ಸಾಮ, ಸಂತಾನ — ಎಂದು ಆರು ಪದಗಳನ್ನು ಉಚ್ಚರಿಸಿದರೆ ಶಿಕ್ಷಾಶಾಸ್ತವು 
ಮುಗಿದುಹೋಗುತದೆಯ? ವಾಗುಚ್ಛಾರಣವಿಧಿಯಲ್ಲಿ ಅವು ಮುಖ ವಿಷಯಗಳು 
ಅದನ್ನು ಸರಿಯಾಗಿ ಅರಿತುಕೊಳ್ಳಬೇಕು. ಎಂಬುದರ ಸೂಚನೆ ಅದು. ಅವನ್ನು 
ಅರಿತುಕೊಳ್ಳಲು ಶಿಕ್ಷಾಗಂಥಗಳನ್ನೂ ಪ್ರಾತಿಶಾಖ್ಯಗಳನ್ನೂ 


ಅಧ್ಯಯನಮಾಡಬೇಕು. ಶಿಕ್ಷಾಶಬ್ದವು ಇತರ ವೇದಾಂಗಗಳಿಗೆ ಉಪಲಕ್ಷಣ. 


ಶಿಕ್ಪಾ ವ್ಯಾಕರಣಂ ಛಂದೋ ನಿರುಕ್ತಂ ಜ್ಯೌತಿಷಂ ತಥಾ । 
ಕಲ್ಪಶ್ಲೇತಿ ಷಡಂಗಾನಿ ವೇದಸ್ಯಾಹುರ್ಮನೀಷಿಣಃ ॥ 


ಇವುಗಳಲ್ಲಿ ಶಿಕ್ಷೆಯು ವೇದೋಚ್ಚಾರಣೆಗೂ ವ್ಯಾಕರಣನಿರುಕ್ತಗಳು 
ವೇದಾರ್ಥಜ್ಞಾನಕ್ಕೂ ಉಳಿದವು ವೇದೋಕ್ತ ಕರ್ಮಾನುಷ್ಠಾನಗಳಿಗೂ 
ಉಪಯುಕ್ತವಾಗುತ್ತವ. 

ಇದೇ ರೀತಿಯಲ್ಲಿ ಗುರುಕುಲದ ಅಂತೇವಾಸಿಗಳಿಗೆ 
ಪಂಚಮಹಾಸಂಹಿತೆಗಳು ಒಂದು ಮಾರ್ಗದರ್ಶನವನ್ನೀಯುತ್ತವೆ. ಬ್ರಾಹ್ಮಣ, 
ಕ್ಷತ್ರಿಯ, ವೈಶ್ಯ ಎಂಬ ತ್ರಿವರ್ಣದವರು ವೇದಾಧಿಕಾರಿಗಳು. ಇನ್ನು ನಾಲ್ಕನೆಯ 
ವರ್ಣದವನಾದ ಶೂದ್ರನಿಗೆ ವೇದವನ್ನುಳಿದು ಇತರ ವಿದ್ಯೆಗಳನ್ನು ಕಲಿಯಲು 
ಅಧಿಕಾರವಿತ್ತೆಂದು ತೋರುತ್ತದೆ. “ ಸರ್ವೇಷಾಮಪೃಧಿಕಾರೋ ವಿದ್ಯಾಯಾಮ್‌” 
ಎಂದು ಶ್ರೀ ಶಂಕರಾಚಾರ್ಯರು ಹೇಳಿದ್ದಾರೆ. 


13 


ಶೀಕ್ಷಾ ವಲ್ಲೀ 


ಅದು ಹೇಗಾದರೂ ಇರಲಿ. ಎಲ್ಲ ಜನರಿಗೂ ಅವರವರ 
ಅಧಿಕಾರಯೋಗ್ಯತೆಗಳಿಗೆ ತಕ್ಕಂತೆ ಹಿತವನ್ನು ಬೋಧಿಸಿ ಶ್ರೇಯೋಮಾರ್ಗದ 
ಕಡೆಗೆ ಕೈತೋರಿಸುವುದು ವೇದಗಳ ಉದ್ದೇಶವಾಗಿರುತ್ತದೆ. 


ಪ್ರವೃತ್ತಿಮಾರ್ಗದವರೆಲ್ಲರೂ ಲೋಕವ್ಯವಹಾರದಲ್ಲಿ ತೊಡಗಿರ- 
ಬೇಕಾಗಿರುವುದರಿಂದ, ವ್ಯವಹಾರಕ್ಕೆ ಸಂಬಂಧಿಸಿದ ಸಾಮಾನ್ಯಜ್ಞಾನವೂ 
ಅವರವರ ವೃತ್ತಿಗೆ ಸಂಬಂಧಿಸಿದ ವಿಶೇಷಜ್ಞಾನವೂ ಅತ್ಕಾವಶ್ಯಕವೆಂಬುದು 
ಸರ್ವವಿದಿತ. ಅದಕ್ಕಾಗಿ ಮಾರ್ಗದರ್ಶನವನ್ನು ಮಾಡಲು ಈ 
ಮಹಾಸಂಹಿತೆಗಳು ಉದ್ಯುಕ್ತವಾಗಿವೆ. ಉಪಾಸನೆಯಲ್ಲಿ ಪ್ರತೀಕವು 
ಗೌಣವಾದದ್ದು. ಉಪಾಸ್ಯದೇವತೆಯ ಗುಣರೂಪಮಹಿಮೆಗಳು ಮುಖ್ಯವಾಗಿ 
ಧ್ವೇಯವಾಗಿರುತ್ತವೆ. ಹಾಗೆ ಇಲ್ಲಿಯೂ ವರ್ಣಸಂಧಿಸಂಧಾನಗಳು 
ಗಾಣವಾದವು. ಧ್ಯೇಯಗಳಾದ ಲೋಕ, ಅಗ್ನಿ, ಆದಿತ್ಕಾದಿಗಳು ಮುಖ್ಯವಾದವು. 
ಮೊದಲು ಅಧಿಲೋಕ, ಅದರಲ್ಲಿಯೂ ಆದ್ಯವಾದದ್ದು ಪೃದ್ಧಿ- 
ಭೂಲೋಕ. ಇಲ್ಲಿರುವ ಗಿರಿನದೀವನಾದಿಗಳ . ವೀಕ್ಷಣ. ಮನುಷ್ಯ ಮೃಗ. ಪಕ್ಷಿ, 
ಕ್ರಿಮಿ, ಕೀಟಾದಿಗಳ ನಿರೀಕ್ಷಣ, ಜನರ ಗುಣಸ್ಪಭಾವಾದಿಗಳ ಪರೀಕ್ಷಣ ಎ 
ಮುಂತಾದವನ್ನು ಸಾಕಷ್ಟು ತಿಳಿದು ಅರ್ಥಮಾಡಿಕೊಳ್ಳಬೇಕು. ಹಾಗೆಯೇ ಗ್ರಹ, 
ನಕ್ಷತ್ರಾದಿಗಳಿಗಿರುವ ದ್ಕುಲೋಕ, ಆಕಾಶ, ಸರ್ವತ್ರ ಸಂಚರಿಸುವ ಗಾಳಿ - 
ಇವುಗಳ ಅರಿವೂ ಮನುಷ್ಯನಿಗೆ ಬೇಕು. ಹಾಗೆಯೇ ಅಗ್ನಿ, ಆದಿತ್ಯ, ಮೋಡದಿಂದ 
ಸುರಿಯುವ ಜಲ, ಮಿಂಚು - ಇವನ್ನು ಗಮನಿಸಬೇಕು. ಎದ್ಯಾಭ್ಯಾಸಕ್ಕಾಗಿ ಗುರು, 
ಶಿಷ್ಯ ಪ್ರವಚನಗಳು ಅತ್ಯಾವಶ್ಯಕ. ಗುರುಕುಲಪದ್ದತಿಯನ್ನು ಹೀಗೆಯೇ 
ಮುಂದುವರಿಸಬೇಕು. “ಸ್ವಾಧ್ಯಾಯಪ್ರವಚನೇ ಏವೇತಿ ನಾಕೋ ಮೌದ್ದಲ್ಕಃ” 
ಜಗತ್ತು ಹೀಗೆಯೇ ಮುಂದುವರಿಯುತ್ತದೆ. ಮುಂದುವರಿಯಲೆಂಬುದೇ 
ಭಗವಂತನ ಇಚ್ಛೆ ಯಾಗಿರುತ್ತದೆ. ಆದ್ದರಿಂದ ಪ್ರಜಾತಂತುವಿಗೆ ವಿಜೆ ಶೇದನವನ್ನು 
ತರಬೇಡ. ತಾಯಿ. ತಂದ, ಪ್ರಜೆ, ಪ್ರಜನನ ಇವು ಸಕಲಪ್ರಾಣಿಗಳಲ್ಲಿಯೂ ಇವೆ. 
ಪ್ರಕೃತಿಗೆ ಅನುಗುಣವಾಗಿ ಅವುಗಳ ಸಂತತಿ ಮುಂದುವರಿಯುತ್ತದೆ. ಮನುಷ್ಯನು 
ಮಾತ್ರ ತನ್ನ ಬುದ್ಧಿಚಾತುರ್ಯದಿಂದ ಸಂತಾನಪರಂಪರೆಯನ್ನು ನಿಲ್ಲಿಸಲು 
ಯತ್ನಿಸಬಹುದು. ಅದು ಯುಕ್ತವಲ್ಲ. 


ಅಥಾಧ್ಯಾತ್ಮಮ್‌ ॥ ಇಲ್ಲಿ ಆತ್ಮ ಶಬ್ದವು ದೇಹವಾಚಿಯೂ ಆಗಬಹುದು. 
ದೇಹದಲ್ಲಿರುವ ಚಿದಾತ್ಮನ ವಾಚಿಯೂ ಆಗಬಹುದು. "ತತ್‌ ಸೃಷ್ಟಾ 


ಲ ಜವನ 


ತದೇವಾನುಪ್ರಾವಿಶತ್‌। ತತ್ತ್ವಮಸಿ | ನಿಹಿತಂ ಗುಹಾಯಾಮ್‌ |” ಇತ್ಯಾದಿ 


14 


ಅನುವಾಕ-೪ 


ವಚನಗಳು ಹೃದಯದಲ್ಲಿರುವ ಚಿದಾತ್ಮನನ್ನು ತಿಳಿಯಬೇಕೆಂದೂ ಆತ್ಮಾನ್ವೇಷಣಗೆ 
ವೈಕು೦ಠವನ್ನೋ ಕೈಲಾಸವನ್ನೋ ಹುಡುಕಿಕೊಂಡು ಹೋಗಬೇಕಾಗಿಲ್ಲವಂದೂ 
ಬೋಧಿಸುತ್ತವ. ಇದನ್ನು ಬಾಯಿಯಿಂದ ಹೊರಡುವ ವಾಗ್ರೂಪವಾದ 
ಉಪದೇಶದಿಂದ ಅಂತೇವಾಸಿಗಳಿಗೆ ತಿಳಿಸಿಕೊಡಬೇಕೆಂದೂ ಈ 
ಪಂಚಮಹಾಸಂಹಿತೆಯು ತಿಳಿಸಿಕೊಡುತ್ತದೆ. ವ್ಯಾವಹಾರಿಕ ಜಗತ್ತಿನಿ೦ದ 
ಆರಂಭಿಸಿ ಪಾರಮಾರ್ಥಿಕವಾದ ಬ್ರಹ್ಮವಿದ್ಯೆಯ ಪರ್ಯಂತ ಮಾನವನು ಹೇಗೆ 
ವರ್ತಿಸಬೇಕಂಬುದನ್ನು ಸೂಚಿಸುವ ಸಂಹಿತೆಗಳಿವು. ಅಧಿಲೋಕದಿಂದ 
ಆರಂಬಿಸಿ ಅಧ್ಯಾತ್ಮದವರಗೆ ಜೀವನಾದರ್ಶಗಳನ್ನು ತಿಳಿಸಿಕೊಡುವುದರಿಂದ ಇವು 
ಮಹಾಸಂಹಿತೆಗಳನಿಸುತ್ತವೆ. ವಿಶಾಲಾರ್ಥದ ಸಂಕೇತಗಳಿವು. ಇದಿಷ್ಟು ನಮ್ಮ 
ಸಂಕ್ಷಿಪ್ತವಾದ ಏವೇಚನೆ. 


ಈ ವಿವೇಚನೆಯು ವೇದಗಳ ಮಹಿಮೆಯನ್ನು ಮತ್ತಷ್ಟು 
ಉತ್ತುಂಗಶಿಖರಕ್ಕೆ ಏರಿಸುತ್ತದೆ. ಇದು ಶ್ರೀ ಶಂಕರಭಗವತ್ತಾದರ ಭಾಷ್ಕಕ್ಕೆ 
ಎರುದ್ಧವಾದದ್ದೂ ಅಲ್ಲ. 

ಚತುರ್ಥಾನುವಾಕ 


ಯಶ್ನಂದಸಾಮೃಷಭೋ ವಿಶ್ವರೂಪಃ | ಛಂದೋಭ್ಯೋತಧ್ಯಮೃತಾತ್‌ 
ಸಂಬಭೂವ । ಸಮೇಂದ್ರೋ ಮೇಧಯಾ ಸ್ಪೃಣೋತು । ಅಮೃತಸ್ಯ ದೇವ 
ಧಾರಣೋ ಭೂಯಾಸಮ್‌ | ಶರೀರಂ ಮೇ ವಿಚರ್ಷಣಮ್‌ | ಜಿಹ್ಹಾ ಮೇ 
ಮಧುಮತ್ತಮಾ । ಕರ್ಣಾಭ್ಯಾಂ ಭೂರಿ ವಿಶ್ರುವಮ್‌ । ಬ್ರಹ್ಮಣಃ ಕೋಶೋಹಸಿ 
ಮೇಧಯಾಷಿಹಿತಃ । ಶ್ರುತಂ ಮೇ ಗೋಪಾಯ । ಆವಹಂತೀ ವಿತನ್ನಾನಾ ॥೧॥ 


ಮೇಧಾಶಕ್ತಿಯನ್ನು ಬಯಸತಕ್ಕವನು ಮಾಡಬೇಕಾದ ಜಪವನೂ, 
ಸಂಪತ್ತನ್ನು ಬಯಸತಕ್ಕವನು ಆಚರಿಸಬೇಕಾದ ಹೋಮವನ್ನೂ ಈ 
ಅನುವಾಕದಲ್ಲಿ ಹೇಳಲಾಗುವುದು. 


ವೇದಗಳಲ್ಲಿ ಪ್ರಧಾನವಾದ ಓಂಕಾರವು ವೇದಗಳೆಂಬ ಹಸುಗಳ 
ಮಂದೆಯಲ್ಲಿ ಸಂಚರಿಸುವ ವೃಷಭವಾಗಿದೆ. ಅದು ವೇದಗಳೆ೦ಬ ಅಮೃತದಿಂದ 
ಆವಿರ್ಭವಿಸಿದ ಅಮೃತದ ಸಾರ. ಓ೦ಕಾರವು ಎಲ್ಲ ವರ್ಣಗಳಿಗೂ ಮೂಲವಾಗಿ 
ಎಲ್ಲ ಶಬ್ದಗಳಲ್ಲಿಯೂ ಸೇರಿಹೋಗಿರುವುದರಿಂದ ಅದು ವಿಶ್ವರೂಪವಾಗಿದೆ. 
ಪರಮೇಶ್ವರನಾದ ಓಂಕಾರವು ಮೇಧಾಶಕ್ತಿಯನ್ನಿತ್ತು ನನ್ನನ್ನು ಸಂತೋಷಪಡಿಸಿ 
ಕಾಪಾಡಲಿ. ಹೇ ದೇವ | ಓಂಕಾರವೆ, ಅಮೃತವಾದ ಬ್ರಹ್ಮಜ್ಞಾನವನ್ನು ನಾನು 


1೨ 


ಶೀಕಾವಲೀ 
A ವ್ಯ 


ಧರಿಸುವಂತಾಗಲಿ. ನನ್ನ ದೇಹವು ಅದನ್ನು ಗಳಿಸಲು ಯೋಗ್ಯವಾದದ್ದಾಗಲಿ. 
ನನ್ನ ನಾಲಿಗೆಯು ಜೇನಿನಂತಹ ಮಾತನ್ನು ಸುರಿಸಿ ಮಧುರಭಾಷಿಣಿಯಾಗಲಿ. 
ಜ್ಹಾನೋಪಯುಕ್ತಗಳಾದ ಬಹು ವಿಚಾರಗಳನ್ನು ನಾನು ಕಿವಿಗಳಿಂದ 
ಕೇಳುವಂತಾಗಲಿ. ಹೇ ಪ್ರಣವ! ಖಡ್ಗವಿರುವ ಒರೆಯಂತ ನೀನು 
ಪರಮಾತ್ಮನಿರುವ ಒರೆಯಾಗಿದ್ದೀಯೆ. ಆತನನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದಾದ 
ಸ್ಥಳವಾಗಿದ್ದೀಯ. ಹೇ ದೇವ! ಲೌಕಿಕರ ಬಾಹ್ಯದೃಷ್ಟಿಗೆ ಗೋಚರಿಸದಂತೆ 
ಅಂತರ್ದೃಷ್ಟಿಯ ಮೇಧಾಶಕ್ತಿಯು ನಿನ್ನನ್ನು ಅಡಗಿಸಿಬಿಟ್ಟಿದೆ! ಶ್ರವಣದಿಂದ 
ಗಳಿಸಿರುವ ನನ್ನ ಜ್ಞಾನವು ಮಾಸಿಹೋಗದಂತೆ ಅದನ್ನು ರಕ್ಷಿಸಿ ಉಳಿಸಿಕೊಡು. 


“ದೇವಸ್ಯ ಪಶ್ಯತ ಕಾವ್ಯಮ್‌' ಎಂಬ ಅಥರ್ವವೇದದ ಸೂಕ್ತಿಯು 
ವೇದವನ್ನು ಈಶ್ಚರನ ಕಾವ್ಯವೆಂದು ಹೇಳಿದೆ. ಓಂಕಾರವು ವೃಷಭವೆಂದರೆ ಅದಕ್ಕೆ 
ಗೂಳಿಯ ಸಾದೃಶ್ಯವನ್ನು ಕೊಟ್ಟಂತಾಯಿತು. ಅದಕ್ಕೆ ಅನುಗುಣವಾಗಿ 
ಛ೦ದಸ್ಸುಗಳನ್ನು ಹಸುಗಳಂದು ರೂಪಿಸಿಕೊಳ್ಳಬೇಕಾಗುತ್ತದೆ. ಇದು 
ಏಕದೇಶವಿವರ್ತಿರೂಪಕಾಲಂಕಾರ. “ಓಂಕಾರ ಏವ ಸರ್ವಾ ವಾಕ್‌, ತದ್ಯಥಾ 
ಶಂಕುನಾ ಸರ್ವಾಣಿ ಪರ್ಣಾನಿ ಸಂತೃಣ್ಣಾನಿ ಏವಮೋಂಕಾರೇಣ ಸರ್ವಾ ವಾಕ್‌ 
ಸಂತೃಣ್ಣಾ” ಇತ್ಯಾದಿ ಶ್ರುತಿವಚನಗಳಿಂದ ಭಾಷೆಯಲ್ಲಿರುವ ಎಲ್ಲ ಅಕ್ಷರಗಳೂ 
ಓ೦ಕಾರವ್ಯಾಪ್ತಗಳಂದು ತಿಳಿದುಬರುತ್ತದೆ. ಸಮಸಭಾಷೆಗಳೂ ಅಕ್ಷರಗಳಿಂದ 
ಕೂಡಿವೆಯಾದ್ದರಿಂದ ಓಂಕಾರವು ಎಶ್ಚರೂಪವಾಗಿದೆ. 'ತದ್ಮಥಾ ಶಂಕುನಾ' (ಛಾಂ. 
೨-೨೩-೩) ಹೀಗೆ ಓಂಕಾರವು ವಿಶೇಷವಾಗಿ ಸುುತಿಸಲಟರುವುದರಿಂದ ಅದು 
'ಪ್ರಣವ' ಎನಿಸಿದೆ. ಪಕರ್ಷೇಣ ನೂಯತೇ ಸೂಯತೇ ಇತಿ ಪ್ರಣವಃ । ಣು- 
ಸ್ತುತೌ ಎಂಬ ಧಾತುವಿನಿಂದ ಇದು ನಿಷನ್ನವಾದ ಶಬ್ದ. ಪ್ರಣವವೇ ಇಂದ- 
ಪರಮೇಶ್ವರ. ಇದಿ-ಪರಮೈಶ್ಚರ್ಯೇ ಎಂಬ ಧಾತುವಿನಿಂದ ಇಂದ್ರ ಶಬ್ದವು 
ನಿಷ್ಠನ್ನವಾಗಿದೆ. ಮೇಧಾ ಎಂದರೆ ಊಹಾಪೋಹಗಳಿಂದ ಅತ್ಯಂತ ಸೂಕ್ಷ ವಾದ 
ಅರ್ಥವನ್ನೂ ಗ್ರಹಿಸಬಲ್ಲ, ಗಾಢವಾದ ಸ್ಮರಣಶಕ್ತಿಯುಳ್ಳ ಮತ್ತು 
ಅಂತದಗ್ಯಷ್ಟಿಯಿರುವ ಬುದ್ಧಿವಿಶೇಷ. ಅದಕ್ಕೆ ಮಾತ್ರ ಬ್ರಹ್ಮವು ಗೋಚರವಾದದ್ದು. 
ಜಿತೇ೦ದ್ರಿಯನಾದರೂ ಚಿತ್ತಶುದ್ಧಿಯಾಗಿದ್ದರೂ ಮೇಧಾಶಕ್ತಿಯಿಲ್ಲದವನಿಗೆ 
ಬ್ರಹ್ಮಜ್ಞಾನವಾಗದು. ಎಷ್ಟು ಬುದ್ದಿಶಾಲಿಗಳಾದರೂ ಲೌಕಿಕವಾದ 
ಬಾಹ್ಯದೃಷ್ಟಿಯುಳ್ಳವರಾದರೆ, ಅವರಿಗೆ ಬ್ರಹ್ಮವು ಗೋಚರವಾಗತಕ್ಕದ್ದಲ್ಲ. “ಸ 
ಮೇಂದ್ರೋ ಮೇಧಯಾ ಸ್ಪೃಣೋತು' ಎಂಬಲ್ಲಿ ಮಾ ಇಂದ್ರಃ ಎಂದು ಪದಚ್ಛೇದ. 
ಮಾ - ಮಾಂ, ಸ್ಪೃಣೋತು ಇ ಸ್ಪೃ-ಪ್ರೀತಿಪಾಲನಯೋಃ ಎಂಬ ಧಾತುವಿನ 
ರೂಪ. 


16 


ಅನುವಾಕ-೪ 


ಇವಿಷ್ಟು ಮೇಧಾಕಾಮನು ಮಾಡಬೇಕಾದ ಜಪದ ಮಂತ್ರಗಳು. 

ಆವಹಂತೀ ವಿತನ್ಹಾನಾ - ಎಂಬುದು ಮುಂದಿನ ಹೋಮಮಂತ್ರಗಳೊಡನೆ 
ಅನಿತ. 
ಯ 


ಕುರ್ವಾಣಾಚೀರಮಾತ್ಮನಃ | ವಾಸಾಗ್‌ಂಸಿ ಮಮ ಗಾವಶ್ಚ | 

ಪಾನೇ ಚ ಸರ್ವದಾ । ತತೋ ಮೇ ಶ್ರಿಯಮಾವಹ । ಲೋಮಶಾಂ 
ಅನ್ನಪಾ ಸಹಸಾ ಸ್ಥಾಹಾ | ಆಮಾಯಂತು ಬಹ ಚಾರೀಣಃ ಸ್ಪಾಹಾ | ವಿಮಾಯಂತು 
ಬ್ರಹ್ಮಚಾರಿಣಃ "ಸಾಹಾ | ಪ್ರಮಾಯಂತು ಬ್ರಹ್ಮಚಾರಿಣಃ ಸ್ವಾಹಾ । 
ದಮಾಯಂತು ಬ್ರಹ್ಮಚಾರಿಣಃ ಸ್ವಾಹಾ | ಶಮಾಯಂತು ಬ್ರಹ್ಮಚಾರಿಣಃ ಸ್ವಾಹಾ 
॥೨॥ 


ಇವು. ಶ್ರೀಕಾಮನ ಹೋಮಮಂತ್ರಗಳು. ಹಿಂದಿನ ಹನಸಿನ 
ಕಡೆಯಲ್ಲಿರುವ "ಆವಹಂತೀ ವಿತನ್ನಾನಾ' ಎಂಬ ಎರಡು ಪದಗಳಿಗೆ ಇಲ್ಲಿ 
ಅನ್ನಯ. ವಸ್ತ್ರ ಗೋವು, ಅನ್ನ ಪಾನಾದಿಗಳನ್ನು ಸರ್ವದಾ ನನಗೆ ತರತಕ್ಕದ್ದು ಆದ 
ಯಾವ ಶ್ರೀ ಇದೆಯೋ ಆ ಶ್ರೀಯನ್ನು, ಹೇ ಓಂಕಾರ, ಶೀಘವಾಗಿ "ನನಗೆ 
ದೊರಕಿಸಿಕೊಡು. ತತೋ ಮೇ ಶ್ರಿಯಮಾಹವ - ಮೇಧಾಶಕ್ತಿಯನ್ನು ನನಗೆ 
ಕೊಟ್ಟಮೇಲೆ ಈ ಸಂಪತ್ತನ್ನು ನನಗೆ ಅನುಗಹಿಸು. ನನ್ನ ಬಳಿಗೆ ನಿದ್ಯಾರ್ಜನೆಗಾಗಿ 
ಬ್ರಹ್ಮಚಾರಿಗಳು ಬರುತ್ತಿರಲಿ. 'ಜೀಲಿಂದ ಮೇಲೆ ಪರಂಪರೆಯಾಗಿ ಬರುತ್ತಿರಲಿ. ಆ 
ಬ್ರಹ್ಮಚಾರಿಗಳು ಶಮದಮಾದಿ ಗುಣಸಂಪನ್ನರಾಗಿರಲಿ. 


ವಿವರಣೆ : ದಮಾಯಂತು - ಬ್ರಹ್ಮಚಾರಿಗಳು ದಮಗುಣ- 
ವುಳ್ಳವರಾಗಿರಲಿ. ಶಮಾಯಂತು = ಶಮಗುಣವುಳ್ಳವರಾಗಿರಲಿ. ದಮ ಇ 
ಇಂದಿಯನಿಗಹ. ಶಮ = ಮನೋನಿಗ್ರಹ. ಅಚೀರಂ - ತಡಮಾಡದೆ, ಬೇಗನೆ. 
ಅಚೀರಶಬ್ದದ ಇಕಾರಕ್ಕೆ ಛಾಂದಸವಾದ ದೀರ್ಪಬಂದಿದೆ. ಶಮಯಂತು, 
ದಮಯಂತು -ಎಂದು ಲೌಕಿಕ ಪ್ರಯೋಗ. 


ತತೋ ಮೇ ಶ್ರಿಯಮಾವಹ-ಎಂಬ ವಾಕ್ಯವು ಗಮನಾರ್ಹವಾದದ್ದು. 
ಮೊದಲು ಮೇಧಾಶಕ್ತಿ ಬರಲಿ. ಆಮೇಲೆ ಸಂಪತ್ತು ಬರಲಿ ಎಂದು ಪ್ರಾರ್ಥನ 
ಇದೆ. ಅವಿವೇಕಿಗೆ ಸಂಪತ್ತು ಬಂದರೆ ಅನರ್ಥವನ್ನೇ ತಂದೊಡ್ಡುತ್ತದೆ. 
ಬುದ್ಧಿಶಾಲಿಯಾದರೋ ಧನವನ್ನು ಯುಕ್ತರೀತಿಯಲ್ಲಿ ವಿನಿಯೋಗಿಸಿ 
ಕೀರ್ತಿಶಾಲಿಯಾಗಿ ಶ್ರೇಯಸ್ಸನ್ನು ಪಡೆಯುತ್ತಾನೆ. ಭಾಷ್ಯಕಾರರು ಇದನ್ನೇ 
ಗಮನಿಸಿ “ಅಮೇಧಸೋ ಹಿ ಶ್ರೀರನರ್ಥಾಯ್ಯವ” ಎಂದು ಬರೆದಿದ್ದಾರೆ. ಇವು 


17 


ಶೀಕ್ಷಾವಲ್ಲೀ 


ಹೋಮಮಂತ್ರಗಳೆಂಬುದನ್ನು ಸ್ವಾಹಾಕಾರವು ಸೂಚಿಸುತ್ತದೆ. ಉದ್ದಿಷ್ಟ- 
ದೇವತೆಯು ಪ್ರಕೃತವಾದ ಓಂಕಾರವೇ. 

ಯಶೋಜನೇತಸಾನಿ ಸ್ವಾಹಾ । ಶ್ರೇಯಾನ್‌ ವಸ್ಕಸೋತಸಾನಿ ಸ್ವಾಹಾ | 
ತಂತ್ದಾ ಭಗಪುವಿಶಾನಿ ಸಾಹಾ | ಸಮಾಭಗಪುವಿಶ ಸ್ಪಾಹಾ । ತಸ್ಮಿನ್‌ 
ಸಹಸ್ತಶಾಖೇ । ನಿಭಗಾಹಂ ತ್ವಯಿ ಮೃಜೇ ಸ್ಟಾಹಾ । ಯಥಾಪಃ ಪ್ರವತಾಯಂತಿ | 
ಯಥಾ ಮಾಸಾ ಅಹರ್ಜರಮ್‌ | ಏವಂ ಮಾಂ ಬ್ರಹ್ಮಚಾರಿಣಃ । 
ಧಾತರಾಯಂತು ಸರ್ವತಃ ಸ್ನಾಹಾ | ಪ್ರತಿವೇಶೋತಸಿ ಪ್ರಮಾ ಭಾಹಿ ಪ್ರಮಾ 
ಪದೃಸ್ತ lal 

ಹೀಗೆ ಅಧಿಕಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ನನ್ನ ಬಳಿಗೆ ಬಂದರೆ ನನಗೆ 
ಶ್ರೇಯಸ್ಸು ಬರುತ್ತದೆ. ಗೃಹಸ್ಥರ ನಡುವ ನಾನು ಶ್ರೇಷ್ಠನಾಗುತ್ತೇನೆ. ಹೇ ಭಗವನ್‌- 
ಪ್ರಣವ, ಬ್ರಹ್ಮದ ಕೋಶವಾದ ನಿನ್ನೊಳಗೆ ನಾನು ಸೇರಿಹೋಗುವಂತೆ 
ಅನುಗ್ರಹಿಸು. ನೀನು ನನ್ನೊಳಗೆ ಸೇರಿಹೋಗು. ನಾನೇ ನೀನಾಗಿ ಬ್ರಹ್ಮದಲ್ಲಿ 
ಸೇರಿಹೋಗಲಿ. ಬಹುಭೇದವುಳ್ಳ ನಿನ್ನಲ್ಲಿ ನಾನು ಸೇರಿ, ನನ್ನ ಪಾಪಕೃತ್ಯಗಳನ್ನು 
ಶೋಧಿಸಿಕೊಳ್ಳುವನು. ಪ್ರಸನ್ನನಾಗು. ಇಳಿಜಾರುಪ್ರದೇಶದಲ್ಲಿ ನೀರು 
ಹರಿದುಬರುವಂತೆ, ಮಾಸಗಳು ವರ್ಷದಲ್ಲಿ ಬಂದು ಸೇರಿಕೊಳ್ಳುವಂತೆ, 
ಬ್ರಹ್ಮಚಾರಿಗಳು ನನ್ನ ಬಳಿಗೆ ಹರಿದುಬ೦ದು ನನ್ನಲ್ಲಿ ಸೇರಿಕೊಳ್ಳಲಿ. ಓ ಪ್ರಣವವೆ, 
ನೀನು ನನ್ನ ನೆರೆಮನೆಯಾಗಿದ್ದೀಯೆ. ನನಗೆ ಆಶ್ರಯಕೊಡು. ನಿನ್ನ 
ದಿವ್ಯರೂಪವನ್ನು ತೋರಿಸು. 

ವಿವರಣೆ : ಯಶಃ = ಯಶಸ್ಸಿಯು, ಅಸಾನಿ - ಭವಾನಿ - ನಾನು 
ಆಗಬೇಕು. ಅಸ-ಭುವಿ ಧಾತುವಿನ ಲೋಡ್ರೂಪ. ವಸ್ಕಸಃ ೬ ಮನೆಯಲ್ಲಿ 
ವಾಸಿಸುವ ಗೃಹಸ್ಥನಿಗಿ೦ತ ಅಥವಾ ವಸು(ಧನ)ಉಳ್ಳವನಿಗಿ೦ತ. ಇದು ವೈದಿಕ 
ಶಬ್ದ. ಭಗ - ಭಗವನ್‌, ಅಹಂ ತ್ವಯಿ ನಿಮೃಜೇ ಎಂದು ಅನ್ನಯ. ಪ್ರವತಾ ಇ 
ಇಳಿಜಾರಾದ, ಅಹಾನಿ ಜೀರ್ಯಂತಿ ಅಸ್ಮಿನ್ನಿತಿ ಅಹರ್ಜರಃ - ಸಂವತ್ಸರ. ಮಾ ಇ 
ಮಾಂ, ಪ್ರಭಾಹಿ, ಮಾಂ ಪ್ರಪದ್ಯಸ್ವ 

ಆತ್ಮಜ್ಞಾನವನ್ನು ಬಯಸುವ ಮುಮುಕ್ಷುವಿಗೆ ವಸ್ತ್ರ ಗೋವು, 
ಧನಾದಿಗಳು ಏಕೆ ಬೇಕು? ಆತ್ಮಜ್ಞಾನ, ಧನಧಾನ್ಯಗಳು ಎಂಬ ಎರಡು ಬಗೆಯ 
ಸಂಪತುಗಳಿವೆ. ಆತ್ಮಜ್ಞಾನವು ದೈವೀ ಸಂಪತು. ಇದು ಮೋಕ್ಷಕ್ಕೆ ಅತ್ಯಾವಶ್ಯಕ. 
ಧನಧಾನ್ಯಗಳು ಮಾನುಷಸಂಪತ್ತು. ಈ ಸಂಪತ್ತು ಅತಿಥಿಸತ್ಕಾರವೇ ಮೊದಲಾದ 
ಐಹಿಕವಾದ ಪುಣ್ಯಕಾರ್ಯಗಳನ್ನು ಮಾಡಿ ದುರಿತಕ್ಷಯದ್ದಾರಾ ಚಿತ್ರಶುದ್ದಿಗೆ 
ಆವಶ್ಯಕ. 

18 


ಅನುವಾಕ-೫ 


ಜ್ಞಾನಮುತ್ತದ್ಯತೇ ಪುಂಸಃ ಕ್ಷಯಾತ್‌ ಪಾಪಸ್ಯ ಕರ್ಮಣಃ । 
ಯಥಾದರ್ಶತಲಪ್ರಖ್ಯೇ ಪಶ್ಯತ್ಯಾತ್ಮಾನಮಾತ್ಮನಾ ॥ 
ಪಾಪಕರ್ಮವು ಕ್ಷಯಿಸಿದ ಮೇಲೆ ಮನುಷ್ಯನಿಗೆ ಆತ್ಮಜ್ಞಾನ ಹುಟ್ಟುತ್ತದೆ. 


ಸ್ವಚ್ಛ ವಾದ ಕನ್ನ ಡಿಯಲ್ಲಿ.. ತನ್ನ ಪ್ರತಿಬಿ೦ಬವನ್ನು ಕಾಣುವಂತೆ ಶುದ್ಧವಾದ 
ಅಂತಃ ಕರಣದಲ್ಲಿ ಅವನು ಆತ್ಮನನ್ನು ಕಾಣುತ್ತಾನೆ. 


ಪಂಚಮಾನುವಾಕ 


ಭೂರ್ಭಮಃಸುವರಿತಿ ವಾ ಏತಾಸ್ತಿಸೋವ್ಯಾಹೃತಯಃ | ತಾಸಾಮುಹ 
ಸ ಸ್ಮೈತಾಂ ಚತುರ್ಥೀಮ್‌ । ಮಾಹಾಚಮಸ ಕ ಪ್ರವೇದಯತೇ । ಮಹ ಅತಿ | 
ತದ್‌ಬ್ರಹ್ಮ | ಸ ಆತ್ಮಾ | ಅಂಗಾನ್ಯ ನ್ಯಾ ದೇವತಾಃ | ಭೂರಿತಿ ವಾ ಅಯಂ 
ಲೋಕಃ । ಭುವ ಅತ್ಯ೦ಂತರಿಕ್ಸ ಮ್‌ । ಸುವರಿತ್ಯ ಸೌ ಲೋಕಃ ॥೧॥ 


ಓಂಕಾರವೆಂಬ ಪ್ರತೀಕದಲ್ಲಿ ಬ್ರಹ್ಮವನ್ನು ಧ್ಯಾನಿಸಬೇಕೆಂದು 
ಹೇಳಿದ್ದಾಯಿತು. ಅನ೦ತರ ಜಪಕ್ಕಾಗಿಯೂ ಹೋಮಕ್ಕಾಗಿಯೂ ಅಪೇಕ್ಷಿತವಾದ 
ಮಂತ್ರಗಳನ್ನು ತಿಳಿಸಿ ಜಪಹೋಮಗಳ ಫಲವನ್ನು ವಿವರಿಸಲಾಯಿತು. ಅವೆಲ್ಲವೂ 
ಪರಂಪರೆಯಿಂದ ಸ್ವಾರಾಜ್ಯಸಿದ್ಧಿಗೆ (ಮೋಕ್ಷಪ್ರಾಪ್ತಿಗೆ) ಉಪಯುಕ್ತವಾಗತಕ್ಕವು. 
ಈಗ ವ್ಥಾಹೃತ್ಯಾತ್ಮ್ಸಕವಾದ ಬ್ರಹ್ಮದ ಅ೦ತರುಪಾಸನೆಯನ್ನು ಹೇಳಲಾಗುವುದು. 
ಭೂಃ ಭುವಃ ಸುವಃ ಎಂಬ ಮೂರು ವ್ಯಾಹೃತಿಗಳು ಪ ಪ್ರಸಿದ್ಧವಾಗಿವೆ. 
ಮಹಃ ಎಂಬ ಇನ್ನೊಂದು ಮಹತ್ತರವಾದ ನಾಲ್ಕನೆಯ ವ್ಯಾಹೃತಿಯು 
ಮಹಾಚಮಸ್ಕನೆಂಬ ಯಷಿಗೆ ಗೋಚರವಾಯಿತು. ಈ ಮಹ ಎಂಬ 
ವ್ಯಾಹೃತಿಯು ಬ್ರಹ್ಮ ಅದು ಸರ್ವವನ್ನೂ ವ್ಯಾಪಿಸುವ ಆತ್ಮ ಅದು ಉಳಿದ ಎಲ್ಲ 
ವ್ಯಾಹೃತಿಗಳಿಗಿಂತ ಹೆಚ್ಚು ಮಹಿಮೆಯುಳ್ಳದ್ದು. ಭೂಃ ಭುವಃ ಸುವಃ ಎಂಬಿವು 
ಮೂರು ಲೋಕಗಳಿದ್ದಂತೆ. 
ಮಹಃ ಇತ್ಯಾದಿತ್ಯಃ | ಆದಿತ್ಯೇನ ವಾವ ಸರ್ವೇಲೋಕಾ ಮಹೀಯಂತೇ | 
ಭೂರಿತಿ ವಾ ಅಗ್ನಿಃ । ಭುವ ಇತಿ ವಾಯುಃ । ಸುವರಿತ್ಯಾದಿತ್ಯಃ | ಮಹ ಇತಿ 
ಚಂದ್ರಮಾಃ । ಚಂದ್ರಮಸಾ ವಾವ ಸರ್ವಾಣಿ ಜ್ಯೋತಿಗ್‌ಂಷಿ ಮಹೀಯಂತೇ | 
ಭೂರಿತಿ ವಾ ಖಚಃ । ಭುವ ಇತಿ ಸಾಮಾನಿ | ಸುವರಿತಿ ಯಜೂಗ್‌೦ಂಷಿ ॥೨॥ 


ಅಂದರೆ ಮಹಃ ಎಂಬ ವ್ಯಾಹೃತಿಯು ಸೂರ್ಯನಿದ್ದಂತೆ. 
ಸೂರ್ಯನಿಂದಲ್ಲವೆ ಈ ಲೋಕಗಳು ವೃದ್ದಿಹೂಂದುತ್ತವೆ? ಸೂರ್ಯನು 


19 


ಶೀಕ್ಷಾವಲ್ಲೀ 


ಪ್ರಕಾಶಿಸುವುದರಿ೦ದ ಲೋಕದಲ್ಲಿ ಬೆಳಕು ಉಪ್ಣ್ಪತೆಗಳುಂಟಾಗುತ್ತವೆ. ಅದರಿಂದಲೇ 
ಮನುಷ್ಯಾದಿ ಜೀವಿಗಳೂ ಸಸ್ಯಗಳೂ ಜನಿಸಿ ಲೋಕವು ವರ್ಧಿಸುತ್ತದೆ ಎಂದು 
ಅಭಿಪ್ರಾಯ. ಅಂತೆಯೇ ಆ ಮೂರು ವ್ಯಾಹೃತಿಗಳೂ ಕ್ರಮವಾಗಿ ಅಗ್ನಿ, ವಾಯು, 
ಆದಿತ್ಕರಿದ್ದಂತೆ. ನಾಲ್ಕನೆಯ ಈ ಮಹ ಎಂಬ ವ್ಯಾಹೃತಿಯು ಚಂದ್ರನಿದ್ದಂತೆ. 


ಚ೦ದ್ರನಿಂದಲ್ಲವೆ ಈ ಅಗ್ನಿ ಮುಂತಾದವು ವೃದ್ಧಿಯನ್ನು ಪಡೆಯುತ್ತವೆ?" 


ಭೂಃ ಎಂಬ ವ್ಯಾಹೃತಿ ಖಯಗ್ಗೇದ. ಭುವಃ ಎನ್ನುವುದು ಸಾ ಸಾಮವೇದ. 
ಸುವಃ ಎನ್ನುವುದು ಯಜುರ್ವೇದ ಎಂದು ಬಾವಿಸಬೇಕು. 


ಮಹ ಇತಿ ಬ್ರಹ್ಮ | ಬ್ರಹ್ಮಣಾ ವಾವ ಸರ್ವೇ ವೇದಾ ಮಹೀಯಂತೇ । 
ಭೂರಿತಿ ವೈ ಪ್ರಾಣಃ | ಭುವ ಆತ್ಯಪಾನಃ | ಸುವರಿತಿ ವ್ಯಾನಃ | ಮಹ ಆತ್ಯನ್ನಮ್‌ | 
ಅನ್ನೇನ ವಾವ ಸರ್ವೇ ಪ್ರಾಣಾ ಮಹೀಯಂತೇ । ತಾ ವಾ ಏತಾಶ್ಲತಸ್ಪಶ್ಲತುರ್ಧಾ ! 
ಚತಸ್ರಶ್ಚತಸ್ರೋವ್ಯಾಹೃತಯಃ । ತಾ ಯೋ ವೇದ । ಸ ವೇದ ಬ್ರಹ್ಮ । ಸರ್ವೇಃಸ್ಮೈ 
ದೇವಾ ಬಲಿಮಾವಹಂತಿ ॥ಹ॥ 


ಮಹಃ ಎಂಬುದು ಬ್ರಹ್ಮ ಇಲ್ಲಿ ಬ್ರಹ್ಮವೆಂದರೆ ಓಂಕಾರವೆಂದರ್ಥ. ಈ 
ಓ೦ಕಾರದೊಡನೆ ವೇದಾಧ್ಯಯನವನ್ನು ಆರಂಭಿಸುವುದರಿಂದ ವೇದಗಳು 
ಓಂಕಾರದ ಮಹಿಮೆಗೆ ಒಳಪಟ್ಟವು. 


ಈ ನಾಲ್ಕು ವ್ಯಾಹೃತಿಗಳನ್ನು ನಾಲ್ಕು ಪ್ರಕಾರಗಳಿಂದ ಉಪಾಸನೆ 
ಮಾಡಬೇಕೆಂಬುದು ಈ ಅನುವಾಕದ ಒಟ್ಟು ತಾತ್ಪರ್ಯ. ಈ ಉಪಾಸನೆ 
ಮಾಡತಕ್ಕವನಿಗೆ ಬ್ರಹ್ಮಜ್ಞಾನವಾಗುವುದೆಂದೂ ಬ್ರಹ್ಮಜ್ಞಾನಿಯನ್ನು ಸಕಲ 
ದೇವತೆಗಳೂ ಗೌರವಿಸಿ ಪೂಜಿಸುತಾರೆಂದೂ ಇಲ್ಲಿ ಹೇಳಿದೆ. 


ಷಷ್ಠಾನುವಾಕ 
ಸಯ ಏಷೋಇಂತಹ್ಮದಯಃ ಆಕಾಶಃ | ತಸ್ಮಿನ್ನಯಂ 
ಪುರುಷೋಮನೋಮಯಃ । ಅಮೃ ತೋ ಹಿರಣ್ಮಯಃ | ಅಂತರೇಣ ತಾಲುಕೇ 
| ಯ ಏಷ ಸನ ಇವಾವಲಂಬತೇ | ಸೇಂದಯೋನಿಃ | ಯತ್ರಾಸೌ 





ಟಿಪಣಿ ೧ : ಇದು ಹೇಗೆಂಬುದು ಸ್ಪಷ್ಟವಾಗುವುದಿಲ್ಲ. ವನಮಾಲಾವ್ಕಾಖ್ಯಾನದಲ್ಲಿ 
“ಅಗ್ನಿ! ವಾಯ್ದಾದಿತ್ಯದೇವತಾನಾಂ ಚ೦ದ್ರವ್ಯಾಪ್ಯತಾ' ಪ್ರಸಿದ್ಧ ವ” ಎಂದು ಬರೆದಿದೆ. `ಪಥಮಾಂ 
ಖಬತೇ ವಃ - ಇತ್ಯಾದಿ ಶಾಸ್ತಸಿದ್ಧವೆಂದೂ ಬರಡಿಲಾಗಿದೆ. ಅಗ್ನಿ ಮುಂತಾದವರು 
ಚಂದ್ರನಕಲೆಯನ್ನು ಕುಡಿಯುತ್ತಾರೆ- ಎಂಬುದರ ತಾತರ್ಯವೇನು? ಬಲ್ಲವರು ವಿವರಿಸಬೇಕು. 


20 


ಅನುವಾಕ-೬ 


ಕೇಶಾಂತೋ ವಿವರ್ತತೇ | ವ್ಯಪೋಹ್ಯಶೀರ್ಷಕಪಾಲೇ | ಭೂರಿತ್ಯಗ್ನೌ 


ಪ್ರತಿತಿಷ್ಠತಿ। ಭುವ ಇತಿ ವಾಯೌ ॥೧॥ 
ಮನೋಮಯ ಇ ಪರಿಷ್ಠ ತವಾದ ಮನಸಿಗೆ ಗೋಚರನಾದ ಆತ್ಮ 
ಹಿರಣ್ಮಯ = ಜ್ಯೋತಿಃಸ್ತರೂಪ 


ಉಪಾಸನೆಗಾಗಿ ಇದುವರೆಗೆ ಹೇಳಿದ ಅಗ್ನಿ, ಆದಿತ್ಯ ಮುಂತಾದ 
ದೇವತೆಗಳು ಪರಬ್ರಹ್ಮದ ಅಂಗಗಳಿದ್ದಂತೆ ಗೌಣವಾದವುಗಳು. ಪ್ರಧಾನವಾದ 
ಪರಬ್ರಹ್ಮದ ಉಪಾಸನೆಯುಂಟೊ? ಆ ಬ್ರಹ್ಮವಸ್ತುವಿನ ಉಪಲಬ್ಜಿ- 
ಯಾಗುವುದಾದರೂ ಹೇಗೆ ಎಂಬುದನ್ನು ಈಗ ಹೇಳಲಾಗುತ್ತದೆ. ಇಲ್ಲಿ 
ಉಪಲಬ್ಧವಾಗುವ ಬ್ರಹ್ಮವು. ಮನೋಮಯತ್ನಾದಿಧರ್ಮವಿಶಿಷ್ಟವಾದರೂ 
ಸರ್ವಾತ್ಮಭಾವವನ್ನರಿಯಲು ಮಾರ್ಗವಾಗುತ್ತದೆ. 


ನಮ್ಮ ಎದೆಯೊಳಗೆ ತಾವರೆಯ ದಳದಂತಿರುವ ಒಂದು 
ಮಾಂಸಖಂಡವಿದೆ. ಅದಕ್ಕೆ ಹೃದಯವೆಂದು ಹಸರು. ಅದು ಪ್ರಾಣವಾಯುವಿನ 
ಸ್ಥಾನ. ಅಲ್ಲಿಯೇ ಪರಮಪುರುಷನಾದ ಆತ್ಮನಿದ್ದಾನೆ೦ದು ತಿಳಿಯಬೇಕು. ಅವನು 
ಮನೋಮಯ. ಎಂದರ ಜ್ಞಾನಗೋಚರನೂ ಅಂತಃಕರಣಾಭಿಮಾನಿಯೂ 
ಆಗಿದ್ದಾನೆ. ಅವನು ಮರಣರಹಿತ, ಜ್ಯೋತಿರ್ಮಯ. ಅವನು ಪರಮೇಶ್ವರನಾದ 
ಇಂದ. 


ಈತನನ್ನು ಅರಿಯುವುದು ಹೇಗೆಂದರೆ ನಮ್ಮ ನಾಲಗೆಯ ಬುಡದಲ್ಲಿ 
ಮೇಲಿಂದ ಜೋಲುತಿರುವ ಕಿರುನಾಲಗೆಯೆಂಬ ಒಂದು ಮಾಂಸಪಿಂಡ- 
ವಿದೆಯಖಷ್ಟೆ. ಹಿ೦ದೆ ಹೇಳಿದ ಹೃದಯದಿಂದ ಹೊರಟ ಸುಷುಮ್ನಾ ಎಂಬ ಒಂದು 
ಸೂಕ್ಷ ವಾದ ನಾಡಿಯು ಈ ಕಿರುನಾಲಗೆಯ ಮೂಲಕ ಹಾಯ್ದು 
ತಲೆಯಕೂದಲಿನ ಬುಡದಲ್ಲಿ ಶಿರಸಿನ ಎರಡು ಹೋಳುಗಳ ನಡುವೆ 
ಹಾಯ್ದುಬಂದಿರುತ್ತದೆ. ಇದು. ಯೋಗಶಾಸ್ತ್ರದಲ್ಲಿ ಪ್ರಸಿದ್ಧವಾದ ಸಂಗತಿ. ಈ 
ನಾಡಿಯು ಇಂದಯೋನಿ. ಪರಮಾತ್ಮನಾದ ಸಂದನನ್ನು ಅರಿತುಕೊಳ್ಳುವ ಒಂದು 
ಮಾರ್ಗವೆಂದು ತಿಳಿಯಬೇಕು. 


ಈ ಪ್ರಕಾರವಾಗಿ ಯೋಗಶಾಸ್ತ್ರದ ಒಂದು ಸಾಧನಮಾರ್ಗವನ್ನೂ 
ಸಗುಣಬ್ರಹ್ಮದ ಉಪಾಸನೆಯ ಈ ಅನುವಾಕದಲ್ಲಿ ಹೇಳಲಾಗಿದೆ. ಈ ಉಪಾಸ ಸಕನು 
ಸುಷುಮ್ನಾ! ನಾಡಿಯ ಮೂಲಕ ಶೀರ್ಷಕಪಾಲವನ್ನು ಬೇದಿಸಿ ಅಗ್ನಿ, ವಾಯು, 
ಆದಿತ್ಯಸ್ತರೂಪನೂ ಇವೆಲ್ಲವನ್ನು ಒಳಗೊಂಡ " ಬ್ರಹ್ಮವೂ ಆಗಿಬಿಡುತಾನೆ. 
ಇದೆಲ್ಲವೂ ಯೋಗಶಾಸ್ತ್ರದಲ್ಲಿ ಹೇಳಿದ ಉಪಾಸನಾಫಲ. 

21 


ಶೀಕ್ಷಾವಲ್ಲೀ 


ಉಪಾಸಕನು ಸೋಪಾನಮಾರ್ಗದಿಂದ ಮೇಲಕ್ಕೆ ಏರುತ್ತ ಏರುತ್ತ 
ಕ್ರಮಮುಕ್ತಿಯನ್ನು ಪಡೆಯುತ್ತಾನೆ. ಇಲ್ಲಿ ಕ್ರಮವು ವಿವಕ್ಷಿತವಲ್ಲವೆಂದೂ 
ಬ್ರಹ್ಮಭಾವವು ಪ್ರಾಪ್ತವಾದಾಗ ಅಗ್ನಿಸ್ವರೂಪಾದಿಗಳು ಸ್ವತಃ ಸಿದ್ಧವಾಗುತ್ತವ 
ಎ೦ದೂ ಅಭಿಪ್ರಾಯವಿದೆ. 

ಭೂರಿತ್ಯಗ್ಗೌ ಪ್ರತಿತಿಷ್ಠತಿ - ಭೂಃ ಎ೦ಬ ವ್ಯಾಹೃತಿಯನ್ನು ಅಗ್ನಿಯೆಂದು 
ಉಪಾಸನೆ ಮಾಡಿರತಕ್ಕವನು ಅಗ್ನಿಸ್ವರೂಪನೇ ಆಗಿ ಲೋಕವನ್ನು ವ್ಯಾಪಿಸುತ್ತಾನೆ 
ಎಂದರ್ಥ. ಹೀಗೆಯೇ ಇತರ ವಾಕ್ಕಗಳಲ್ಲಿಯೂ ಯೋಜಿಸಿಕೊಳ್ಳಬೇಕು. 


ಸುವರಿತ್ಕಾದಿತ್ಯೇ । ಮಹ ಇತಿ ಬ್ರಹ್ಮಣ | ಆಪ್ಲೋತಿ ಸ್ವಾರಾಜ್ಯಮ್‌ । 
ಆಪ್ನೋತಿ ಮನಸಸ್ಪತಿಮ್‌ । ವಾಕ್‌ಪತಿಶ್ಲಕ್ನುಷ್ಪತಿಃ । ಶ್ರೋತ್ರಪತಿರ್ವಿಜ್ಞಾನಪತಿಃ | 
ಏತತ್ತತೋ ಭವತಿ | ಆಕಾಶಶರೀರಂ ಬ್ರಹ್ಮ । ಸತ್ಯಾತ್ಮಪ್ರಾಣಾರಾಮಂ ಮನ 
ಆನಂದಮ್‌ | ಶಾಂತಿಸಮೃದ್ಧಮಮೃತಮ್‌ | ಇತಿ ಪ್ರಾಚೀನಯೋಗ್ಯೋಪಾಸ್ಟ।೨॥ 


ಸ್ನಯಮೇವ ರಾಟ್‌ ಸ್ವರಾಟ್‌. ಸ್ನರಾಜೋ ಭಾವಃ ಸ್ವಾರಾಜ್ಯಂ. 
ಪ್ರಕಾಶಮಾನವಾದ ಒಂದೇ ಚೈತನ್ಯವ೦ದರ್ಥ. ಆಕಾಶದಂತೆ ಸೂಕ್ಷ್ಮವಾದ 
ಶರೀರವುಳ್ಳದ್ದು ಆಕಾಶಶರೀರ. ಜಲಾದಿಗಳಿಂದಲೂ ದುಃಖಾದಿಗಳಿಂದಲೂ 
ಸಂಸರ್ಗವಲ್ಲದ್ದು ಎಂದರ್ಥ. 


ಯಥಾ ಸರ್ವಗತಂ ಸೌಕ್ಲಾ ೬ ಕದಾಕಾಶಂ ನೋಪಲಿಪೃತೇ | 
ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾ ನೋಪಲಿಪ್ಯತೇ ॥ -ಗೀತಾ ೧೩-೩೨ 


ಸತ್ಕಾತ್ಮ ಇ ಸತ್ಯಸ್ತ್ವರೂಪ. ಸದಾ ಏಕಸ್ಪರೂಪವೆಂದರ್ಥ. ಅಥವಾ ಸಚ್ಚ 
ತೃಚ್ಛ ಸತ್ಯಂ೦- ಎಂದು ವು ಶತಿ. ಸತ್‌-ಮೂರ್ತವಸ್ತುತ್ರಯ-ಭೂಮಿ, ಜಲ, ಮತ್ತು 
ಅಗ್ನಿ. ತೃತ್‌ ಎ ವಾಯು, ಆಕಾಶ ಎಂಬ ಅಮೂರ್ತದ್ದಯ. ಇಂತಹ ಸತ್ಯವೇ 
ಸ್ವರೂಪವಾಗಿ ಉಳ್ಳದ್ದು ಸತ್ಯಾತ್ಮ ಪಂಚಮಹಾಭೂತಗಳಾಗಿ ತೋರಿಕೊಳ್ಳತಕ್ಕದ್ದು 
ಸತ್ಕಾತ್ಮ ಪ್ರಾಣಾರಾಮಮ್‌ = ಪ್ರಾಣಗಳ ಆರಮಣವು-ಕ್ರೀಡಯು ಯಾವ 
ನಿಯಂತೃವಿನಲ್ಲಿ ಇದೆಯೋ ಅದು. ಸರ್ವಪ್ರಾಣಗಳ ನಿಯಾಮಕವಂದರ್ಥ. 
ಮನಃ ಆನಂದಮ್‌-ಮನಸ್ಸು ಆನಂದಕಾರಿಯೇ ಯಾರಿಗೋ ಅದು. 
ಜೀವನುಕ್ರಸ್ತರೂಪ. 

ಈ ಪ್ರಕಾರವಾದ ಬ್ರಹ್ಮವನ್ನು ಹೇ ಪ್ರಾಚೀನಯೋಗ್ಯ, ವ್ಯಾಹೃತಿಗಳಲ್ಲ 
ಉಪಾಸನೆ ಮಾಡು. 


22 


ಅನುವಾಕ-೭ 
ಸಪ್ತಮಾನುವಾಕ 


ಪೃಥಧಿವ್ಯಂತರಿಕ್ಷ ೦ ದ್ಯಾರ್ದಿಶೋ*ವಾಂತರದಿಶಾಃ | ಅಗ್ಲಿರ್ವಾಯು- 
ರಾದಿತ್ಯ ಶ್ಚಂದ್ರಮಾ ನಕ್ಷ ತ್ರಾಣ | ಆಪ ಓಷಧಯೋ ವನಸ್ಪತಯ ಆಕಾಶ ಆತ್ಮಾ | 
ಅತ್ಯಧಿಭೂತಮ್‌ | "ಅಥಾಧ್ಯಾತ್ಮಮ್‌ | ಪ್ರಾಣೋವ್ಧಾ ನೋಪಾನ ಉದಾನ: 
ಸಮಾನಃ । ಚಕ್ಷುಃ ಶ್ರೋತ್ರಂ ಮನೋ ವಾಕ್‌ ತ್ವಕ್‌ 1 ಚರ್ಮ 
ಮಾಗ್‌ಂಸಗ್‌ಂಸ್ನಾವಾಸ್ದಿ ಮಜ್ಞಾ | ಏತದಧಿವಿಧಾಯ ಯಷಿರವೋಚತ್‌ | 
ಪಾಂಕ್ಷಂ ವಾ ಇದಗ್‌ಂ ಸರ್ವಮ್‌ | ಪಾಂಕ್ತೇನೈವ ಪಾಂಕ್ಷಗ್‌ಂಸ್ಕೃಣೋತೀತಿ 
NO 


ಈ ಅನುವಾಕದಲ್ಲಿಯೂ ಪ್ರಕಾರಾಂತರವಾಗಿ ಬ್ರಹ್ಮೋಪಾಸನೆಯೇ 
ಬಂದಿದೆ. ಪಂಚ (ಐದು) ಎಂಬ ಸಂಖ್ಯೆ ಪ್ರಸಿದ್ಧವಾದದ್ದು. ಪಂಚ 
ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದಿಯಗಳು, ಪಂಚಮಹಾಭೂತಗಳು, 
ಪಂಚಸು ಸರ್ಶಾದಿ ವಿಷಯಗಳು- ಇತ್ಯಾದಿಗಳನ್ನು ಪರಿಶೀಲಿಸಬಹುದು. ಪಂಚವೇ 
ರೂಪಬೇದದಿಂದ ಪಂಕ್ತಿಯಾಗಿ ಪಂಕಿ ಎಂಬ ಛಂದಸ್ಸಿನ ಹೆಸರಾಗಿದೆ. ಈ 
ಹೆಸರಿನ ಛಂದಸುಗಳಲ್ಲಿ ಒಂದು ಪಾದಕ್ಕೆ ಐದು ಅಕ್ಬರಗಳಿರುತ್ತವೆ. 


ಉದಾ: ಶ್ರೀಪತೇಃ ಪದಂ 
ಶ್ರಿಕರಂ ಪರಂ | 
ಹೇ ಮನಶ್ಲಿರಂ 
ಧ್ಯಾಯ ತದ್ದರಮ್‌ ॥ 


“ಪಂಚಾಕ್ಷರಾ ಪಂಕ್ತಿ: ಪಾಂಕ್ರೋ ಯಜ್ವ ಎಂದು ಶ್ರುತಿ ಇದೆ. 


ಯಜ್ಞದಲ್ಲಿ ಐದು ವಸ್ತುಗಳು ಮುಖ್ಯವಾಗಿ ಇರಬೇಕಾದ್ದ ರಿಂದ ಯಜ್ಞವೂ ಪಾಂಕ್ತ 
ಪತ್ನಿ “ಯಜಮಾನ, ಪುತ್ರ ಮತ್ತು ದೈವ ಮಾನುಷವಿತಗಳು ಯಜ್ಞದಲ್ಲಿ ಪಾಂಕ್ರ. 
ದೈವವಿತ್ತವೆಂದರೆ ದೇವತೋಪಾಸನೆ. " ಮಾನುಷವಿತವಂದರೆ ಧನ, ಗೋವು, ವಸ್ತ್ರ 
ಘತಾದಿ ದ್ರವ್ಯಗಳು. ಈ ಪಂಚಸಂಖ್ಯಾಸಂಬಂಧದಿಂದ ಯಜ್ಞವು 
ಪಾಂಕವೆನಿಸಿತು. ಯಜ್ಞಸಂಬ೦ಧದಿಂದ ಸಮಸಜಗತ್ತನ್ನು ಯಜ್ಜವೆಂದು "ಈ 
ಅನುವಾಕದಲ್ಲಿ ಶ್ರುತಿಯು ಪರಿಕಲ್ಪಿಸಿದೆ. ಪಂಕ್ತಿಚ್ಛಂದಸ್ತು, ಯಜ್ಞಗಳಲ್ಲವೂ 
ಬ್ರಹ್ಮವಸ್ತುವಿಗೆ ಉಪಾಧಿಗಳು. ಉಪಾಧಿಗಳಿಂದ ಕೂಡಿದ ಬ್ರಹ್ಮವನ್ನು 
ಪ್ರಜಾಪತಿಯೆ೦ದು ವೇದವು ಹೇಳಿದೆ. ಈ ಸ್ಥೂಲಜಗದಾತ್ಮಕವಾದ ಬ್ರಹ್ಮವನ್ನು — 
ಎಂದರೆ ಪ್ರಜಾಪತಿಯನ್ನು “ಅವನೇ ನಾನು' ಎಂದು ಉಪಾಸನೆ ಮಾಡತಕ್ಕವನು 


23 


ಶೀಕ್ಷಾವಲ್ಲೀ 
ಪ್ರಜಾಪತಿಸ್ತರೂಪದಲ್ಲಿ ಸೇರಿಹೋಗುತ್ತಾನೆ. ಉಪಾಸನೆಗೆ ಅನುಗುಣವಾಗಿ ಅದರ 
ಫಲವು ದೊರೆಯುತ್ತದೆ. 

ಈ ಜಗತ್ತಿನಲ್ಲಿ ಯಾವ ಯಾವ ಪಾಂಕ್ತಗಳಿವೆಯೆಂದರೆ - 
೧. ಪೃಥಿವೀ, ಅಂತರಿಕ್ಷ, ದ್ಯುಲೋಕ, ದಿಕ್ಕುಗಳು, ಆಗ್ನೇಯ ಮುಂತಾದ 
ಅವಾಂತರ ದಿಕ್ಕುಗಳು. ಇದು ಲೋಕಪಾಂಕ್ತ. 
೨. ಅಗ್ನಿ, ವಾಯು, ಆದಿತ್ಯ, ಚಂದ್ರ, ನಕ್ಷತ್ರಗಳು. ಇದು ದೇವತಾ ಪಾಂಕ್ತ. 
೩. ಜಲ, ಓಷಧಿಗಳು, ವನಸ್ಪತಿಗಳು, ಆಕಾಶ, ಆತ್ಮ(ಎವಿರಾಟ್‌)ು. ಇದು 
ಭೂತಪಾಂಕ್ತ. 

ಇವಿಷ್ಟು ಅಧಿಭೂತ,  ಅಧಿಲೋಕ ಮತ್ತು ಅಧಿದೈವತೆಗಳಿಗೆ 
ಸಂಬಂಧಿಸಿದ ಪಾಂಕಗಳು. 
೪. ಪ್ರಾಣ, ವ್ಯಾನ, ಅಪಾನ, ಉದಾನ, ಸಮಾನ-ವಾಯುಗಳು. ಇದು ವಾಯು 
ಪಾಂಕ್ತ 
೫. ಚಕ್ಷು, ಶ್ರೋತ್ರ, ಮನಸ್ಸು ವಾಕ್‌, ತ್ನಕ್‌ - ಇಂದ್ರಿಯಗಳು. ಇದು ಇಂದ್ರಿಯ 
ಪಾಂಕ 
೬. ಚರ್ಮ, ಮಾಂಸ, ಸ್ನಾವಾ(ನರ) ಅಸ್ಥಿ, ಮಜ್ಞಾ(ಕೊಬ್ಬು) ಇದು ಧಾತು 
ಪಾಂಕ. 


ಐದು ಆರನೆಯ ಎರಡು ಪಾಂಕಗಳು ಅಧ್ಯಾತ್ಮಕ್ಕೆ ಸೇರಿದವು. 
ಆತ್ಮವೆಂದರೆ ಇಲ್ಲಿ ದೇಹ. 


ಈ ಪಾಂಕರೂಪವಾದ ಜಗತ್ತಿನಿಂದ ಕೂಡಿದ ಆತ್ಮನೇ ನಾನು ಎಂದು 
ಯಾವಾತನು ಉಪಾಸನೆಯಿಂದ  ತಿಳಿಯುತಾನೋ ಅವನು ಜಗತ್ತೆಂಬ 
ಉಪಾಧಿಯಿ೦ದ ಕೂಡಿದ ಪ್ರಜಾಪತಿಯೇ ಆಗುತ್ತಾನೆ. “ಯಷಿರವೋಚತ್‌' ಎಂಬ 
ವಾಕ್ಕದಲ್ಲಿ ಯಷಿಯೆಂದರೆ ವೇದವೆಂದರ್ಥ. ಅಥವಾ ಪಾಂಕ್ತೋಪಾಸನೆಯ 
ದರ್ಶನವನ್ನು ಬಲ್ಲ ಒಬ್ಬ ಯಷಿಯಂದರ್ಥ. ಆತನು ಮಹಾಚಮಸ್ಕಖಷಿ. 
ಪಾಚೀನಯೋಗ್ಯನೆಂಬ ಶಿಷ್ಯನಿಗೆ ಹೇಳಿರಬಹುದು. 


ಅಷ್ಟಮಾನುವಾಕ. 


ಓಮಿತಿ ಬಹ್ಮ । ಓಮಿತೀದಗ್‌೦ ಸರ್ವಮ್‌ । ಓಮಿತ್ಯೇತದನುಕೃತಿ ಹ 
ಸ್ಮ ವಾ ಅಪ್ಯೋ ಶ್ರಾವಯೇತ್ಯಾಶ್ರಾವಯಂತಿ । ಓಮಿತಿ ಸಾಮಾನಿ ಗಾಯಂತಿ | 


24 


ಅನುವಾಕ-೮ 


ಓಗ್‌ಂ ಶೋಮಿತಿ ಶಸ್ತ್ರಾಣಿ ಶಗ್‌'೦ಸಂತಿ | ಓಮಿತ್ಯದ್ದರ್ಯುಃ ಪ್ರತಿಗರಂ 
ಪ್ರತಿಗೃಣಾತಿ । ಓಮಿತಿ ಬ್ರಹ್ಮಾಪ್ರೌತಿ | ಓಮಿತ್ಯಗ್ನಿಹೋತ್ರಮನುಜಾನಾತಿ | 
ಓಮಿತಿ ಬ್ರಾಹ್ಮಣಃ ಪ್ರವಕ್ಚ್ಯನ್ನಾಹ 'ಬ್ರಹ್ಮೂಪಾಪ್ನ ವಾನೀತಿ | 
ಬ್ರಹ್ಮೃವೋಪಾಪ್ನೋತಿ ॥೧॥ 


ಪ್ರತೀಕಸ್ಥಾನೀಯಗಳಾದ ವ್ಯಾಹೃತಿಗಳಲ್ಲಿ ಬ್ರಹ್ಮೋಪಾ ಸನೆಯನ್ನು ಹೇಳಿ, 
ಅನಂತರ ಪಾಂಕಸ ಸರೂಪದಿಂದಲೂ ಉಪಾಸನೆಯನ್ನು ಹೇಳಲಾಯಿತು. 
ಸರ್ವೋಪಾಸನೆಗಳಿಗೂ ಸರ್ವಕರ್ಮಗಳಿಗೂ ಅಂಗವಾಗಿ ಓಂಕಾರವಿದ್ಯೆ 
ಇರುತ್ತದೆ. ಶ್ರೀಕೃಷ್ಣನು ಗೀತೆಯಲ್ಲಿ 


ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನತಪಃ ಕ್ರಿಯಾಃ | 

ಪ್ರವರ್ತಂತೇ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಮ್‌ ॥ (ಗೀತಾ.೧೭-೨೪) 
ಎಂದು ಹೇಳಿದ್ದಾನೆ. 

ಪ್ರಣವೋಪಾಸನೆಯಲ್ಲಿ ವಿಶೇಷವೇನೆಂದರೆ, ಪ್ರಣವವು ಅಪರಬ್ರಹ್ಮ 
ಪರಬ್ರಹ್ಮ-ಇವೆರಡರ ವಾಚಕವೂ ಆಗಿದೆ. ಓಂಕಾರವನ್ನೇ ಅಪರಬ್ರಹ್ಮವೆಂದು 
ಹೇಳುವುದೂ ಉಂಟು. ಉಪಾಸಕನ ಯೋಗ್ಯತೆಗೆ ತಕ್ಕಂತೆ "ಈ ಉಪಾಸ ಸನೆಯಿಂದ 
ಅಪರಬ್ರಹ್ಮವೂ ಪ್ರಾಪ್ತವಾಗಬಹುದು. ಪರಬ್ರಹ ಪ್ರಾಪ್ತಿಯೂ ಆಗಬಹುದು. 

ಓ೦ ಎಂಬ ಶಬ್ದವು ಬಹ್ಮವೆಂದು ತಿಳಿಯಬೇಕು. ಈ ಸಮಸ್ತ ವಿಶವೂ 
ಓ೦ಕಾರವೇ. ಹೇಗೆಂದರೆ ಸಮಸ್ತ ಶಬ್ದಸ್ನರೂಪಗಳೂ ಓಂಕಾರದಿಂದ 
ವ್ಯಾಪ್ತವಾಗಿವೆ. ಅಭಿಧಾನತಂತ್ರಮಭಿದೇಯಂ-ಶಬ್ದಕ್ಕೆ ಅಧೀನವಾದದ್ದು ಅರ್ಥ. 
ಶಬ್ದಾರ್ಥಗಳಿಗೆ ಭೇದವಿಲ್ಲವೆಂಬುದೂ ಪ್ರಸಿದ್ಧ. ಆದ್ದರಿಂದ ಸಮಸ್ತವಿಶ್ಚವೂ 
ಓ೦ಕಾರವನ್ನುವುದು ಯುಕ್ತವಾದದ್ದು. 


ಹಿಂದೆ ಹೇಳಿದ ಉಪಾಸನೆಗಳಲ್ಲಿ ವ್ಯಾಹೃತಿ ಮೊದಲಾದವು 
ಸಾಲಗ್ರಾಮಾದಿಗಳಂತೆ ಪ್ರತೀಕಗಳು. ಉಪಾಸ ದೇವತೆ ಬಹ್ಮ ಪ್ರಣವದಲ್ಲಾದರೋ 
ಉಪಾಸ್ಕದೇವತೆಯೇ ಪ್ರಣವ. ಇದು ತಬಮಾತ್ರವಾದರೂ ಫಲವನ್ನು 
ಕೊಡತಕ್ಕದ್ದು ಬ್ರಹ್ಮವೇ ಆಗಿರುತ್ತದೆ. ಹೀಗೆ ಇತರ ಉಪಾಸನೆಗಳಿಗೂ 


ಪ್ರಣವೋಪಾಸನೆಗೂ ಸ್ಪಲ್ಪ ಭೇದವಿರುತ್ತದೆ. 


ಮುಂದೆ ಹೇಳುವುದಲ್ಲವೂ ಓಂಕಾರವನ್ನು ಸ್ತುತಿಸುವುದಕ್ಕಾಗಿ. 
ಅ೦ಗೀಕಾರವನ್ನು ಸೂಚಿಸುವಾಗ ಓಂ” ಎಂದು ಹೇಳುತ್ತಾರೆ. ಯಜ್ಞದಲ್ಲಿ 
ಆಗ್ನೀಧ್ರನನ್ನು ಸಲಬೋಧಿಸುವಾಗ "ಓಂ ಶ್ರಾವಯ' ಎಂದು ಹೇಳುತ್ತಾರೆ ಇತ್ಯಾದಿ. 
ಶಸ್ತ್ರ = ಶಸ್ತಶಂಸಿಗಳಾದ ಹೋತ್ಸಗಳು. 
25 


ನವಮಾನುವಾಕ 


ಯತಂಚಸ ಸ್ವಾಧ್ಯಾಯಪ್ರವಚನೇ ಚಿ! ಸತ್ಯಂ ಚಸಾ ಸ್ಪಾಧ್ಯಾಯ ಪ್ರ ಪವಚನೇ 
ಚ । ತಪಶ್ಚಸ್ಥಾಧ್ಯಾಯ ಪ ಪ್ರವಚನೇ ಚ | ದಮಶ್ಗ ಸ್ವಾಧ್ಯಾಯ ಪ ಪ್ರವಚನೇ ಚ | 
ಶಮಶ್ಚ ಸ್ವಾಧ್ಯಾಯ ಪ್ರವಚನೇ ಚ । ಅಗ್ನಯಶ್ಚ ಸ್ವಾಧ್ಯಾಯ ಪ್ರವಚನೇ ಚ । 
ಅಗ್ನಿಹೋತ್ರಂ ಚಿ ಸ್ಪಾಧ್ಯಾಯ ಪ್ರವಚನೇ ಚ | ಅತಿಥಯಶ್ಚ ಸ್ಪಾಧ್ಯಾಯ 
ಪ್ರವಚನೇ ಚ । ಮಾನುಷಂ ಚ ಸ್ವಾಧ್ಯಾಯ ಪ್ರವಚನೇ ಚ । ಪ್ರಜಾ ಚಸ ಸ್ಪಾಧ್ಯಾಯ 
ಪ್ರವಚನೇ ಚ । ಪ್ರಜನಶ್ನ ಸ್ಥಾಧ್ಯಾಯ ಪ ಪ್ರವಚನೇ ಚ | ಪ್ರಜಾತಿಶ್ಚ ಸ್ವಾಧ್ಯಾಯ 
ಪ್ರವಚನೇ ಚ | ಸತ್ಯಮಿತಿ ಸತ್ಯವಚಾ ರಾಥೀತರಃ । ತಪ ಇತಿ ತಪೋನಿತ್ಯಃ 
ಪೌರುಶಿಷ್ಠಿಃ | ಸ್ವಾಧ್ಯಾಯಪ್ರವಚನೇ ಏವೇತಿ ನಾಕೋ ಮೌದ್ಧಲ್ಯಃ | ತದ್ದಿ 
ತಪಸ್ತದ್ಧಿ ತಪಃ ॥೧॥ 


" ಜ್ಞಾನದಿಂದಲೇ ಪೂರ್ವೋಕ್ಷ್ತವಾದ ಸ್ವಾರಾಜ್ಯವು ಸಿದ್ಧಿ ಸುತ್ತ್ರದೆಯಂಬುದು 
ನಿಶ್ಚಿತವಾಯಿತು. ಹಾಗಾದರೆ ಶ್ರುತಿಸ್ಕೃತಿಗಳು ವಿಧಿಸುವ ಕರ್ಮಗಳೆಲ್ಲವೂ 
ನಿರರ್ಥಕಗಳಾಗಿಬಿಡುತ್ತವೆಯಲ್ಲವೆ? ಎಂಬ ಶಂಕೆ ಎದ್ದುಕೊಳ್ಳುತ್ತದೆ. ಅವು 
ನಿರರ್ಥಕಗಳಲ್ಲ. ಆ ಕರ್ಮಗಳು ಸ್ವಾರಾಜ್ಯಸಿದ್ದಿಗೆ ಉಪಯುಕ್ತವಾಗುತ್ತವ- 
ಯೆಂಬುದನ್ನು ತಿಳಿಸಲು ಈ ಅನುವಾಕವು ಹೊರಟಿದೆ. ಇದರ ಅಭಿಪ್ರಾಯ 
ಹೀಗಿದೆ. ಕಾಮ್ಯಕರ್ಮಗಳನ್ನು ಫಲಾಪೇಕ್ಷೆಯಿಲ್ಲದೆ ಈಶ್ವರಾರ್ಪಣಬುದ್ದಿಯಿಂದ 
ಆಚರಿಸಿದರೆ ಚಿತ್ತಶುದ್ಧಿದ್ವಾರಾ ಸ್ವಾರಾಜ್ಯಪ್ರಾಪ್ತಿಗೆ ಅವು ಸಹಕಾರಿಗಳಾಗುತ್ತವೆ 
ಎಂದು ಹಿಂದೆ ತಿಳಿಸಿದ್ದಾರೆ. ಇನ್ನು ನಿತ್ಯಕರ್ಮಗಳನ್ನು ಆಚರಿಸದಿದ್ದರೆ 
ಪ್ರತ್ಯವಾಯ(ಪಾಪ) ಉಂಟು. ಉಪಾಸ ಸಕನು ನಿತ್ಯಕರ್ಮಗಳನ್ನಾ ಚರಿಸದ ಕೇವಲ 
ಉಪಾಸನೆಗಳಲ್ಲಿ ತೊಡಗಿದರೆ ಅದು ಫಲವನ್ನು "ನೀಡುವುದಿಲ್ಲ ನಿತ್ಯಕರ್ಮಗಳ 
ಅನನುಷ್ಠಾನದಿಂದ ಪ್ರಾಪ್ತವಾದ ಪ್ರತ್ಯವಾಯವು ಉಪಾಸ ಸನೆಯಿಂದಾಗುವ 
ಫಲವನ್ನು ಪ್ರತಿಬಂಧಿಸುತ್ತದೆ. ಆದ್ದರಿಂದ ನಿತ್ಯ್ಕಕರ್ಮಗಳನ್ನಾಚರಿಸುತ್ತಿದ್ದರೆ, 

ಪಾಸನೆಯು ಚಿತ್ತಶುದ್ದಿಗೆ ತುಂಬ ಸಹಕಾರಿಯಾಗುತ್ತದೆ. ಚಿತ್ತಶುದ್ಧಿಯಾದ 
ಮೇಲೆ ಆತ್ಮಜ್ಞಾನವು ಬೇಗನೆ ಫಲಿಸುತ್ತದೆ. ಆದ್ದರಿಂದ ಪ್ರತ್ಯವಾಯವು ಬಾರದಂತೆ 
ತಡೆಯುವುದಕ್ಕಾಗಿ ನಿತ್ಯಕರ್ಮಗಳನ್ನು ಆಚರಿಸಲೇಬೇಕು. 

'ಅವಿದ್ಧಯಾ ಮೃತ್ಯುಂ ತೀರ್ತಾ ವಿದ್ಧಯಾsಮೃತಮಶ್ನುತೇ' ಎಂದು 
ಶ್ರುತಿಯೇ ಹೇಳುತ್ತದೆ. "ಅವಿದ್ಧಯಾ-=ಕರ್ಮದಿಂದ, ಮೃತ್ಯುಂ 
ಮೋಕ್ಷಪ್ರತಿಬಂಧಕವಾದ ಪಾಪವನ್ನು ತೀರ್ತಾ - ನಾಶಪಡಿಸಿ, ವಿದ್ಯಯಾ ಇ 


26 


ಅನುವಾಕ-೧೦ 


ಸಹಕಾರಿಯಾದ ಉಪಾಸನೆಯಿಂದ ಅಥವಾ ಕೇವಲ ಜ್ಞಾನದಿಂದ, ಅಮೃತಂ ಇ 
ಮೋಕ್ಷವನ್ನು, ಅಶ್ನುತೇ - ಪಡೆಯುತ್ತಾನೆ. 


ಖತಂ ಚ ಸ್ವಾಧ್ಯಾಯ ಪ್ರವಚನೇ ಚ 

ಯತ ಇ ಕರ್ತವ ವಂದು ಶಾಸ್ತ್ರದಿಂದ ನಿಶ್ಚಿತವಾದ ಕರ್ಮ. ಸ್ವಾಧ್ಯಾಯ = 
ವೇದಶಾಸ್ತಗಳ ಅಧ್ಯ ಯನ, ಪ್ರವಚನ ವ = ಅಧ್ಯಾಪನ. ಅಧ್ಯಾಪನವು 'ಶಷರಿದ್ದರೆ 
ಮಾತ್ರ ಸಾಧ್ಯವಾಗುತ್ತದೆಯಾದ್ದರಿಂದ ಅಧ್ಯಾಪನವೆಂದರೆ ಬ್ರಹ್ಮಯಜ್ಞವೆಂದೂ 
ಅರ್ಥವನ್ನು ಹೇಳಬಹುದು. ಇವೆಲ್ಲವನ್ನೂ ಆಚರಿಸುತ್ತಿರಬೇಕು ಎಂದು 
ವಾಕ್ಕಶೇಷ.. ಇದನ್ನು ಮುಂದಿನ ಪಂಕಿಗಳಲ್ಲಿಯೂ ಅನುಗುಣವಾಗಿ 
ಅನ್ವಯಿಸಿಕೊಳ್ಳಬೇಕು. ದಮಃ ಎಇ ಬಾಹ್ಯೇಂದ್ರಿಯನಿಗಹ. ಶಮಃ ಇ 
ಅ೦ತಃಕರಣನಿಗ್ರಹ. ಅಗ್ನಯಃ ೬ ಅಗ್ನಾ ಧಾನ ಮಾಡಬೇಕು. ಅಗ್ನಿಹೋತ್ರಂ = 
ಅಗ್ನಿಯಲ್ಲಿ ಹೋಮ ಮಾಡಬೇಕು. RS = ಲೌಕಿಕವ್ಯೃವಹಾರವನ್ನು 
ನಡೆಸುತಿರಬೇಕು. 'ಹಿತಮಿತಮೇಧ್ಯಾಶನಂ ತಪಃ' ಎಂದು ಯೋಗಶಾಸ್ತದಲ್ಲಿದೆ. 
ಹಿತ ಎ "ದೇಹಕ್ಕೆ ಮತ್ತು ಮನಸಿಗೆ ಆರೋಗ್ಯಕರವಾದ ಆಹಾರ. ಮಿತ ಇ ಹಸಿವು 
ಬಾಯಾರಿಕೆಗಳು ನೀಗುವಷ್ಟು ಮಾತ್ರ ಪರಿಮಿತ. ಮೇಧ್ಯ ಎ ಶಾಸ್ತಶುದ್ಧವಾಗಿ 
ಶುಚಿಯಾದ ಆಹಾರ. ಇದು ತಪಸ್ಸಿನ ಒಂದು ಅಂಶ. ಪುಜಾತಿಃ ೨ ಪುತ್ರನನ್ನು 
ಜೀವನದಲ್ಲಿ ವ್ಯವಸ್ಥೆ ಗೊಳಿಸುವುದು. 

i, = ರಥೀತರವಂಶದ ಆಚಾರ್ಯ. ಪೌರುಶಿಷ್ಠಿಃ ಇ ಪುರುಶಿಷ್ಠನ 
ಮಗನಾದ ಆಚಾರ್ಯ. ನಾಕೋ ಮೌದ್ಧಲ್ಯಃ - ಮುದ್ದಲಗೋತ್ರದವನಾದ ನಾಕ 
ಎಂಬ ಹೆಸರಿನ ಆಚಾರ್ಯ. ಮತ್ತೆ ಮತ್ತ ಸ್ವಾಧ್ಯಾಯ ಪ್ರವಚನೇ ಚ ಎಂದು 
ಹೇಳಿರುವುದು ಅವೆರಡನ್ನೂ ಎಂದಿಗೂ ಬಿಡಬಾರದೆಂದು ಒತ್ತಿಹೇಳುವುದಕ್ಕಾಗಿ. 
ಸ್ಪಾಧ್ಯಾಯವು ವೇದಶಾಸ ಗಳ ಅರ್ಥವನ್ನು ನೆನಪು ಮಾಡಿಕೊಡುತ್ತದೆ. 
ಪ್ರವಚನವು ಅರ್ಥಜ್ಞಾನವನ್ನು ದೃಢವಾಗಿ ಉಳಿಸುತ್ತದೆ. ಬ್ರಹ್ಮಯಜ್ಞವು 
ಧರ್ಮವನ್ನು ವರ್ಧಿಸುತ್ತದೆ. 

ದಶಮಾನುವಾಕ 
ಅಹಂ ವೃಕ್ಷಸ್ಯ ರೇರಿವಾ | ಕೀರ್ತಿ: ಪೃಷ್ಠಂ ಗಿರೇರಿವ | ಊಧದ್ವ 
ಪವಿತ್ರೋ ವಾಜಿನೀವ ಸ್ವಮೃತಮಸ್ಕಿ | ದ್ರವಿಣಗ್‌ಂ ಸವರ್ಚಸಮ್‌ । ಸುಮೇಧಾ 
ಅಮೃತೋಕ್ಷಿತಃ | ಇತಿ ತ್ರಿಶಂಕೋರ್ವೇದಾನುವಚನಮ್‌ ॥೧॥ 


ಈ ಅನುವಾಕವು ಜಪಾರ್ಥವಾಗಿ ಇಲ್ಲಿ ಬಂದಿದೆ. ಬ್ರಹ್ಮವಿದ್ಯಾ- 
ಪ್ರಕರಣದಲ್ಲಿ ಇದು ಉಕ್ಷವಾಗಿರುವುದರಿಂದ ಇದರ ಜಪವು ಪ್ರತ್ಯವಾಯವನ್ನು 


27 


ಶೀಕಾವಲೀ 
ಷಿ ಲಿ 


ಹೋಗಲಾಡಿಸಿ ಚಿತ್ತಶುದ್ಧಿಯನ್ನುಂಟುಮಾಡುತ್ತದೆ ಎಂದು ತಿಳಿಯಬೇಕು. 
ಆತ್ಮಸಾಕ್ಷಾತ್ಮಾರವನ್ನು ಪಡದು ಕೃತಕೃತ್ಯನಾದ ತ್ರಿಶಂಕು ಎಂಬ ಖುಷಿಯ 
ಮಾತುಗಳಿವು. 


“ಅಂತರ್ಯಾಮಿಯಾದ ನಾನು ಈ ಸಂಸಾರವೃಕ್ಷವನ್ನು 
ನಡೆಸತಕ್ಕವನಾಗಿದ್ದೇನೆ. ನನ್ನ ವಿಖ್ಯಾತಿಯು ಬೆಟ್ಟದ ಶಿಖರದಂತೆ ಎತ್ತರವೂ 
ವಿಶಾಲವೂ ಆಗಿದೆ. ನಾನು ಸಂಸಾರಸಂಬಂಧವಿಲ್ಲದೆ ಬಹು ಎತ್ತರದಲ್ಲಿದ್ದು 
ಪವಿತ್ರನೂ ಜ್ಞಾನಪ್ರಕಾಶ್ಯನೂ ಆಗಿದ್ದೇನೆ. ವಾಜಿನ ಇವ - ಸೂರ್ಯನಲ್ಲಿ ಇರುವ 
ಅಮೃತದಂತೆ ನಾನು ಪರಿಶುದ್ಧವಾದ ಅಮೃತವಾಗಿದ್ದೇನೆ. ದೀಪವಾದ 
ಅಮೃತವೆಂಬ ಧನವಾಗಿದ್ದೇನೆ. ನಾನು ಶ್ರೇಷ್ಠವಾದ ಮೇಧಾಶಕ್ತಿಯುಳ್ಳ ಸರ್ವಜ್ಞ 
ನಾನು ಮರಣವಿಲ್ಲದ ಅಮೃತ. ನಾನು ಅಕ್ಷಿತ-ಅವ್ಯಯ. ಅಥವಾ 
ಅಮೃತೋಕ್ಷಿತ-: ಅಮೃತದಿಂದ ಸಿಕ್ತನಾದವನು.” ಇದು ತ್ರಿಶಂಕುವೆಂಬ 
ಜ್ಞಾನಿಯಾದ ಯಷಿಯು, ವೇದಾನುವಚನ-(ವೇದ) ಆತ್ಮಜ್ಞಾನವಾದ ಮೇಲೆ 
ಹೇಳಿದ ಮಾತು. 


ವಿವರಣೆ - ವೃಕ್ಷವೆಂಬ ಶಬ್ದವು ಛೇದನಾರ್ಥಕವಾದ ವ್ರಶ್ನ ಎಂಬ 
ಧಾತುವಿನಿಂದ ಬಂದಿದೆ. ಸಂಸಾರವಂಬುದು ಒಂದು ವೃಕ್ಷ. 
ಛೇದನಾರ್ಹವಾದದ್ದು ಎಂದರ್ಥ. ಇದನ್ನು ಪರಮಾತ್ಮನು ಲೀಲಾರ್ಥವಾಗಿ ತನ್ನ 
ಮಹಿಮೆಯಿಂದ ನಿರ್ಮಿಸಿದ್ದಾನೆ. ಇದನ್ನು ಕತ್ತರಿಸಿ ಹೊರಬರುವ ದಾರಿಯನ್ನು 
ತೋರಿಸಿದ್ದಾನೆ. ಆದರೆ ಆತನಿಗೆ ಸಂಸಾರದ ಸರ್ಶವು ಸ್ನಲವೂ ಇಲ್ಲ. ಅವನು 
ಪರಿಶುದ್ಧನಾಗಿ ನಿರಂಜನನಾಗಿದ್ದಾನೆ. 


ವಾಜ ಎಂದರೆ ಅನ್ನ. ವಾಜಿ ಎಂದರೆ ಸೂರ್ಯನೆಂದರ್ಥ. ಇದೊಂದು 
ವೇದದಲ್ಲಿ ರೂಢವಾದ ಶಬ್ದ. “ಸಯಶ್ಚಾಯಂ೦ ಪುರುಷೇ । ಯಶ್ಚಾಸಾ ವಾದಿತ್ಯೇ । 
ಸ ಏಕಃ” ಇತ್ಯಾದಿ ಶ್ರುತಿಗಳು ಮನುಷ್ಠನಲ್ಲಯೂ ಸೂರ್ಯನಲ್ಲಿಯೂ ಇರುವ 
ಆತ್ಮತತ್ತ್ವವು ಒಂದೇ ಎಂದು ತಿಳಿಸುತ್ತವೆ. ರೇರಿವಾ ಇ ಗತ್ಯರ್ಥಕ ರಿಎ ಧಾತುವಿನ 
ಯಜ್‌ ಲುಗಂತದ ಮೇಲೆ ಕರ್ತರಿ ಅಜ್‌ ಪ್ರತ್ಯಯ. ಅದಕ್ಕೆ ಛಾಂದಸವಾದ 
ದೀರ್ಫ. ಇದು ಪವಿತ್ರವಾದ ಮಂತ್ರಾಮ್ನಾಯ. ಮುಮುಕ್ತುವು ಇದನ್ನು 
ಜಪಿಸುತ್ತಿರಬೇಕು. 

ಏಕಾದಶಾನುವಾಕ 


ವೇದಮನೂಚ್ಯಾಚಾರ್ಯೊೋಂಂತೇವಾಸಿನಮನುಶಾಸ್ತಿ | ಸತ್ಯಂ ವದ | 
ಧರ್ಮಂ ಚರ । ಸ್ವಾಧ್ಯಾಯಾನ್ಮಾ ಪ್ರಮದಃ | ಆಚಾರ್ಯಾಯ ಪ್ರಿಯಂ 


28 


ಅನುವಾಕ-೧೧ 


ಧನಮಾಹೃತ್ಯ ಪ್ರಜಾತಂತುಂ ಮಾವ್ಯವಚ್ಛೇತ್ತೀಃ । ಸತ್ಯಾನ್ನ ಪ್ರಮದಿತವ್ಯಮ್‌ | 
ಧರ್ಮಾನ್ನ ಪ್ರಮದಿತವ್ಯಮ್‌ । ಕುಶಲಾನ್ನ ಪ್ರಮದಿತವ್ಯಮ್‌ । ಭೂತ್ಕೈ ನ 
ಪ್ರಮದಿತವ್ಯಮ್‌ | ಸ್ವಾಧ್ಯಾಯಪ್ರವಚನಾಭ್ಯಾಂ ನ ಪ್ರಮದಿತವ್ಯಮ್‌ ॥೧॥ 
ಬ್ರಹ್ಮಜ್ಞಾನವಾಗುವುದಕ್ಕೆ ಮೊದಲು ಶ್ರೌತಸ್ಮಾರ್ತಕರ್ಮಗಳನ್ನು 
ಮಾನುಷವಾದ ಲೋಕವ್ಯವಹಾರವನ್ನು ಮಾಡಲೇಬೇಕು. ಹಿಂದೆ ಹೇಳಿದ 
ಕರ್ತವ್ಯಗಳನ್ನು ನೆನಪುಮಾಡಿಕೊಳ್ಳುವುದಲ್ಲದೆ ಇನ್ನು ಕೆಲವು ವಿಷಯಗಳನ್ನು 
ಸೇರಿಸಿ ಎಲ್ಲವನ್ನೂ ಇಲ್ಲಿ ಉಪದೇಶಿಸಲಾಗುವುದು.  “ವೇದಮನೂಚ್ಯ್ಕ? 
ಎನ್ನುವುದು ಇತರ ಶಾಸ್ತ್ರಗಳಿಗೂ ಉಪಲಕ್ಷಣ. ಗುರುಕುಲದಲ್ಲಿ 
ಕಲಿಯಬೇಕಾದ್ದೆಲ್ಲವನ್ನೂ ಕಲಿತು ಮನೆಗೆ ಹಿಂದಿರುಗುವ ಶಿಷ್ಕನಿಗೆ ಆಚಾರ್ಯನು 
ಹೇಳುವ ಉಪದೇಶವಿದು. ಸರ್ವಗೃಹಸ್ಥರಿಗೂ ಇದು ಅನ್ವಯಿಸುತ್ತದೆ. 
ಗುರುಕುಲದಿಂದ ಬಂದಮೇಲೆ, ಬ್ರಹ್ಮಜ್ಞಾನವಾಗುವುದಕ್ಕೆ ಮೂದಲು ಆತನು 
ಮದುವೆಯಾಗಿ ಗೃಹಸ್ಥಧರ್ಮವನ್ನು ಪಾಲಿಸಬೇಕಾಗುತ್ತದೆ. ಪ್ರಜಾತಂತುಂ ಮಾ 
ವ್ಯವಚ್ಛೇತ್ಸೀಃ - ಎಂಬ ಆದೇಶದ ತಾತ್ಸರ್ಯವೇ ಇದು. 'ಅನಾಶ್ರಮೀ ನ ತಿಷ್ಟೇತ' 
ಎಂದು ಸ್ಮೃತಿವಚನವಿದೆ. "ತಪಸಾ ಕಲ್ಲಷಂ ಹಂತಿ ವಿದ್ಯಯಾಮೃತವಶ್ನುತೇ' 
ಎಂಬ ಸ ೈತಿವಚನದಲ್ಲಿ ತಪಸೆಂದರೆ ಶಾಸ್ರೋಕ್ಷವಾದ ಕರ್ಮವೆಂದರ್ಥ. 
"ತಪಸಾಬ್ರಹ್ಮವಿಜಿಜ್ಞಾಸಸ್ತ' ಎಂದು ಭೃಗುವಲ್ಲಿಯಲ್ಲಿ ಹೇಳಿದ ತಪಃ ಶಬ್ಬಕ್ಕೆ 


ಇ ದ 


ತತ್ತ್ವಚಿ೦ತನೆಯೆಂದರ್ಥ. ಹೀಗೆ ತಪಃ ಶಬ್ದವು ಅನೇಕಾರ್ಥಗಳನ್ನೊಳಗೊಂಡಿದೆ. 

ಕುಶಲಾನ್ನಪ್ರಮದಿತವ್ಯಮ್‌ ಇ ಕುಶಲವೆಂದರೆ ಆತ್ಮರಕ್ಷಣೆ. 
ರೋಗಬಂದರೆ ಚಿಕಿತ್ಸೆಯಿಂದ ಗುಣಪಡಿಸಿಕೊಳ್ಳಬೇಕು - ಮುಂತಾದ ಅಂಶಗಳು 
ಇಲ್ಲಿ ಸೂಚಿತವಾಗಿವೆ. ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ತಾತ್ಪರ್ಯ. 
ಭೂತ್ಯೈ ನ ಪ್ರಮದಿತವ್ಯಮ್‌ = ಭೂತಿ-ಮಂಗಳಕರವಾದ ಶುಭಕಾರ್ಯ ಮತ್ತು 
ಧನಸಂಪಾದನೆ ಇವನ್ನು ಎಂದಿಗೂ ಉಪೇಕ್ಷಿಸಬಾರದು. 

ದೇವಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಮ್‌ । ಮಾತೃದೇವೋ ಭವ | 
ಪಿತೃದೇವೋ ಭವ 1 ಆಚಾರ್ಯದೇವೋ ಭವ । ಅತಿಥಿದೇವೋ ಭವ | 
ಯಾನ್ಯನವದ್ಯಾನಿ ಕರ್ಮಾಣಿ | ತಾನಿ ಸೇವಿತವ್ಯಾನಿ | ನೋ ಇತರಾಣಿ | 
ಯಾನೃಸ್ಮಾಕಗ್‌೦ ಸುಚರಿತಾನಿ | ತಾನಿ ತ್ರಯೋಪಾಸ್ಕಾನಿ ॥೨॥ 

ಮಾತಾ ದೇವೋ ಯಸ್ಕ ಸಃ ಮಾತೃದೇವಃ ಎಂದು ವಿಗ್ರಹವಾಕ್ಯ. ತಾಯಿ 
ತಂದೆ ಮೊದಲಾದವರನ್ನು ದೇವತೆಗಳಂತೆ ಸೇವಿಸು ಎಂದರ್ಥ. ಅನವದ್ಯ ೩ 
ನಿಂದಿತವಲ್ಲದ. 


29 


ಶೀಕ್ಷಾವಲ್ಲೀ 


ನೋ ಇತರಾಣಿ | ಯೇ ಕೇ ಚಾಸ್ಮಚ್ಛೇಯಾಗ್‌ಂಸೋ ಬ್ರಾಹ್ಮಣಾಃ | 
ತೇಷಾಂ ತ್ವಯಾಸನೇನ ಪ್ರಶ್ನಸಿತವ್ಯಮ್‌ । ಶ್ರದ್ಧಯಾ ದೇಯಮ್‌ । 
ಅಶ್ರದ್ದಯಾದೇಯಮ್‌ | ಶ್ರಿಯಾ ದೇಯಮ್‌ | ಹ್ರಿಯಾ ದೇಯಮ್‌ | ಭಿಯಾ 
ದೇಯಮ್‌ | ಸಂವಿದಾ ದೇಯಮ್‌ | ಅಥ ಯದಿ ತೇ ಕರ್ಮವಿಚಿಕಿತ್ಸಾವಾ 
ವೃತ್ತವಿಚಿಕಿತ್ಸಾ ವಾ ಸ್ಯಾತ್‌ All 

ಆಸನೇನ ಎ ಕುಳಿತುಕೊಳ್ಳಲು ಆಸನಾದಿಗಳನ್ನು ಕೊಟ್ಟು, ಪ್ರಶ್ವಸಿತವ್ಯಮ್‌ 
= ಶ್ರಮವನ್ನು ಹೋಗಲಾಡಿಸಬೇಕು. ಶ್ರಿಯಾ ದೇಯಮ್‌ = ನಿನ್ನ ಸಂಪತ್ತಿಗೆ 
ಅನುಗುಣವಾಗಿ ದಾನ ಮಾಡಬೇಕು. ದಾನದಲ್ಲಿ ಲೋಭವನ್ನು (ಚೌಕಾಸಿಯನ್ನು) 
ಮಾಡಬಾರದು ಎಂದು ಅಭಿಪ್ರಾಯ. ಹ್ರಿಯಾ ದೇಯಮ್‌ = ಅಧಿಕವಾಗಿ 
ದಾನಮಾಡುವಾಗಲೂ ಸಹ "ನಾನು ಕೊಡುವುದು ಸಲವೇ” ಎಂದು 
ಸಂಕೋಚಪಡುತ್ತಲೇ ದಾನ ಮಾಡಬೇಕು. ಭಿಯಾ ದೇಯಮ್‌ = ಶಾಸವಿಧಿಗೆ 
ಲೋಪವಾದೀತೆಂದು ಹೆದರುತ್ತ ಕೊಡಬೇಕು. ಸಂವಿದಾ ದೇಯಮ್‌ 
ಬಂಧುಮಿತ್ರರ ಕಾರ್ಯನಿಮಿತ್ತ್ರದಿಂದಲೂ ಕೂಡಬೇಕು. ಸಂವಿತ್‌ 
ಬಂಧುಮಿತ್ರರ ಕಾರ್ಯವೆಂಬ ತಿಳಿವಳಿಕೆ. 

ಕರ್ಮ ಎ ಶಾಸ್ತ್ರೀಯ ಕರ್ಮ. ವೃತ್ತ - ಆಚಾರ, ನಡವಳಿಕೆ, ವಿಚಿಕಿತ್ಸಾ ಎ 
ಸಂಶಯ. 

ಯೇ ತತ್ರ ಬ್ರಾಹ್ಮಣಾಃ ಸಂಮರ್ಶಿನಃ | ಯುಕ್ತಾ ಆಯುಕ್ತಾಃ | ಅಲೂಕ್ಷಾ 
ಧರ್ಮಕಾಮಾಃ ಸ್ಯುಃ । ಯಥಾ ತೇ ತತ್ರ ವರ್ತೇರನ್‌ | ತಥಾ ತತ್ರ ವರ್ತಥಾಃ | 
ಅಥಾಭ್ಯಾಖ್ಯಾತೇಷು | ಯೇತತ್ರ ಬ್ರಾಹ್ಮಣಾಃ ಸಂಮರ್ಶಿನಃ | ಯುಕ್ತಾ 
ಆಯುಕ್ತಾಃ | ಅಲೂಕ್ಷಾ ಧರ್ಮಕಾಮಾಃ ಸ್ಯುಃ 'ಯಥಾ ತೇ ತೇಷು ವರ್ತೇರನ್‌ 
| ತಥಾ ತೇಷು ವರ್ತೇಥಾಃ | ಏಷ ಆದೇಶಃ | ಏಷ ಉಪದೇಶ: | ಏಷಾ 
ವೇದೋಪನಿಷತ್‌ | ಏತದನುಶಾಸಮ್‌ | ಏವಮುಪಾಸಿತವ್ಯಮ್‌ | 
ಏವಮುಚ್ಛಿತದುಪಾಸ್ಯಮ್‌ 1೪ 


ಸಂಮರ್ಶಿನಃ ಇ ವಿಚಾರಶೀಲರು. ಯುಕ್ತಾಃ ಇ ವಿಧಿವತ್ತಾಗಿ 
ಕರ್ಮಾನುಷ್ಠಾನ ಮಾಡತಕ್ಕವರು. ಆಯುಕ್ತಾಃ ಇ ಅನ್ಕರ ಪ್ರೇರಣಗೆ 
ಒಳಗಾಗದಿರುವ ಸ್ವತಂತ್ರರು... ಅಲೂಕ್ಷಾ ಎ ರೂಕ್ಷರಲ್ಲದ ಸಾಧುಜನರು. 
ಅಭ್ಯಾಖ್ಯಾತೇಷು = ಜನರು ಏನನ್ನೋ ಹೇಳಿದ್ದರಿಂದ ಸಂದಿಗ್ಗವಾದ 


ವಿಷಯಗಳಲ್ಲಿ. 


30 


ಅನುವಾಕ-೧೧ 


ಆದೇಶ = ವಿಧಿ, ಆಜ್ಞೆ ಉಪದೇಶ ಇ ಹಿತವಚನ. ವೇದೋಪನಿಷತ್‌ ಎಇ 
ವೇದರಹಸ್ಯ-ವೇದದ ತಾತ್ಪರ್ಯ. “"ಏವಮುಚೈತದುಪಾಸ್ಕ ಸ್ನಮ್‌' ಎಂಬುದು 
ಆದರಾರ್ಥವಾದ ಪುನರುಕ್ತಿ. ಹೀಗೆ ನಡೆಯಲು ನಿಶೇಷವಾಗಿ ಪ್ರಯತ್ನಿಸಬೇಕು 
ಎಂದು ಅಭಿಪ್ರಾಯ. 


ಜ್ಞಾನ-ಕರ್ಮಗಳ ವಿಷಯದಲ್ಲಿ ಒಂದು ವಿವಾದವಿದೆ. ಜ್ಞಾನದಿಂದಲೇ 
ಮೋಕ್ಷ, ಕರ್ಮದಿಂದಲೇ ಮೋಕ್ಷ, ಜ್ಞಾನಸಹಿತವಾದ ಕರ್ಮದಿಂದ ಮೋಕ್ಷ, 
ಕರ್ಮಸಹಿತವಾದ ಜ್ಞಾನದಿಂದ ಮೋಕ್ಷ- ಇತ್ಯಾದಿ ವಿವಾದಗಳು. ಇದನ್ನೀಗ 
ವಿಸಾರವಾಗಿ ವಿವೇಚಿಸಲು ಇದು ಸ್ಥಳವಲ್ಲ. ಸಂಕ್ಷೇಪವಾಗಿ ಈ ವಾದಗಳ 
ತಿರುಳನ್ನು ಇಲ್ಲಿ ನಿರೂಪಿಸಲಾಗುವುದು. 


ಕರ್ಮದಿಂದ ಮೋಕ್ಷ, ಜ್ಞಾನದಿಂದ ಮೋಕ್ಷ-ಎಂಬ ಎರಡು ಪಕ್ಷಗಳು 
ಮುಖ್ಯವಾದವು. ಉಳಿದವು ಇವರಡರ ಅಂತರ್ಭೇದಗಳು. 
ಕರ್ಮಾಚರಣೆಯಿಂದಲೇ ಮೋಕ್ಷವು ದೊರೆಯುತ್ತದಯೆಂದು ಪೂರ್ವಪ ಕ್ಷ. 


“ವೇದಃ ಕೃತ್ಸ್ನೂ sಧಿಗಂತವೃಃ ಸರಹಸ್ಯೋ ದ್ವಿಜನ್ಮನಾ' ಎಂದು 
ಧರ್ಮಶಾಸ್ತವಿದೆ. ದ್ವಿಜನು "ಉಪನಿಷತ್‌ಸಹಿತವಾಗಿ ಸಮಸವೇದ 
ವೇದಾರ್ಥಗಳನ್ನೂ ಅಧ್ಯಯನ ಮಾಡಬೇಕು. ಇದರಿಂದ ಪ್ರತಿಯೊಬ್ಬ ವಿಪನೂ 
ವೇದಾಂತವನ್ನೂ(ಉಪನಿಷತ್ತನ್ನೂ) ಅಭ್ಯಾಸಮಾಡಿ ಆತ್ಮಜ್ಞಾನವನ್ನು 
ಪಡೆದಿರಬೇಕು ಎಂದು ಸಿದ್ಧವಾಗುತ್ತದೆ. ಇಂತಹ ವಿದ್ದಾಂಸನೇ ಯಜನ- 
ಯಾಜನಕರ್ಮಗಳಲ್ಲಿ ಅಧಿಕಾರಿಯಂದು “ವಿದ್ದಾನ್‌ ಯಜತೇ” “ವ ಎದ್ದಾನ್‌ 
ಯಾಜಯತಿ” ಇತ್ಯಾದಿ ಶ್ರುತಿವಾಕ್ಯಗಳು ತಿಳಿಸುತ್ತವೆ. "ಜ್ಞಾತ್ಸಾನುಷ್ಠಾನಮ್‌” 
ಇತ್ಯಾದಿ ಸ್ಕೃತಿಗಳೂ ಸಹ ವೇದಾರ್ಥವನ್ನು ತಿಳಿದೇ ಕರ್ಮಾನುಷ್ಠಾನವನ್ನು 
ಮಾಡಬೇಕೆಂದು ಹೇಳುತ್ತವೆ. ವೇದವೇ ಪರಮಪುರುಷಾರ್ಥವಾದ ಮೋಕ್ಷವನ್ನು, 
ಪಡೆಯಲು ಸಾಧನ. ವೇದಾಂತವನ್ನು ಬಲ್ಲವನೂ ಕರ್ಮಾನುಷ್ಠಾನವನ್ನು 
ಮಾಡಬೇಕೆಂದು ಪೂರ್ವೂಕ್ತವಾದ ಪ್ರಮಾಣಗಳಿಂದ ಸಿದ್ದವಾಗುವುದರಿಂದ 
ಕರ್ಮದಿಂದಲೇ ಮೋಕ್ಪವೆಂಬುದು ನಿಶ್ಚಿತ. ಇಲ್ಲದಿದ್ದರೆ ವೇದವೆಲ್ಲವೂ 
ನಿರರ್ಥಕವೆಂದಾಗಿ ಬಿಟ್ಟೀತು. 


ಹಾಗಲ್ಲ; ಮೋಕ್ಷವು ನಿತ್ಯವಾದದ್ದೆಂದು ಸರ್ವರೂ ಅಂಗೀಕರಿಸಿದ್ದಾರೆ. 
ಮುಕ್ತನಾದವನಿಗೆ ಮತ್ತೆ ಜನ್ನಮರಣಗಳಿಲ್ಲವೆಂದು ವೇದವೇ ಸಾರಿ ಹೇಳಿದೆ. 
ಬ್ರಹ್ಮಸೂತ್ರದ ಕಡೆಯಲ್ಲಿ “ಅನಾವೃತ್ತಿಃ ಶಬ್ದಾತ್‌” ಎಂದು ಬಾದರಾಯಣರು 
ಘೋಷಿಸಿದ್ದಾರೆ. ಶಬ್ದಾತ್‌ ೬ ಶ್ರುತಿವಚನದಿ೦ದಲೇ ಅನಾವೃತ್ತೀ - ಬ್ರಹ್ಮಜ್ಞಾನಿಗೆ 


31 


ಶೀಕಾವಲೀ 
[30 (ಳ್‌ 


ಪುನರ್ಜನ್ಮವಿಲ್ಲವಂದು ಇದರ ತಾತರ್ಯ. ಕರ್ಮದಿಂದ ಮೋಕ್ಷವು 
ಹುಟ್ಟುವುದಾದರೆ ಅದು ನಿತ್ಯವಾಗದು. “ಜಾತಸ್ಯಮರಣ೦ ಧ್ರುವಮ್‌, ಯತ್‌ 
ಕೃತಕ೦ ತದನಿತ್ಯಮ್‌” ಇತ್ಯಾದಿ ವಚನಗಳಿಂದ ಹುಟ್ಟಿದ ವಸ್ತುವಿಗೆ ಸಾವು ಬಂದೇ 
ಬರುತದೆಯೆಂದು ನಿರ್ಣಯವಾಗಿದೆ. ಕರ್ಮದಿಂದ ಮೋಕ್ಷವಾಗುತ್ತದೆ ಎ೦ದರೆ 
ಕ್ರಿಯೆಯಿಂದ ಹೊಸದಾಗಿ ಮುಕಿಬರುತದೆ ಎಂದು ಒಪ್ಪಿಕೊ೦ಡಂತಾಗುವುದು. 
ಆಗ ಮುಕ್ತಿಯು ಹೊಸದಾಗಿ ಹುಟ್ಟುತ್ತದೆ ಎಂದಂತಾಯಿತು. 


ಒಳ್ಳೆಯದು. ಮುಕ್ತನಿಗೆ ಪುನರ್ಜನ್ಮವಿಲ್ಲವೆಂದು ಒಪ್ಪೋಣ. ಅದು 
ಕರ್ಮಾಚರಣೆಯಿಂದ ಸಿದ್ಧಿಸುತ್ತದೆ. ನಾವು ಮಾಡಿದ ಪಾಪಪುಣ್ಯಗಳ ಫಲವನ್ನು 
ಅನುಭವಿಸುವುದಕ್ಕಾಗಿ ಜನ್ಮಬರುತ್ತದೆ. ಮುಮುಕ್ಷುವಾದವನು ಯಾವ 
ಕಾಮ್ಯಕರ್ಮವನ್ನೂ ಮಾಡುವುದಿಲ್ಲ. ನಿಷಿದ್ದವಾದ ಪಾಪಕಾರ್ಯವನ್ನೂ 
ಮಾಡುವುದಿಲ್ಲ. ಆದ್ದರಿಂದ ಮುಂದಿನ ಜನ್ಮಕ್ಕೆ ನಿಮಿತ್ತವಿರುವುದಿಲ್ಲ. ಹಿಂದಿನ 
ಪಾಪಪುಣ್ಯಗಳ ಫಲವನ್ನು ಈ ಜನ್ಮದಲ್ಲಿ ಅನುಭವಿಸಿ ತೀರಿಸುತ್ತಾನೆ. ಕರ್ಮಶೇಷ 
ಯಾವುದೂ ಉಳಿಯುವುದಿಲ್ಲ. ಈ ಜನ್ಮದಲ್ಲಿ ನಿತ್ಕನೈಮಿತ್ತಿಕ ಕರ್ಮಗಳನ್ನು 
ಯಥಾವತ್ತಾಗಿ ಆಚರಿಸುವುದರಿಂದ ಜನ್ಮಾಂತರಕ್ಕೆ ಕಾರಣವಾದ ದುರಿತವೂ 
ಬರುವುದಿಲ್ಲ. ಜನ್ಮಾಂತರಪ್ರಾಪ್ತಿಗೆ ನಿಮಿತ್ತವೇ ಉಳಿಯುವುದಿಲ್ಲವಾದ್ದರಿಂದ 
ಪುನರ್ಜನ್ಮವಿರುವುದಿಲ್ಲ. ಇನ್ನೇನಾಗಬೇಕು? ಪುನರ್ಜನ್ಮಎಲ್ಲದಿರುವುದೇ ಮೋಕ್ಷ. 


ಕೇಳಲು ಈ ಹೇಳಿಕೆ ಚೆನ್ನಾಗಿದೆ! ಎಷ್ಟೋ ಜನ್ಮಗಳ ಕರ್ಮಗಳು 
ಮನುಷ್ಯನಿಗೆ ಗ೦ಟುಬಿದ್ದಿರುತ್ತವೆ. ಅವುಗಳಲ್ಲಿ ಒಂದೆರಡು ಕರ್ಮಗಳ ಫಲವನ್ನು 
ಭೋಗಿಸುವುದಕ್ಕಾಗಿ ಈ ವರ್ತಮಾನ ಜನ್ಮ ಬಂದಿರುತ್ತದೆ. ಈ ಜನ್ಮಕ್ಕೆ 
ಕಾರಣವಾದದ್ದು ಪ್ರಾರಬ್ಧಕರ್ಮ. ನಮ್ಮ ಚೀಲದಲ್ಲಿ ಸಂಚಿತವಾದ ಇನ್ನೆಷ್ಟೋ 
ಕರ್ಮಗಳು ತುಂಬಿಕೂಂಡಿರುತ್ತವೆ. ಒಂದು ಜನ್ಮದಲ್ಲಿ ಅವೆಲ್ಲವನ್ನೂ ಅನುಭವಿಸಿ 
ತೀರಿಸುತೇವೆ ಎಂಬುದು ಸುಳ್ಳು. ಮತ್ತು ಮನುಷ್ಯನಾಗಿ ಹುಟ್ಟಿದ ಮೇಲೆ ಮಾಡುವ 
ವ್ಯವಹಾರದಲ್ಲಿ ಪಾಪವೋ ಪುಣ್ಯವೋ ಸಂಘಟಿಸುತ್ತದೆ. ನಿತ್ಕಕರ್ಮಾಚರಣೆ 
ಚಾಚೂ ತಪ್ಪದೆ ನಡೆಯುವುದೂ ಕಷ್ಟವೇ. ನಿತ್ಯಕರ್ಮಾಚರಣಯಿಂದ 
ಪ್ರಾಚೀನಕರ್ಮವು ಸವಯುವುದಿಲ್ಲ. ಚಿತ್ತಶುದ್ದಿ ಯು ಮಾತ್ರ ಆಗಬಹುದು. 


ಹಾಗಾದರೆ ವೇದಃ ಕೃತ್ಸೂ _5ಧಿಗಂತವ್ಯ ಇತ್ಯಾದಿ 
ವಚನಗಳಿರುವುದರಿಂದ ಉಪನಿಷದರ್ಥವನ್ನೂ ಬಲ್ಲ ವೇದಾಂತಿಯಾದ 
ವಿದ್ದಾಂಸನಿಗೆ "ವಿದ್ವಾನ್‌ ಯಜತೇ' ಇತ್ಯಾದಿ ವಚನಬಲದಿಂದ ಕರ್ಮಾಧಿಕಾರ 
ಉಂಟು- ಎಂಬ ನಿರ್ಣಯಕ್ಕೆ ಸಮಾಧಾನವೇನು? 


32 


ಅನುವಾಕ-೧೧ 


ಹಾಗಲ್ಲ; ಗುರುಕುಲದಿಂದ ನಿರ್ಗಮಿಸುವಾಗ ಶಿಷ್ಯನಿಗೆ 

ಉಪನಿಷದರ್ಥವನ್ನು ಆಚಾರ್ಯನು ಹೇಳಿರುತ್ತಾನೆ. ಶಿಷ್ಕನಿಗೆ ಪ್ರಾಪ್ತವಾದದ್ದು 
ಬರಿಯ ಶಬ್ದಾರ್ಥಜ್ಞಾನ. "ಶ್ರೋತವ್ಯಃ' ಎಂಬ ಅಂಶವು ಮಾತ್ರ ನಡೆದಿರುತ್ತದೆ. 
“ಮಂತವ್ಯಃ, ನಿದಿಧ್ಯಾಸಿತವ್ಯಃ” ಎಂದೂ ಇದೆಯಲ್ಲವೆ? ಮನನ 
ನಿದಿಧ್ಯಾಸನಗಳೂ ಆದಮೇಲೆ ಯಾವನೋ ಒಬ್ಬ ಪುಣ್ಯಾತ್ಮನಿಗೆ ಪ್ರಾಪ್ತವಾಗುವ 
ಆತ್ಮಜ್ಞಾನವು ಬ್ರಹ್ಮವಿದ್ಯೆಯನಿಸುತ್ತದೆ. ಅದರಿಂದ ಮಾತ್ರ ಮೋಕ್ಷವು 
ಪ್ರಾಪವಾಗುತದೆ. 

ಹಾಗಾದರೆ ಆತ್ಮಜ್ಞಾನಸಹಿತವಾದ ಕರ್ಮದಿಂದ ಮೋಕ್ಷವೆನ್ನೋಣ. ಆಗ 
ಶ್ರುತಿಯು ಕರ್ಮವನ್ನು ವಿಧಿಸಿದ್ದು ಸಾರ್ಥಕವಾಗುತ್ತದೆ. ಮೋಕ್ಷವು 
ಕರ್ಮಜನ್ಯವಾದರೂ ಜ್ಞಾನದ ಸಹಕಾರವಿರುವುದರಿಂದ ನಿತ್ಕವಾಗುತ್ತದೆ. 
"ಅನಾವೃತ್ತಿಃ ಶಬ್ದಾತ್‌' ಎ೦ದು ಬ್ರಹ್ಮಸೂತ್ರವು ಹೇಳಿದೆಯಷ್ಟ. 

ಇದು ಯುಕ್ತವಾದ ಮಾತಲ್ಲ. ಜ್ಞಾನದ ಸಹಕಾರವಿದ್ದಮಾತ್ರದಿಂದ 
ಕರ್ಮಜನ್ಯವಾದದ್ದು ನಿತ್ಯವಾಗಿ ಬಿಡುವುದಿಲ್ಲ. “ಜನ್ಮವಾದದ್ದಲ್ಲವೂ ಅನಿತ್ಯ' 
ಎಂಬುದು ಸಾರ್ವತ್ರಿಕವಾದ ನಿಯಮ. “ಅನಾವೃತ್ತಿ ಶಬ್ದಾತ್‌ ಎ೦ಬ ಸೂತ್ರವು 
ಮುಕ್ತನಿಗೆ ಪುನರ್ಜನ್ಮವಿಲ್ಲ ಎಂಬ ಸತ್ಯವನ್ನು ಜ್ಞಾಫಿಸುತ್ತದೆ. ಇರುವುದನ್ನು 
ತಿಳಿಸುತ್ತದೆ. ಅಷ್ಟೇ ಹೊರತು ಜನ್ಯವಾದರೂ ನಿತ್ಕವಾಗುತ್ತದೆ ಎಂದು ಹೇಳಿಲ್ಲ. 
ಒ೦ದು ವೇಳೆ ಹಾಗೆ ನೂರು ಜನ ಹೇಳಿದರೂ ಜನ್ಮವು ನಿತ್ಕವಾಗಿ ಬಿಡುವುದಿಲ್ಲ. 
“ಜಾತಸ್ಯ ಮರಣಂ ಧ್ರುವಮ್‌” ಎಂಬುದು ಸಾರ್ವತ್ರಿಕ ನಿಯಮ. 


ಅವಿದ್ಯಾನಿವೃತ್ತಿಯಾದರೆ ಮೋಕ್ಷಪ್ರಾಪ್ಪಿಯೆಂದು ನೀವು ಹೇಳುತ್ತೀರಿ. 
ಜ್ಞಾನಕರ್ಮಗಳರಡೂ ಸೇರಿ, ಮೋಕ್ಷಪ್ರತಿಬಂಧಕವಾದ ಅವಿದ್ಯೆಯನ್ನು 
ನಾಶಪಡಿಸುತ್ತವೆಯೆನ್ನುತ್ತೇವೆ. ಆಗ ಕರ್ಮವು ಮೋಕ್ಷಜನಕವೆಂದು 
ಸಿದ್ದವಾಗುತ್ತದೆಯಲ್ಲವೆ? 

ಅಯ್ಯಾ ಕರ್ಮಠ! ಅವಿದ್ಯೆಯೆಂದರೆ ಅಜ್ಞಾನ. ಅದನ್ನು ನಾಶಪಡಿಸಲು 
ಜ್ಞಾನವೊಂದೇ ಸಾಕು. ಕರ್ಮದ ಅಪೇಕ್ಷೆಯೇ ಇಲ್ಲ. ವಸ್ತುಸ್ಥಿ ತಿಯನ್ನು ಸರಿಯಾಗಿ 
ತಿಳಿದುಕೋ. ಕರ್ಮದಿಂದ (ಕ್ರಿಯೆಯಿಂದ) ಆಗತಕ್ಕ ಫಲಗಳು ನಾಲ್ಕು ಮಾತ್ರ. 
ಉತ್ಪತ್ತಿ, ಸಂಸ್ಕಾರ, ವಿಕಾರ, ಪ್ರಾಪ್ತಿ. ಇವು ನಾಲ್ಕು ಫಲಗಳು. 


ಉಊದಧದೆಂ: 
೧. ಕುಂಬಾರನು ಗಡಿಗೆಯನ್ನು ಮಾಡುತ್ತಾನೆ. ಇಲ್ಲಿ ಗಡಿಗೆಯ ಉತ್ಪತ್ತಿ 
ಕ್ರಿಯಾಫಲ. 


33 


ಶೀಕ್ಷಾ ವಲ್ಲೀ 


೨. ತಂದೆಯು ಮಗನಿಗೆ ನಾಮಕರಣವನ್ನು ಮಾಡುತ್ತಾನೆ. ನಾಮಕರಣವು 
ಒ೦ದು ಸ೦ಸ್ಥಾರ. 

೩. ಕಟ್ಟಿಗೆಯನ್ನು ಸುಟ್ಟು ಬೂದಿಮಾಡುತ್ತಾನೆ. ಬೂದಿ ಕಟ್ಟಿಗೆಯ ವಿಕಾರ. 

೪. ಅವನು ಹಳ್ಳಿಗೆ ಹೋಗುತ್ತಾನೆ. ಹಳ್ಳಿಯ ಪ್ರಾಪ್ತಿ ಕ್ರಿಯಾಫಲ. 


ಎಲ್ಲ ವೈದಿಕಕರ್ಮಗಳಿಗೂ ಲೌಕಿಕಕ್ರಿಯೆಗಳಿಗೂ ಇವು ನಾಲ್ಕೇ ಫಲಗಳು. 
ಈ ಯಾವ ಫಲವೂ ಮೋಕ್ಷದಲ್ಲಿಲ್ಲ. “ಸ್ವಸ್ವರೂಪೇಣ ಅವಸ್ಥಾನ೦ ಮೋಕ್ಷಃ” 
ಬ್ರಹ್ಮಸ್ಮರೂಪವೇ ಮೋಕ್ಷ. ಬ್ರಹ್ಮವು ನಿತ್ಯವಾದ್ದರಿಂದ ಉತ್ಪತ್ತಿ ಇಲ್ಲ. 
ನಿರ್ದೋಷವಾದ್ದರಿಂದ ಸಂಸ್ಕರಿಸಬೇಕಾದ್ದಿಲ್ಲ. ಬ್ರಹ್ಮವು ಆಕಾಶದಂತೆ 
ಸರ್ವಗತವೂ ನಿರಾಕಾರವೂ ಅದ್ದರಿಂದ ವಿಕಾರಗಳು ಅದರಲ್ಲಿ ಸಂಭವಿಸುವುದೇ 


ಇಲ್ಲ. ಸರ್ವಗತವಾದ್ದರಿ೦ದ ಪ್ರಾಪ್ತಿಯಾಗಬೇಕಾದದ್ದೂ ಇಲ್ಲ. 


ಹಾಗಾದರೆ ವೇದಗಳು ಕರ್ಮಗಳನ್ನೇಕೆ ವಿಧಿಸಿವೆ? ಕರ್ಮಗಳು 
ನಿಷ್ಠಲಗಳಾಗಿ ಬಿಡುತವೆಯಲ್ಲವೆ? 


ಪರಿಸ್ಥಿತಿ ಏನೆಂದರೆ, ಕರ್ಮಗಳು ನಿಷ್ಠಲಗಳಲ್ಲ. ಲೋಕದಲ್ಲಿ 
ನಾನಾಬಗೆಯ ಜನರಿರುತ್ತಾರೆ. ಯಾರು ಧನ, ಸುತ, ಪಶು, ಆಯುಸ್ಸು, ಸರ್ಗ 
ಮುಂತಾದ ಫಲಗಳನ್ನು ಬಯಸುತ್ತಾರೋ ಅವರಿಗಾಗಿ ಕಾಮ್ಯಗಳು 
ಎಹಿತವಾಗಿವೆ. ಯಾರು ದುರಿತಕ್ಷಯದ್ದಾರಾ ಚಿತ್ತಶುದ್ಧಿಯನ್ನು ಬಯಸುತ್ತಾರೋ 
ಅವರಿಗಾಗಿ ನಿತ್ಯನೈಮಿತ್ತಿಕಕರ್ಮಗಳು ವಿಹಿತವಾಗಿವೆ. ಫಲಾಪೇಕ್ಷೆಯಿಲ್ಲದೆ 
ಈಶ್ವರಪ್ರೀತ್ಯರ್ಥವಾಗಿ ಮಾಡುವ ಸಕಲ ಕರ್ಮಗಳೂ ಚಿತ್ತಶುದ್ದಿದ್ದಾರಾ 
ಮೋಕ್ಷಫಲವನ್ನು ನೀಡಲು ಸಹಕಾರಿಗಳಾಗುತವೆ. ಇದನ್ನು ಹಿಂದೆ ತಿಳಿಸಿದ್ದಾಗಿದೆ. 
ಮೋಕ್ಷವು ಮಾತ್ರ ಜ್ಞಾನದಿಂದಲೇ ಎಂಬುದು ಸಿದ್ದಾಂತ. 


ಪ್ರಕರಣಶುದ್ಧಿ ಗಾಗಿ ಇನ್ನು ಕೆಲವು ಎಷಯಗಳನ್ನು ಇಲ್ಲ 
ನಿರೂಪಿಸಬಹುದು. 


"ಆಮ್ನಾಯಸ್ಕ ಕ್ರಿಯಾರ್ಥತ್ವಾತ್‌ ಆನರ್ಥಕ್ಯಮತದರ್ಥಾನಾಮ್‌' ಎಂಬ 
ಜೈಮಿನಿಸೂತ್ರವನ್ನು ಆಧಾರವಾಗಿಟ್ಟುಕೊಂಡು, ಮೀಮಾಂಸಕರು “ವೇದವು 
ಕ್ರಿಯೆಯನ್ನು (ಕರ್ಮವನ್ನು) ಬೋಧಿಸುವುದಕ್ಕಾಗಿಯೇ ಹೊರಟಿದೆಯೆಂದೂ 
ಕ್ರಿಯೆಯನ್ನು ಬೋಧಿಸದವಾಕ್ಕಗಳು ನಿರರ್ಥಕಗಳಂದೂ ಹೇಳುತ್ತಾರೆ. 
ವೇದಾಂತಿಗಳು ಇದನ್ನೊಪ್ಲುವುದಿಲ್ಲ. ಜೈಮಿನಿಸೂತ್ರವು ಕರ್ಮಕಾಂಡಕ್ಕೆ 
ಸಂಬಂಧಿಸಿದ್ದೆಂದೂ ಜ್ಞಾನಕಾಂಡದಲ್ಲಿ ಜ್ಞಾನವೇ ಪ್ರಧಾನವೆಂದೂ ಹೇಳುತ್ತಾರೆ. 
"ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇದಂ ಸರ್ವಂ ಯದಯಮಾತ್ಮಾ' ಮುಂತಾದವು 


34 


ಅನುವಾಕ-೧೧ 


ಕೇವಲ ಬ್ರಹ್ಮಸ್ನರೂಪವನ್ನು ತಿಳಿಸುತ್ತವೆ. ಇವು ಯಾವ ಕ್ರಿಯೆಯನ್ನೂ 
ಬೋಧಿಸುವುದಿಲ್ಲ. ವೇದವಾಕ್ಯವು ಜ್ಞಾಪಕವೇ ಹೊರತು ಕಾರಕವಲ್ಲ. ಇಂತಹ 
ಬ್ರಹ್ಮವಿದ್ಯೆಯಿ೦ದಲೇ ಮಾನವನು ಕೃತಾರ್ಥನಾಗುತ್ತಾನೆ. ಕರ್ಮಜನ್ಯವಾದ 
ಸ್ವರ್ಗಾದಿಗಳಿ೦ದ ಕೃತಾರ್ಥತ ಇಲ್ಲ. ಸ್ಪರ್ಗಪ್ರಾಪ್ತಿಯೂ ನಿತ್ಯವಲ್ಲ. “ಕ್ಷೀಣೇ ಪುಣ್ಯೇ 
ಮತ್ತ್ಯಲೋಕಂ ವಿಶಂತಿ” ಪುಣ್ಯವು ಕ್ಷಯಿಸಿದೊಡನೆ ಮತ್ತೆ ಈ ಭೂಲೋಕದಲ್ಲಿ 
ಹುಟ್ಟಬೇಕಾಗುತ್ತದೆ. ಸಂಸಾರವು ತಪ್ಪುವುದೇ ಇಲ್ಲ ಎಂದು ವೇದಾಂತಿಗಳ 
ಮತವಿದೆ. 


ವೇದ ಶಬ್ದಕ್ಕೆ ಜ್ಞಾನವೆಂದೂ ಜ್ಞಾನಸಾಧಕವೆಂದೂ ಅರ್ಥವಿದೆ. 
ಆದ್ದರಿಂದ ಸಮಗವೇದದಲ್ಲಿ ಜ್ಞಾನದ ವಿಷಯವೂ ಇದೆ. ಕರ್ಮದ ವಿಷಯವೂ 
ಇದೆ. 


ಕ್ರಿಯೋಪಯೋಗಿಯಾದ ಜ್ಞಾನವನ್ನು ಬೋಧಿಸುವ ಭಾಗವನ್ನು 
ಕರ್ಮಕಾಂಡವೆಂದೂ, ಜ್ಞಾನೋಪಯೋಗಿಯಾದ ಕ್ರಿಯೆಯನ್ನು ತಿಳಿಸುವ 
ಭಾಗವನ್ನು ಜ್ಞಾನಕಾಂಡವೆ೦ದೂ ಹೇಳಬಹುದು. ಕರ್ಮಕಾಂಡದಲ್ಲಿ ಕತಣ್ಯ, 
ಕರ್ಮ, ಕರಣ, ಸಂಪ್ರದಾನ, ಅಪಾದಾನ, ಅಧಿಕರಣಗಳೆಂಬ ಷಟ್‌ಕಾರಕಗಳ 
ಸ್ವರೂಪವನ್ನು ತಿಳಿಸುವ ವಾಕ್ಕಗಳಿವೆ. ಯಾಗಾದಿಕ್ರಿಯೆಯನ್ನು ಮಾಡುವಾಗ 
ಯಾರು, ಯಾವುದನ್ನು, ಯಾವುದರಿಂದ, ಯಾವ ಪ್ರಯೋಜನಕ್ಕಾಗಿ 
ಯಾವುದರ ದೆಸೆಯಿಂದ, ಎಲ್ಲಿ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಇದೇ 
ಕಾರಕಗಳ ಜ್ಞಾನ. ಈ ಜ್ಞಾನವು ಯಾಗಾದಿ ಕ್ರಿಯೆಗೆ ಉಪಯುಕ್ತವಾಗುತ್ತದೆ. 
ಆದ್ದ ರಿಂದ ವಿಧಿಯು ಜ್ಞಾಪಕ. 

ಜ್ಞಾನಕಾಂಡದಲ್ಲ ಹೇಳಿರುವ ಆತ್ಮಜ್ಞಾನದ ಸಿದ್ದಿಗಾಗಿ ಕರ್ಮಗಳೂ 
ಬೇಕಾಗುತ್ತವೆ. ಈ ಶಿಕ್ಷಾವಲ್ಲಿಯಲ್ಲಿ ಹಲವಾರು ಉಪಾಸನೆಗಳನ್ನು ಹೇಳಿರುವುದು 
ಆತ್ಮಜ್ಞಾನಕ್ಕಾಗಿಯೇ. ಉಪಾಸನೆಯೂ ಮಾನಸವಾದ ಕ್ರಿಯೆ. “ದೇವ 
ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಮ್‌, ಮಾತೃದೇವೋ ಭವ, ಅತಿಧಿದೇವೋ 
ಭವ' ಇತ್ಯಾದಿವಾಕ್ಯಗಳು ಗೃಹಸ್ಥನು ಮಾಡಬೇಕಾದ ಕ್ರಿಯೆಗಳನ್ನು ಬೋಧಿಸುತ್ತವೆ. 
ಈ ಕ್ರಿಯೆಗಳು ದುರಿತಕ್ಷಯಚಿತ್ತಶುದ್ಧಿದ್ದಾರಾ ಆತ್ಮಜ್ಞಾರೋಪಯೋಗಿಗಳೆಂದು 
ತಿಳಿಸಿದ್ದಾಗಿದೆ. ಈ ಪ್ರಕಾರವಾಗಿ ಜ್ಞಾನಕಾಂಡ ಕರ್ಮಕಾಂಡಗಳಿಗೆ 
ಸಮನ್ನಯವಿದೆ. ವಿರೋಧವಿಲ್ಲ. ಪರಮಪುರುಷಾರ್ಥವಾದ ಮೋಕ್ಷವು ಮಾತ್ರ 
ಬ್ರಹ್ಮವಿದ್ಯೆಯಿ೦ದಲೇ ಹೊರತು ಕರ್ಮದಿಂದಲ್ಲ. ಕರ್ಮಜ್ಞಾನಗಳಲ್ಲಿ ಜ್ಞಾನವೇ 
ಪ್ರಧಾನವಾದದ್ದು. ಆದ್ದರಿಂದ ವೇದಾ೦ತವೇ ವೇದರಾಶಿಯಲ್ಲ ಪ್ರಧಾನವಾದದ್ದು. 
ಇದೇ ವೇದೋಪನಿಷತ್‌-ಎಂಬುದು ಸಿದ್ದಾಂತ. 


35 


ದ್ವಾದಶಾನುವಾಕ 


ಓಂ ಶಂ ನೋ ಮಿತ್ರಃ ಶಂ ವರುಣಃ | ಶಂ ನೋ ಭವತ್ಸ್ತರ್ಯಮಾ | 
ಶ೦ ನ ಇಂದ್ರೋ ಬೃಹಸ್ಪತಿಃ | ಶಂ ನೋ ವಿಷ್ಣುರುರುಕ್ರಮಃ | ನಮೋ ಬ್ರಹ್ಮಣೇ | 
ನಮಸ್ತೇ ವಾಯೋ । ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ । ತ್ವಾಮೇವ ಪ್ರತ್ಯಕ್ಷಂ 
ಬ್ರಹ್ಮಾವಾದಿಷಮ್‌ । ಖತಮವಾದಿಷಮ್‌ | ಸತ್ಯಮವಾದಿಷಮ್‌ | 
ತನ್ಮಾಮಾವೀತ್‌ | ತದ್ವಕ್ತಾರಮಾವೀತ್‌ | ಆವೀನ್ಮಾಮ್‌ । ಆವೀದ್ವಕ್ತಾರಮ್‌ ॥ 


ಓಂ ಶಾಂತಿಃ: ಶಾಂತಿಃ ಶಾಂತಿಃ | 


ಸಹ ನಾವವತು | ಸಹ ನೌ ಭುನಕ್ತು । ಸಹ ವೀರ್ಯಂ ಕರವಾವಹೈ | 
ತೇಜಸ್ಸಿನಾವಧೀತಮಸ್ತು ಮಾ ಎದ್ದಿಷಾವಹೃ | ಓಂ ಶಾಂತಿಃ ಶಾಂತಿಃ ಶಾಂತಿಃ ॥ 


ಶಂ ನೋ ಮಿತ್ರಃ - ಇತ್ಯಾದಿ ಶಾಂತಿಯನ್ನು ವಿದ್ಯಾಪ್ರಾಪ್ತಿಗಿರುವ ವಿಘ್ನದ 
ಪರಿಹಾರಕ್ಕಾಗಿ ಈ ಉಪನಿಷತ್ತಿನ ಆದಿಯಲ್ಲಿ ಪಠಿಸಲಾಗಿದೆ. ಈಗಲಾದರೋ 
ಮುಂದೆ ಹೇಳುವ ಬ್ರಹ್ಮವಎಿದ್ಯಾಪ್ರಾಪ್ತಿಗೆ ಇರಬಹುದಾದ ವಿಘ್ನದ ಶಾಂತಿಗಾಗಿ 
ಪಠಿತವಾಗಿದೆ. ಈ ಅನುವಾಕದಲ್ಲಿ ಆವೀತ್‌ ಇ ರಕ್ಷಿಸಿತು. ಅವಾದಿಷಮ್‌ ಇ 
ಹೇಳಿದೆನು ಎಂದು ಭೂತಕಾಲದ ಪ್ರಯೋಗವಾಗಿರುವುದರಿಂದ ಹಿಂದೆ ಪಠಿಸಿದ 
ಶಾಂತಿಪಾಠದ ಉಪಸಂಹಾರವೆಂದು ತೋರಿದರೂ ಆದಿಯಲ್ಲಿ "ಶಂ ನೋ 
ಭವತ್ಕರ್ಯಮಾ' ಎಂಬ ಪ್ರಾರ್ಥನೆಯಿರುವುದರಿಂದ ಈ ಶಾಂತಿಪಾಠವನ್ನು 
ಮುಂದೆ ಹೇಳುವ ಬ್ರಹ್ಮವಲ್ಲಿಗೆ ಅನ್ನಯಿಸಿಕೊಳ್ಳುವುದು ಯುಕವಾದದ್ದು 
ಹೇಗಿದ್ದ ರೂ ನಿರ್ವಿಘ್ನವಾಗಿ ಹಿಂದಿನದು ಮುಗಿದುಹೋಗಿದೆ. 


ಸಹನಾವವತು - ನೌ - ಗುರುಶಿಷ್ಠರಾದ ನಮ್ಮಿಬ್ಬರನ್ನು, ಬ್ರಹ್ಮವು, 
ಅವತು - ರಕ್ಷಿಸಲಿ ಎಂದು ಪ್ರಾರ್ಥನೆ. ಸಹ ಶಬ್ದಕ್ಕೆ ಅವತು ಎಂಬಲ್ಲಿಗೆ 
ಅನ್ಹಯವಾದ್ದರಿಂದ “ಸಹಯುಕ್ತೇಪ್ರಧಾನೇ'(೨-೩-೧೯) ಎಂಬ ಸೂತ್ರದಿಂದ 
ವಿಹಿತವಾದ ತೃತೀಯಾವಿಭಕಿಗೆ ಅವಕಾಶವಿಲ್ಲ.  ಸಹಯೋಗವಿರುವ 
ಇನ್ನೊಂದನ್ನು ಬೇರೆ ಶಬ್ದದಿಂದ ಹೇಳಿಯೂ ಇಲ್ಲ. "ಮಾ ವಿದ್ದಿಷಾವಹೈ' 
ಪ್ರಮಾದದಿಂದ ಶಿಷ್ಕ್ಠನಲ್ಲಿಯೋ ಅಥವಾ ಆಚಾರ್ಯನಲ್ಲಿಯೋ ದೋಷ 
ಉಂಟಾಗಬಹುದು. ಅಷ್ಟುಮಾತ್ರದಿಂದ ನಾವು ಅನ್ಯೋನ್ಯವಾಗಿ ಎಂದಿಗೂ 
ದ್ದೇಷಿಸಬಾರದು ಎಂದು ಹಾರೈಸಲಾಗಿದೆ. ಗುರುವಿನ ಅಂತಃಕರಣವು 
ಶಾ೦ತವಾಗಿರಬೇಕು. ಶಿಷ್ಯನಿಗೆ ಗುರುವಿನಲ್ಲಿ ಭಕ್ತಿ ಇರಬೇಕು. ಆಗಮಾತ್ರ 
ವಿದ್ಯೋಪದೇಶವು ಸಾರ್ಥಕವಾಗುತ್ತದೆ. 


36 


ಅನುವಾಕ-೧೨ 


ಯಸ್ಯ ದೇವೇ ಪರಾಭಕ್ಕಿರ್ಯಥಾ ದೇವೇ ತಥಾ ಗುರೌ | 

ತಸ್ಯೃತೇ ಕಥಿತಾ ಹೃರ್ಥಾಃ ಪ್ರಕಾಶಂತೇ ಮಹಾತ್ಮನಃ ॥ 

ಎ೦ದು ಅಭಿಯುಕ್ತವಚನವಿದೆ. 

ಯಾಸ್ಕಮುನಿಗಳು ನಿರುಕ್ತದಲ್ಲಿ ಉದಾಹರಿಸಿರುವ ಎರಡು ಮಂತ್ರಗಳು 


ಇಲ್ಲಿ ಸ್ಡರಣೀಯವಾದವು- 


೧. ವಿದ್ಯಾ ಹ ವೈ ಬ್ರಾಹ್ಮಣಮಾಜಗಾಮ 
ಗೋಪಾಯ ಮಾ ಶೇವಧಿಪ್ಟೇ:ಹಮಸ್ಕಿ | 
ನಾಸೂಯಕಾಯಾನೃಜವೇಂಯತಾಯ 

ನ ಮಾ ಬ್ರೂಯಾ ವೀರ್ಯವತೀ ತಥಾ ಸ್ಯಾಮ್‌ ॥ 


ವೇದವಿದ್ಯೆಯು ಬ್ರಾಹ್ಮಣನ ಬಳಿಗೆ ಬಂದು ಹೀಗೆ ಹೇಳಿತು. “ಅಯ್ಯಾ 


ನಾನು ನಿನ್ನಬಳಿ ಒಂದು ನಿಧಿಯಾಗಿರುತ್ತೇನೆ. ನನ್ನನ್ನು ರಕ್ಷಿಸಿಕೂಂಡಿರು. 
ಅಸೂಯಪಡತಕ್ಕವನಿಗೆ ಕುಟಿಲಬುದ್ದಿಯವನಿಗೆ ನನ್ನನ್ನು ಹೇಳಬೇಡ. 
ಜಿತೇಂದ್ರಿಯನಲ್ಲದನಿಗೂ ತಿಳಿಸಬೇಡ. ಅಂತಹವರಿಗೆ ಹೇಳದಿರುವುದರಿಂದ 
ನಾನು ಇನ್ನೂ ಬಲಶಾಲಿಯಾಗುತೇನೆ.” 


೨. ಯಮೇವ ವಿದ್ಯಾಃ ಶುಚಿಮಪ್ರಮತ್ತಂ 
ಮೇಧಾವಿನಂ ಬ್ರಹ್ಮಚರ್ಯೋಪಪನ್ನಮ್‌ | 
ಯಸ್ತ್ವಾನ ದ್ರುಹ್ಯೇತ್‌ ಕತಿಚಿಚ್ಚನಾಹ 

ತಸ್ಮೈ ಮಾ ಬ್ರೂಯಾ ನಿಧಿಪಾಯ ಬ್ರಹ್ಮನ್‌ | 


“ಯಾವಾತನು ಶುಚಿಯೂ ಪ್ರಮಾದವನ್ನೆಂದಿಗೂ ಮಾಡದವನೂ 


ಮೇಧಾವಿಯೂ ಬ್ರಹ್ಮಚರ್ಯದಿಂದ ವಿರಾಜಿಸತಕ್ಕವನೂ ಎಂದೆಂದಿಗೂ ನಿನಗೆ 
ದ್ರೋಹಮಾಡದವನೂ ಆಗಿದ್ದಾನೆಂದು ನೀನು ತಿಳಿದಿದ್ದೀಯೋ ಅಂತಹ 
ಎದ್ಯಾನಿಧಿಯನ್ನು ರಕ್ಷಿಸತಕ್ಕವನಿಗೆ ಮಾತ್ರ, ಹೇ ಬ್ರಾಹ್ಮಣ! ನನ್ನನ್ನು ತಿಳಿಸಿಹೇಳು.” 


೫ 1: 1: 3% 


37 


೨.ಬ್ರಹ್ಮವಲ್ಲೀ 


ಇದು ಶಿಕ್ಷೋಪನಿಷತ್ತಿನ ಮುಂದಿನದು. ಈ ಬ್ರಹ್ಮವಲ್ಲಿಗೆ 
ಆನ೦ದವಲ್ಲಿಯೆಂದೂ ಹೆಸರಿದೆ. ಇದುವರೆಗೆ ಕರ್ಮಗಳಿಗೆ ವಿರುದ್ಧವಲ್ಲದ ಕಲವು 
ಉಪಾಸನೆಗಳನ್ನು ಹೇಳಲಾಯಿತು. ವ್ಯಾಹೃತಿಗಳ ಉಪಾಸನೆಯಿಂದ 
ವ್ಯಕ್ತವಾಗತಕ್ಕದ್ದು ಸೋಪಾಧಿಕನಾದ ಆತ್ಮನ ದರ್ಶನ. ಇದರಿಂದ ಸಂಸಾರವು 
ನಿಃಶಶೇಷವಾಗಿ ನಿವೃತ್ತವಾಗುವುದಿಲ್ಲ. ಸರ್ವೋಪಾಧಿವರ್ಜಿತವಾದ 
ಶುದ್ಧಪರಬ್ರಹ್ಮದರ್ಶನವಾದಾಗ ಸಂಸಾರವು ನೀಶೇಷವಾಗಿ ತೊಡೆದು 
ಹೋಗುತ್ತದೆ. ಸಂಸಾರ ಕಾರಣವಾದ ಅವಿದ್ಯೆಯು ಸಂಪೂರ್ಣನಾಶವಾಗುವುದೇ 
ಇದಕ್ಕೆ ಕಾರಣ. ಅವಿದ್ಯೆಯಿ೦ದಲ್ಲವೆ ಸಂಸಾರದ ಪ್ರವೃತ್ತಿ? ಈ ಉಪನಿಷತ್ತಿನಲ್ಲ 
ಮುಂದೆ “ವಿದ್ದಾನ್ನಬಿಭೇತಿ ಕುತಶ್ಚನ” ಎಂದು ಹೇಳಿದೆ. ಬ್ರಹ್ಮವಿದನು ಮುಂದೆ 
ಎಂದಿಗೂ ಹದರಬೇಕಾದ್ದೇ ಇರುವುದಿಲ್ಲವಂದು ಅದರ ಅಭಿಪ್ರಾಯ. 
ಬ್ರಹ್ಮವಲ್ಲಿಯ ಆರಂಭದಲ್ಲಿಯೇ “ಬ್ರಹ್ಮವಿದಾಪ್ನೋತಿ ಪರಮ್‌” ಎಂಬ ವಾಕ್ಯವಿದೆ. 
ಬ್ರಹ್ಮವಿದನು ನಿರತಿಶಯವಾದ ಬ್ರಹ್ಮವನ್ನು ಪಡೆಯುತ್ತಾನೆ ಎಂದರೆ ಬ್ರಹ್ಮವೇ 
ಆಗಿಬಿಡುತ್ತಾನೆ ಎಂದರ್ಥ. “ಸ ಯೋ ಹ ವೈ ತತರಮಂ ಬ್ರಹ್ಮವೇದ ಬ್ರಹ್ಮೃವ 
ಭವತಿ” ಎಂದೂ ಶ್ರುತಿಯು ಹೇಳಿದೆ. 


ಸರ್ವಗತವೂ ಅಪರಿಚ್ಛಿನ್ನವೂ ಆದ ಬ್ರಹ್ಮವನ್ನು ಹೊಸದಾಗಿ 
ಪಡೆಯಬೇಕಾಗಿಲ್ಲ. ಮನುಷ್ಠನಾದರೋ ತಾನೊಬ್ಬ ಅಲ್ಲನಾದ ಜೀವನೆಂದೂ 
ಅಥವಾ ಅನ್ನಮಯವಾದ ಶರೀರವೇ ನಾನೆಂದೂ ಭ್ರಮಿಸಿರುತ್ತಾನೆ. ಅವನ 
ದೃಷ್ಟಿಯಲ್ಲಿ ಬ್ರಹ್ಮದರ್ಶನವೆಂದರೆ ಬ್ರಹ್ಮವೆ೦ಂಬ ಒಂದು ನೂತನ ವಸ್ತುವಿನ 
ದರ್ಶನವೆಂದೂ ಅದನ್ನು ಪಡೆಯಬಹುದೆಂದೂ ಆಗಿರುತ್ತದೆ. ಅಂತಹವರನ್ನು 
ಲಕ್ಷ ದಲ್ಲಿಟ್ಟುಕೂಂಡು ಶ್ರುತಿಯು "ಬ್ರಹ್ಮವಿದಾಪ್ನೋತಿಪರಂ' ಎ೦ದು ಹೇಳಿದೆ. 
ತಾನು ಬ್ರಹ್ಮವೆಂದು ನಿಶ್ಚಯಿಸಿ ತಿಳಿದುಕೊಳ್ಳುವುದೇ ಬ್ರಹ್ಮದ ಪ್ರಾಪ್ತಿ. ಮನುಷ್ಯನು 
ಅನಾದಿಯಾದ ಅವಿದ್ಯೆಯಿಂದ ತನ್ನ ಸ್ವರೂಪವನ್ನೇ ಮರತುಬಿಟ್ಟಿದ್ದಾನೆ. ಆತನ 
ನಿಶ್ಚಿತ ಸ್ವರೂಪವನ್ನು ತಿಳಿಸುವ ವಿದ್ಯೆಯೇ ಬ್ರಹ್ಮವಿದೈ. 

ಸಹ ನಾವವತು । ಸಹ ನೌ ಭುನಕ್ಕು । ಸಹ ವೀರ್ಯಂ ಕರವಾವಹೈ | 
ತೇಜಸ್ವಿನಾವಧೀತಮಸ್ತು ಮಾವಿದ್ದಿಷಾವಹೃ | ಓಂ ಶಾಂತಿಃ ಶಾಂತಿಃ ಶಾಂತಿಃ ॥ 

ಬ್ರಹ್ಮವಿದಾಪ್ನೋತಿ ಪರಮ್‌ | ತದೇಷಾಭ್ಯಕ್ತಾ । ಸತ್ಯಂ 
ಜ್ಞಾನಮನಂತಂ ಬ್ರಹ್ಮ 1 ಯೋ ವೇದ ನಿಹಿತಂ ಗುಹಾಯಾಂ ಪರಮೇ 
ವ್ಯೋಮನ್‌ । ಸೋಶ್ನುತೇ ಸರ್ವಾನ್‌ ಕಾಮಾನ್‌ತ್ತಹ | ಬ್ರಹ್ಮಣಾ ವಿಪಶ್ಚಿತೇತಿ | 


38 


ಅನುವಾಕ-೧ 


ತಸ್ನಾದ್ದಾ ಏತಸ್ಮಾದಾತ್ಮನ ಆಕಾಶಃ ಸಂಭೂತಃ | ಆಕಾಶಾದ್ದಾಯುಃ | 
ವಾಯೋರಗ್ನಿಃ | ಅಗ್ನೇರಾಪಃ | ಅದ್ಧ ೫ ಪೃಥಿವೀ | ಪೃಥಿವ್ಯಾ ಓಷಧಯ: | 
ಓಷಧೀಭ್ಯೊ ೇ5ನಮ್‌ | ಅನ್ನಾತ್‌ ಪುರುಷಃ | ಸವಾ ಏಷ 
ಪುರುಷೋಂನ್ನರಸ ಮಯಃ ತಸ್ಯೇದಮೇವ ಶಿರಃ | ಅಯಂ ದಕ್ಷಿಣಃ ಪಕ್ಷ: 


ಅಯಮುತ್ತರ: ಪಕ್ಷ: | ಅಯಮುತ್ತಾ | ಇದಂಪುಚ್ಛಂ ಪ ಪ್ರತಿಷ್ಠಾ | ತದಪ್ಕೇಷ 
ಶ್ರೋಕೋ "ಭವತಿ IOI 


ಬಹ್ಮಶಬ್ದವು ದೊಡ್ಡದಾಗುವುದು ಎಂಬ ಅರ್ಥವನ್ನು ಕೊಡುವ 
ಬೃಹಧಾತುವಿನಿಂದ ಬಂದಿದೆ. ಎಷ್ಟು ದೊಡ್ಡದು ಎಂಬ ಪರಿಮಿತಿ ಇಲ್ಲದ್ದು. 
ಬಹುದೊಡ್ಡದು. ಇಷು ಹೇಳಿದರೆ ಅದೊಂದು ಮಹತ್ತರವಾದ 
ವಸುವೆಂದಾಗುತದಯೇ ಹೊರತು ಅದರ ವಿಶೇಷವೇನೆಂಬುದು 
ತಿಳಿಯುವುದಿಲ್ಲ. ಆದ್ದರಿಂದ ಬ್ರಹ್ಮದ ಸ್ಮರೂಪವಿಶೇಷವನ್ನು ತಿಳಿಸುವುದಕ್ಕಾಗಿ ಈ 
ವಾಕ್ಕವು ಬಂದಿದೆ. “ಸತ್ಯಂ ಜ್ಞಾನಮ್‌ ಅನಂತಂ ಬ್ರಹ್ಮ” ಇದನ್ನು ಬ್ರಹ್ಮದ 
ಸ್ವರೂಪಲಕ್ಷಣವನ್ನುತ್ತಾರೆ. ಬ್ರಹ್ಮವು ಲಕ್ಷ್ಯ. ಉಳಿದ ಮೂರು ವಿಶೇಷಣಗಳು 
ಅದರ ಲಕ್ಷಣ. ಮೊದಲನೆಯದು ಸತ್ಯಂ. “ಯದ್ರೂಪೇಣ ಯನ್ನಿಶ್ಚಿತಂ ತತ್‌ 
ತದ್ರೂಪಂ ನ ವೃಭಿಚರತಿ ತತ್‌ ಸತ್ಯಂ” ಎಂಬುದು ಸತ್ಯದ ಲಕ್ಷಣ. ಯಾವ ವಸ್ತು 
ಯಾವ ಸ್ಪರೂಪವುಳ್ಳದ್ದಂದು ನಿಶ್ಲಿತವಾಗಿದೆಯೋ ಆ ಸ್ವರೂಪವನ್ನು ಅದು 
ಎಂದಿಗೂ ತ್ಯಜಿಸದಿದ್ದರೆ ಆಗ ಅದು ಸತ್ಯವೆನಿಸುತ್ತದೆ. “ಉದಾ - ಹಗ್ಗ. ಅದು 
ಯಾವಾಗಲೂ ಹಗ್ಗವಾಗಿಯೇ ಇರುತ್ತದೆ. ಅದು ಹಾವು ಎಂದು ಒಬ್ಬನು 
ಭ್ರಮಿಸಿದಾಗ ಹಾವು ಸತ್ಯವಲ್ಲ. ಹತ್ತಿರ ಹೋಗಿ ನೋಡಿದಾಗ ಹಾವು ತನ್ನ 
ಸ್ನ್ತರೂಪವನ್ನು ಕಳದುಕೊಂಡು ಹಗ್ಗವಾಗಿಬಿಟ್ಟಿರುತ್ತದೆ. ಆದ್ದರಿಂದ ಹಾವು 
ಸತ್ಯವಲ್ಲ, ಹಗ್ಗವು ಸತ್ಯ. ಹಾಗೆಯೇ ಮಣ್ಣಿನ ವಿಕಾರವಾದ ಗಡಿಗೆ ಸತ್ಯವಲ್ಲ, ಮಣ್ಣು 
ಸತ್ತ ಶುತಿಯು “ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ 
ಸತ್ತ ಮ್‌” ಎಂದು ಹೇಳಿದೆ (ಛಾಂ.೬-೪). "ಗಡಿಗೆ, ಹರವಿ, ಹಣತೆ ಮೊದಲಾದ 
ವಿಕಾರವೆಲ್ಲವೂ ಬರಿಯ ಹಸರು ಮಾತ್ರ, ಮಣ್ಣು ಮಾತ್ರ ಸತ್ಯ' ಎಂದು ಅದರರ್ಥ. 
ಆದ್ದರಿಂದ ಬ್ರಹ್ಮ ಒ೦ದೇ ಸತ್ಯ, ಜಗತ್ತಂಬ ವಿಕಾರವು ಅನೃತ ಎ೦ದು ಅಭಿಪ್ರಾಯ. 
ಹಗ್ಗ, ಮಣ್ಣು ಮೊದಲಾದವು ಪಾರಮಾರ್ಥಿಕವಾಗಿ ಸತ್ಯವಲ್ಲ. ಹಿಂದೆ ಸತ್ಯವೆಂದು 
ಹೇಳಿರುವುದು ಲೌಕಿಕದೃಷ್ಟಾಂತಕ್ಕಾಗಿ. ಸತ್ಯವಾದ ಬ್ರಹ್ಮ ಒ೦ದೇ ಸತ್‌. ಉಳಿದದ್ದು 
ಅಸತ್‌. 

ಗಡಿಗೆ ಮೊದಲಾದ ವಿಕಾರವು ಸತ್ಯವಲ್ಲ, ವಿಕಾರಕ್ಕ ಮೂಲವಾದ 
ಮೃತ್ತಿಕಯೇ ಸತ್ಯವೆಂದು ದೃಷ್ಟಾಂತದಿಂದ ಸಾಧಿಸಲಾಯಿತು. ಹಾಗೆಯೇ 

39 


ಜಗತ್ತೆಂಬ ವಕಾರಕ್ಕ ಮೂಲವಾದದ್ದು ಬ್ರಹ್ಮವಾದ್ದರಿಂದ, ಬ್ರಹ್ಮವು 
ಮೃತ್ತಿಕೆಯ೦ತೆಯೇ ಜಗತ್ತಿಗೆ ಕಾರಣವೆಂದೂ, ಜಡವಸುವೆಂದೂ ಆಗಿಬಿಡುತ್ತದೆ. 
ಆದ್ದರಿ೦ದ "ಜ್ಞಾನಂ' ಎ೦ದು ಇನ್ನೊಂದು ವಿಶೇಷಣವನ್ನು ಬ್ರಹ್ಮಕ್ಕೆ ಕೊಡಲಾಗಿದೆ. 
ಜ್ಞಾನಶಬ್ದವು ಭಾವಾರ್ಥಕ. ಭಾವೇಲ್ಯುಟ್‌ಪ್ರತ್ಯಯ ಬಂದಿದೆ. ಜ್ವಪ್ತಿ, ಬೋಧ 
ಎಂದರ್ಥ. 


ಒಳ್ಳೆಯದು. ಇದರಿಂದ ಬ್ರಹ್ಮವು ಮಣ್ಣಿನಂತೆ ಜಡವಸ್ತುವಲ್ಲ- 
ವೆಂದಾದರೂ ಜಗತ್ಕಾರಣವೆಂದು ಹೇಗೆ ಸಿದ್ಧ ವಾಗುತ್ತದೆ?) ಜ್ಞಾನವುಳ್ಳ ಒಬ್ಬ ಕರ್ತ 
ಬೇಕು. ಆದ್ದರಿಂದ ಜ್ಞಾನವೆಂದರೆ ಜ್ಞಾನಜನಕವೆಂದೂ ಜ್ಞಾನದ ಕತಣ್ಯವೆಂದೂ 
ಹೇಳುವುದು ಯುಕವಲ್ಲವೆ? ಹಾಗಲ್ಲ; ಕತಣೃವೆಂದರೆ ಅದು ಒಂದು 
ಕಾರಕವೆನಿಸುತ್ತದೆ. ಕಾರಕದಲ್ಲಿ ಒಂದು ಕ್ರಿಯೆ ಇರಲೇಬೇಕು. ಬ್ರಹ್ಮದಲ್ಲಿ ಜ್ಞಾನ. 
ಕ್ರಿಯೆ ಎಂಬ ಎರಡು ಧರ್ಮಗಳಿವೆಯೆಂದು ಹೇಳಬೇಕಾಗುತ್ತದೆ. 
ಜ್ಞಾನಕ್ರಿಯೆಗಳೆರಡೂ ಬರುತ್ತವೆ-ಹೋಗುತ್ತವೆ. ಆಗ ಬ್ರಹ್ಮವು ವಿಕಾರ 
ಹೊಂದುತ್ತದೆ ಎಂದಾಗಿಬಿಡುವುದರಿಂದ ಅದು ನಿತ್ಕವೆನ್ನುವುದು ಹೇಗೆ? 
ಎಕಾರಿಯಾದದ್ದು ನಿತ್ಯವಲ್ಲವಷ್ನ? 

ಇನ್ನೂ ಒಂದು ದೋಷ ಬರುತ್ತದೆ. ಬ್ರಹ್ಮದಲ್ಲಿ ಜ್ಞಾನವು ಹುಟ್ಟುತ್ತದ 
ಎಂದಾದರೆ ಜ್ಹೇಯವಸ್ತು ಇನ್ನೊಂದಿರಬೇಕಾಗುತ್ತದೆ. ಬ್ರಹ್ಮಕ್ಕಿಂತ ಬೇರೆಯಾಗಿ 
ಜ್ಞಾನ, ಜ್ಞೇಯಗಳರಡು ಇರುವುದಾದರೆ ಬ್ರಹ್ಮವು ಅನಂತವಾಗುವುದು ಹೇಗೆ9 
ಯಾವುದರಿಂದಲೂ ಪರಿಚ್ಛಿನ್ನವಾಗದಿರುವುದು ಅನಂತ. ಜ್ಞಾನಜ್ಜೇಯಗಳು 
ಪ್ರತ್ಯೇಕವಾಗಿ ಇದ್ದರೆ ಬ್ರಹ್ಮವು ಆ ವಸ್ತುಗಳಿಂದ ಪರಿಚ್ಛಿನ್ನವಾಗುತ್ತದೆ. ಆಗ 
ಅನ೦ತವೆಂಬುದು ಸಿದ್ಧವಾಗುವುದಿಲ್ಲ. ಆದ್ದರಿಂದ ಬ್ರಹ್ಮವು ಜ್ಞಾನಾಶ್ರಯವೆಂದೂ 
ಜ್ಞಾತೃವೆಂದೂ ಹೇಳುವುದು ಯುಕ್ತವಲ್ಲ. ಜ್ಹೇಯವಾದ ಇನ್ನೊಂದು 
ವಸ್ತುವಿಲ್ಲದಿದ್ದರೂ ಬ್ರಹ್ಮವು ತನ್ನನ್ನು ತಾನೇ ತಿಳಿದುಕೂಳ್ಳುತ್ತದೆಯಾದ್ದರಿಂದ 
ಜ್ಞಾತೃವೆನ್ನಬಹುದಲ್ಲವೆ? ಇಲ್ಲ; ಅವಯವರಹಿತವೂ ಭೂಮವೂ ಆದ ಬ್ರಹ್ಮವು 
ಏಕಕಾಲದಲ್ಲಿ ಕರ್ತವೂ ಕರ್ಮವೂ ಆಗುವುದಿಲ್ಲ. ಯಾವ ಕ್ರಿಯೆಯಿಂದ ತಾನು 
ಕರ್ತವೋ ಅದೇ ಕ್ರಿಯೆಯಿಂದ ಏಕಕಾಲದಲ್ಲಿ ತಾನು ಕರ್ಮವೂ 
ಆಗುತ್ತದೆಯೆನ್ನುವುದು ಸರ್ವಶಾಸ್ತ್ರ ಎರುದ್ದ . ಬ್ರಹ್ಮವು ಕತಣ್ಣ ಮುಂತಾದ ಯಾವ 
ಕಾರಕವೂ ಆಗುವುದಿಲ್ಲವೆಂದೂ ಅದು ಜಡ ವಸ್ತುವಲ್ಲವಂದೂ 
ಬೋಧಿಸುವುದಕ್ಕಾಗಿ ಬ್ರಹ್ಮಕ್ಕೆ 'ಜ್ಞಾನ' ಎಂಬ ವಿಶೇಷಣವನ್ನು ಕೊಡಲಾಗಿದೆ. 
ಲೌಕಿಕವಾದ ಘಟಜ್ಞಾನ ಮುಂತಾದ ಜ್ಞಾನಕ್ಕೆ ಅಂತ ಉಂಟು. ಆದರೆ ಈ 'ಜ್ಞಾವ'ಕ್ಕ 
ಅಂತವಿಲ್ಲವೆಂದು ತಿಳಿಸುವುದಕ್ಕಾಗಿ "ಅನಂತ' ಎಂಬ ವಿಶೇಷಣವನ್ನು 


40 


ಅನುವಾಕ-೧ 


ಕೂಡಲಾಗಿದೆ. ಅನಂತವೆಂದರೆ ಅಪರಿಚ್ಛಿನ್ನವೆಂದರ್ಥ. ಒ೦ದು ವಸ್ತುವಿಗೆ ದೇಶ, 
ಕಾಲ, ವಸ್ತುಗಳಿಂದ ಮೂರು ಬಗೆಯ ಅಂತವು - ಪರಿಚ್ಛೇದವು ಬರಬಹುದು. 
ದೇಶವೆಂದರೆ ಸಳ. ಒಂದು ಮನೆಯನ್ನೇ ಉದಾಹರಿಸಬಹುದು. ಎದುರಿಗೆ ರಸ್ತೆ 
ಇರುವ ಪರ್ಕಂತ ಮನೆ ಇದೆ. ರಸ್ತೆಯ ದೇಶದಲ್ಲಿ ಮನೆ ಇಲ್ಲ. ಆದ್ದರಿಂದ 
ಮನೆಯು ರಸೆಯೆಂಬ ದೇಶದಿಂದ ಪರಿಚ್ಚಿನ್ನವಾಯಿತು. ಕಟ್ಟುವುದಕ್ಕೆ ಮೊದಲು 
ಮನೆ ಇರಲಿಲ್ಲ. ಇನ್ನು ನೂರಾರುವರ್ಷಗಳ ಮೇಲೆ ಅದು ಇರುವುದೂ ಇಲ್ಲ. 
ಮನೆಯು ಕಾಲದಿಂದಲೂ ಪರಿಚ್ಛಿನ್ನವಾಯಿತು. ಮನೆಯ ಪಕ್ಕದಲ್ಲಿ ಇನ್ನೊಂದು 
ಮನೆಯಿದೆ. ಮನೆಯೆಂಬ ಆ ವಸ್ತುವಿಗಿಂತ ಈ ಮನೆ ಭಿನ್ನವಾಗಿದೆ. ಆ 
ಮನೆಯಿಂದ ಈ ಮನೆ ಪರಿಚ್ಛಿನ್ನವಾಗುತ್ತದೆ. 


ಬ್ರಹ್ಮವೂ೦ದು ಮಾತ್ರ ಯಾವುದರಿಂದಲೂ ಪರಿಚ್ಛಿನ್ನವಲ್ಲ. ಅದಿಲ್ಲದ 
ಇನ್ನೊಂದು ದೇಶ(ಸ್ಥಳ) ಇಲ್ಲ. ಆದ್ದರಿಂದ ದೇಶಪರಿಚ್ಛಿನ್ನವಲ್ಲ. ಅದಕ್ಕೆ 
ಆದ್ಯ೦ತಗಳಿಲ್ಲ. ಆದ್ದರಿಂದ ಕಾಲಪರಿಚ್ಛಿನ್ನವಲ್ಲ... ಬ್ರಹ್ಮವಲ್ಲದ ಇನ್ನೊಂದು 
ವಸ್ತುವೂ ಇಲ್ಲ. ಆದ್ದರಿಂದ ವಸ್ತು ಪರಿಚ್ಛಿನ್ನವಲ್ಲ. ಹೀಗೆ ಮೂರು ಬಗೆಯ 
ಅ೦ತವೂ ಇಲ್ಲವಾದ್ದರಿಂದ ಬ್ರಹ್ಮವು ಅನಂತ-ಅಪರಿಚ್ಛಿನ್ನ. 

ಇಲ್ಲೊಂದು ಶಂಕೆಯುಂಟು. "ಸತ್ಯಂ ಜ್ಞಾನಮ್‌ ಅನಂತಂ ಬ್ರಹ್ಮ' ಎಂಬ 
ಲಕ್ಷಣವಾಕ್ಕದಲ್ಲಿ ಜ್ಞಾನ ಶಬ್ದವು ಭಾವವಚನವೆಂದೂ ಜ್ವಪ್ತಿ, ಬೋದ-ಎಂದು 
ಅರ್ಥವೆಂದೂ ಹೇಳಿದ್ದೀರಿ. ಈ ಜ್ಞಾನವು ನಿತ್ಯವೆನ್ನುವುದು ಲೋಕಾನುಭವದಲ್ಲಿಲ್ಲ. 
ಘಟಜ್ಞಾನ, ಪಟಜ್ಞಾನ-ಮೊದಲಾದ ಜ್ಞಾನವು ಎಂದಿಗೂ ನಿತ್ಯವಲ್ಲ. ಆದ್ದರಿಂದ 
ಆತ್ಮನು (ಬ್ರಹ್ಮವು) ಜ್ಞಾನಸ್ಪರೂಪನೆಂಬ ವೇದಾಂತಿಗಳ ಘೋಷಣೆ ಹೇಗೆ 
ಸರಿಯಾದೀತು? ಮತ್ತು ಜ್ಞಾನಕ್ಕೆ ಇನ್ನೂಂದು ವಿಷಯವಿರಬೇಕಾಗುತ್ತದೆಯಲ್ಲವೆ? 

ಶಂಕೆ ಸರಿಯಾಗಿದೆ. ಅಲ್ಲಿ ಜ್ಞಾನವೆಂದರೆ ಚೈತನ್ಯವೆ೦ದರ್ಥ. 
ಚೈತನ್ಯವೆಂದರೆ ಒಂದಾನೊಂದು  ಶಕ್ತಿವಿಶೇಷವೆನ್ನಬಹುದು. ಆತ್ಮನು 
ನಿತ್ಯಚ್ಛತನ್ಯಸ್ವರೂಪನೆ೦ದರ್ಥ. ಈ ಚೈತನ್ಯವೇ ಪ್ರಕೃತದಲ್ಲಿ ಜ್ಞಾನವೆಂದೂ 
ಜ್ವಪ್ತಿಯೆ೦ಂದೂ ಉಕ್ತವಾಗಿದೆ. “ಸಾಕ್ಷೀ ಜೇತಾ ಕೇವಲೋ ನಿರ್ಗುಣಶ್ಚ” ಎಂದು 
ಶ್ರುತಿಯು ಹೇಳಿರುವುದರಿಂದ ಬ್ರಹ್ಮವು ಜ್ಞಾನದ ಕರ್ತವಲ್ಲ. “ನಾನು 
ತಿಳಿಯುತ್ತೇನೆ” ಎಂದು ಹೇಳುವುದು ಆತ್ಮನಿಗೂ ಅಂತಃಕರಣಕ್ಕೂ ಆಗಿರುವ 
ತಾದಾತ್ಮ್ಯ ಭ್ರಮೆಯಿಂದ. ಈ ಅ೦ತಃಕರಣವು ಪ್ರತ್ಯಗಾತ್ಮನ ಉಪಾಧಿಯಾಗಿದೆ. 
ಅಂತಃಕರಣಾವಚ್ಛಿನ್ನ ಚೈತನ್ಯವೇ ಜೀವಾತ್ಮ ಅಂತಃಕರಣವು ಇಂದ್ರಿಯಗಳ 
ಮೂಲಕ ಶಬ್ದಾದಿವಿಷಯಗಳನ್ನು ಗಹಿಸುತ್ತದೆ. ಹೀಗೆ ಗಹಿಸುವುದೇ 
ಅಂತಃಕರಣದ ವೃತ್ತಿಜ್ಞಾನವೆನಿಸುತ್ತದೆ. ಈ ವೃತ್ತಿಜ್ಞಾನಗಳಲ್ಲವೂ 

41 


ಬ್ರಹ್ಮವಲ್ಲೀ 


ಜ್ಞಾನಸ್ಪರೂಪನಾದ ಆತ್ಮನಿಂದ ವ್ಯಾಪ್ತವಾಗಿರುತ್ತದೆ. ಈ ಅಂತಃಕರಣದ 
ವೃತ್ತಿಜ್ಞಾನಗಳು ಆತ್ಮಚೈತನ್ಯವ್ಯಾಪ್ತಗಳಾದ್ದರಿ೦ದ ಅವಿವೇಕಿಗಳಾದ ಜನರು ಆತ್ಮನೇ 
ಜ್ಞಾನಾಶ್ರಯ ಎಂದು ಭ್ರಾಂತರಾಗಿದ್ದಾರೆ. 

ಬ್ರಹ್ಮವು ಜ್ಞಾನಸ್ವರೂಪವಾದರೆ ಬ್ರಹ್ಮಜ್ಞಾನ ಎಂಬ ಪ್ರಯೋಗವು ಹೇಗೆ 
ಸರಿಯಾಗುತ್ತದೆ? ಸೂರ್ಯನ ಪ್ರಕಾಶ, ಅಗ್ನಿಯ ಉಷ್ಣತೆ ಎಂಬ 
ಪ್ರಯೋಗಗಳಂತೆ ಕಾಲನಿಕವಾದ ಅ೦ಶವನ್ನಿಟ್ಟುಕೂ೦ಡು ಇಂತಹ 
ಪ್ರಯೋಗಗಳು ಬರಬಹುದು. ಸೂರ್ಯನೇ ಪ್ರಕಾಶಸ್ತರೂಪ. ಅಗ್ನಿಯೇ 
ಉಪ್ಣ್ಪತಾಸ್ತ್ವರೂಪ. ಕಲ್ಲಿನ ಪ್ರತಿಮೆ, ಮಣ್ಣಿನ ಗಡಿಗೆ-ಇತ್ಯಾದಿ ಪ್ರಯೋಗಗಳೂ ಈ 
ಬಗೆಯವು. 

ಜೀವನು ಬ್ರಹ್ಮವೇ ಆದರೂ ಅಂತಃರಣವೆಂಬ ಉಪಾಧಿಯ 
ವಶದಿಂದ ನಾನು ತಿಳಿದಿದ್ದೇನೆ, ನಾನು ಹೋಗುತ್ತೇನೆ-ಇತ್ಯಾದಿ ಪ್ರಯೋಗಗಳು 
ಬರುವಂತೆ, ಬ್ರಹ್ಮವಸ್ತುವಿಗೆ ಮಾಯೋಪಾಧಿವಶದಿ೦ದ, ಈಶ್ವರನು ಸರ್ವಜ್ಞ 
ಸರ್ವಶಕ್ತ, ದಯಾನಿಧಿ-ಇತ್ಕಾದಿ ಪ್ರಯೋಗಗಳು ಬಂದಿವೆ. ಶ್ರೀಶಂಕರಾಚಾರ್ಕರು 
ವಾಕ್ಯವೃತ್ತಿಯೆಂಬ ಗ್ರಂಥದಲ್ಲಿ ಮಾಯೋಪಾಧಿರ್ಜಗದ್ಯೋನಿಃ ಸರ್ವಜ್ಞತ್ವಾದಿ 
ಲಕ್ಷಣ: ಎಂದು ಹೇಳಿದ್ದಾರೆ. ಶ್ರೀಕೃಷ್ಣನು ಹೇಳಿದ ಈ ಶ್ಲೋಕವು ಇಲ್ಲಿ 
ಗಮನಾರ್ಹವಾದುದ್ದು - 

ಅಜೋತಪಿ ಸನ್ನವ್ಯಯಾತ್ಮಾ ಭೂತಾನಾಮೀಶ್ಬರೋಪಪಿಸನ್‌ | 

ಪ್ರಕೃತಿಂ ಸ್ನಾಮಧಿಷ್ಠಾಯ ಸಂಭವಾಮ್ಯಾತ್ಮಮಾಯಯಾ ॥-(ಗೀತಾ ೪-೬) 

“ಸತ್ಯಂ ಜ್ಞಾನಮ್‌ ಅನಂತಂ ಬಹ್ಮ” ಎಂಬ ವಾಕ್ಯದಲ್ಲಿ 
ಪರಮಾರ್ಥವಾದ ಬ್ರಹ್ಮವಸುವಿಗೆ ಮೂರು ವಿಶೇಷಣಗಳನ್ನು ಕೊಟ್ಟು 
ಬ್ರಹ್ಮವೆಂದರೇನೆಂಬುದನ್ನು ತಿಳಿಸಲಾಗಿದೆ. ಅವುಗಳಲ್ಲಿ ಯಾವ ವಿಶೇಷಣವನ್ನು 
ಬಿಟ್ಟರೂ ದೋಷ ಬರುತ್ತದೆ ಎಂಬುದನ್ನು ಹಿಂದೆ ತೋರಿಸಿದ್ದೇವೆ. ಸತ್ಯ, ಜ್ಞಾನ, 
ಅನ೦ತ-ಎ೦ಬ ಮೂರು ಶಬ್ದಗಳೂ ಅನ್ಯೋನ್ಯನಿಯಮ್ಯನಿಯಾಮಕಭಾವದಿಂ೦ದ 
ಪ್ರವೃತ್ತವಾಗಿವೆ. ಇವು ಮೂರೂ ಪರಬ್ರಹ್ಮವನ್ನು ನೇರವಾಗಿ ಬೋಧಿಸುವ 
ವಾಚಕಶಬ್ದಗಳಲ್ಲ. ವಾಚಕಗಳಾದರೆ ಶಬ್ಬಪ್ರವೃತ್ತಿನಿಮಿತ್ತಗಳಾದ ಜಾತಿಗುಣಕ್ರಿಯೆ- 
ಗಳಲ್ಲೂಂದಾದರೂ ಬ್ರಹ್ಮದಲ್ಲಿದೆಯೆಂದು ಹೇಳಬೇಕಾದೀತು. ಬ್ರಹ್ಮವಾದರೋ 
“ಸಾಕ್ಷೀ ಚೇತಾ ಕೇವಲೋ ನಿರ್ಗುಣಶ್ಚ” ಇತ್ಯಾದಿ ಶ್ರುತಿಗಳಿಂದ ಬ್ರಹ್ಮವು 
ನಿರ್ವಿಶೇಷವಾದದ್ದೆ೦ದು ಸಿದ್ದವಾಗಿದೆ. ಆದ್ದರಿಂದ ಈ ಮೂರು ಶಬ್ದಗಳೂ 
ಸೇರಿ ಸರ್ವಲೋಕವಿಲಕ್ಷಣವೂ ಸರ್ವವಿಶೇಷರಹಿತವೂ ಸರ್ವನೂ ಆದ 
ಒಂದಾನೊಂದು ನಿತ್ಯಚೈತನ್ಯವನ್ನು ಲಕ್ಷಣಾವೃತ್ತಿಯಿ೦ದ ಬೋಧಿಸುತ್ತವೆಯೆಂದು 


42 


ಅನುವಾಕ-೧ 


ತಿಳಿಯಬೇಕು. ಆದ್ದರಿಂದಲೇ “ಯತೋವಾಜಚೋ ನಿವರ್ತಂತೇ, ಅಪ್ರಾಪ್ಯ 
ಮನಸಾ ಸಹ” ಎಂದು ಶುತಿಯೇ ಹೇಳಿದೆ. 


ಯೋ ವೇದ ನಿಹಿತಂ ಗುಹಾಯಾಮ್‌. 


ಅಡಗಿಸುವುದು, ಮುಚ್ಚುವುದು ಎಂದು ಅರ್ಥವಿರುವ 
ಗುಹೂಸಂವರಣೇ ಎಂಬ ಧಾತುವಿನಿಂದ ಗುಹಾಶಬ್ದವು ನಿಷನ್ನವಾಗಿದೆ. ಜ್ಞಾನ, 
ಜ್ಲೇಯ, ಜ್ಞಾತೃಗಳು ಗೂಢವಾಗಿರುವ ಬುದ್ದಿಯೇ ಗುಹೆ. ಅಥವಾ 
ಸುಖದುಃಖಾದಿಭೋಗ ಮತು ಜ್ಞಾನ-ಇವೆರಡು ಬುದ್ದಿಯ (ಅಂತಃಕರಣದ) 
ಪರಿಣಾಮಗಳಾದ್ದರಿಂದ ಇವರಡು ಅಡಗಿರುವ ಬುದ್ಧಿಯೇ ಗುಹೆ. 
ಪರಮವ್ಯೋಮವೆಂದರೆ ಹೃದಯಾಕಾಶ. ವ್ಯೋಮನ್‌ ಎ೦ಬಲ್ಲಿ ಸಪಮೀವಿಭಕಿಗೆ 
ಛಾಂದಸವಾದ ಲುಕ್‌ ಬಂದಿದೆ. ಹೃದಯಾಕಾಶದಲ್ಲಿರುವ ಬುದ್ಧಿಗುಹೆಯಲ್ಲಿ 
ನಿಹಿತವಾದ ಬ್ರಹ್ಮವನ್ನು ತಿಳಿದವನು ಎಂದು ಸಮುದಿತಾರ್ಥ. 
ಗಾಯತ್ರೀವಿದ್ಯಾಪ್ರಕರಣದಲ್ಲಿ ಗಾಯತ್ರೀಪದದಿ೦ದ ಉಪಲಕ್ಷಿತವಾದ ಬ್ರಹ್ಮವನ್ನು 
ಹೃದಯಾಕಾಶದಲ್ಲಿ  ಉಪಾಸನೆಮಾಡಬೇಕೆಂದು ಹೇಳಿದೆ. ಹೀಗೆ ಅನೇಕ 
ದೇವತೋಪಾಸನೆಗಳಿಗೆ ಹೃದಯಾಕಾಶವೇ ಉಪಾಸ್ಕ ದೇವತಾಸ್ಥಾನವಾಗಿದೆ. 
ಆದ್ದರಿಂದ ಅದನ್ನು “ಪರಮೇ' ಎಂದು ವಿಶೇಷಿಸಿರುವುದು ಯುಕ್ತವೇ ಸರಿ. 
ಪರಮವೆಂದರ ಉತ್ಕೃಷ್ಟವ೦ದರ್ಥ. 

ಈ ಬ್ರಹ್ಮವಿದನು ಸಕಲ ಕಾಮ್ಯಾರ್ಥಗಳನ್ನೂ ಪಡದು ಆನಂದಿಸಿ 
ಕೃತಾರ್ಥನಾಗುತ್ತಾನೆ ಎಂದು ಮುಂದಿನವಾಕ್ಕದ ತಾತ್ಪರ್ಯ. ಇಲ್ಲೊಂದು 
ವಿಶೇಷವುಂಟು “ಸಃ ವಿಪಶ್ಚಿತಾ ಬ್ರಹ್ಮಣಾ ಸರ್ವಾನ್‌ ಕಾಮಾನ್‌ ಸಹ ಅಶ್ನುತ” 
ಎ೦ದು ವಾಕ್ಕಾನ್ಷಯ. ವಿಪಶ್ಚಿತ್‌ ಇ ಸರ್ವಜ್ಞ 'ಬ್ರಹ್ಮಣಾ' ಎ೦ಬಲ್ಲ "ಪ್ರಕೃತ್ಯಾದಿಭ್ಯ 
ಉಪಸಂಖ್ಯಾನಮ್‌'-ಎಂಬ ವಾರ್ತಿಕದಿಂದ ತೃತೀಯಾ ವಿಭಕ್ತಿ ಬಂದಿದ. ಈ 
ವಿಭಕಿಯ ಅರ್ಥ ಅಭೇದ. 

ಅವ್ಯಯಗಳಿಗೆ ಅನೇಕಾರ್ಥಗಳಿರುವುದರಿಂದ "ಸಹ' ಶಬ್ದಕ್ಕೆ ಇಲ್ಲಿ 
ಯುಗಪತ್‌ (ಏಕಕಾಲದಲ್ಲಿ) ಎಂದರ್ಥ. ಆದ್ದರಿಂದಲೇ ಬ್ರಹ್ಮಣಾ ಎಂಬಲ್ಲಿ 
'ಸಹಯುಕ್ರೇ* ಪ್ರಧಾನೇ' ಎ೦ಬ ಸೂತ್ರದಿಂದ ತೃತೀಯಾ ವಿಭಕ್ತಿ ಬಂದಿಲ್ಲ. 
ಬ್ರಹ್ಮವಿದನೇ ಬ್ರಹ್ಮವಾಗಿರುವುದರಿಂದ ಸಹಯುಕ್ತನಾದ ಇನ್ನೊಬ್ಬನು ಇಲ್ಲವೂ 
ಇಲ್ಲ. ಆದ್ದರಿಂದ “ಪ್ರಕೃತ್ಕಾದಿತ್ವಾತ್‌ ತೃತೀಯಾ' ಎಂಬುದೇ ಯುಕ್ತವಾದದ್ದು" 


ಟಿಪ್ಪಣಿ ೧: ಇತ್ನಂಭೂತಲಕ್ಷಣೇ ತೃತೀಯಾ - ಎಂದು ವನಮಾಲಾ ವ್ಯಾಖ್ಯಾನದಲ್ಲಿ ಬರೆದಿದೆ. 
ಶ್ರೀ ಸುರೇಶ್ವರ ವಾರ್ತಿಕದಲ್ಲಿ "ಇತ್ಸಂಭೂತಲಕ್ಷಣೇ ತೃತೀಯಾ, ಹೇತು ತೃತೀಯಾ - ಎಂದು 


ಎರಡು ಪ್ರಕಾರಗಳನ್ನು ಹೇಳಿದ್ದಾರೆ. 43 


ಬ್ರಹ್ಮವಲ್ಲೀ 


ಭಾಷಾಮರ್ಕಾದೆಯನ್ನನುಸರಿಸಿ "ಬ್ರಹ್ಮಣಾ' ಎಂಬುದಕ್ಕೆ 
ಬ್ರಹ್ಮಸ್ತ್ವರೂಪದಿ೦ದ ಎಂದು ಅರ್ಥವನ್ನು ಮುಂದ ಬರೆಯಲಾಗಿದೆ. ವಸ್ತುತಃ ಆ 
ಶಬ್ದಕ್ಕೆ "ಸಳ್‌ ಎಂಬುದರೊಡನೆ ಅನ್ವಯ. ಬ್ರಹ್ಮಾಭಿನ್ನನಾದ ಬ್ರಹ್ಮವಿದನು 
ಎಂದರ್ಥ. ಅಥವಾ ಬ್ರಹ್ಮವಿದನು ಬ್ರಹ್ಮಾಭಿನ್ನನಾಗಿ ಎಂದೂ ಹೇಳಬಹುದು. 


ಅಹ೦ಬ್ರಹ್ಮಾಸ್ಮಿ ಎಂದು ನಿಶ್ಚಯಜ್ಞಾನವನ್ನು ಪಡದ ಆ ಬ್ರಹ್ಮವಿದನು 
ಸರ್ವಜ್ಞವಾದ ಬ್ರಹ್ಮಸ್ಥರೂಪದಿಂದ ಸರ್ವಭೋಗಗಳನ್ನು ಏಕಕಾಲದಲ್ಲಿ ಪಡದು 
ಅನುಭವಿಸುತ್ತಾನೆ ಎಂದರ್ಥ. ಮನುಷ್ಯನು ಅನೇಕ ಭೋಗಗಳನ್ನು ಕ್ರಮವಾಗಿ 
ಒಂದಾದಮೇಲೆ ಒಂದರಂತೆ ಅನುಭವಿಸುತ್ತಾನೆ. ಸರ್ವಜ್ಞವಾದ ಬ್ರಹ್ಮವು 
ಸರ್ವವನ್ನು ಏಕಕಾಲದಲ್ಲಿ ಅನುಭವಿಸುತ್ತದೆ. "ಸ ಏಕೋ ಬ್ರಹ್ಮಣ ಆನಂದಃ' 
ಎಂದು ಮುಂದೆ ಹೇಳುವ ಶ್ರುತಿವಾಕ್ಕದ ಪ್ರತಿಧ್ವನಿ ಇದು. 


"ಬ್ರಹ್ಮವಿದಾಪ್ನೋತಿ ಪರಂ” ಎಂದು ಆದಿಯಲ್ಲಿ ಹಳಿದ ಸೂತ್ರದ 
ಅರ್ಥವನ್ನು ವ್ಯಾಖ್ಯಾನಿಸಿದಂತಾಯಿತು. ಈ ಎಚಾರವನ್ನೇ ಮುಂದೆ ವಿಸ್ತರಿಸಿ 
ಹೇಳಲಾಗುತ್ತದೆ. 


"ಸತ್ಯ೦ ಜ್ಞಾನಮ್‌ ಅನಂತಂ ಬ್ರಹ್ಮ' ಎಂಬಲ್ಲಿ ಬ್ರಹ್ಮವು ದೇಶ-ಕಾಲ- 
ವಸು ಈ  ಮೂರರಿಂದಲೂ ಅಂತವಿಲ್ಲದ್ದರಿಂದ ಅನಂತ- 
ಅಪರಿಚ್ಛಿನ್ನವೆಂಬುದನ್ನು ಹೇಳಲಾಗಿದೆ. ಬ್ರಹ್ಮವೇ ಆತ್ಮ ಆತ್ಮನಿಂದ ಆಕಾಶ 
ಹುಟ್ಟಿತು. ಆತ್ಮನು ಕಾರಣ, ಆಕಾಶವು ಕಾರ್ಯ. ಕಾರ್ಯವಾದ ಆಕಾಶವು ದೇಶತಃ 
ಅನಂತವಾಗಿದೆಯೆನ್ನಬಹುದು. ಆದರೆ ಕಾಲತಃ  ಅನಂತವಲ್ಲ. 
ಕಾರ್ಕವಸ್ತುವಾದ್ದರಿ೦ದಲೇ ಅದಕ್ಕೆ ಅಂತವಿದೆ. ವಾಯು ಮುಂತಾದ 
ವಸ್ತ್ವಂತರಗಳಿರುವಾಗ ಬ್ರಹ್ಮವು "ವಸ್ತುತಃ'  ಅನಂತವಾಗುವುದು ಹೇಗೆ? 
ಹೇಗೆಂದರೆ, ಕಾಲಾಕಾಶಾದಿಸಮಸ್ತವಸ್ತುಗಳಿಗೂ ಬ್ರಹ್ಮವು ಕಾರಣವಾಗಿದೆ. 
ಕಾಲಾಕಾಶಾದಿಗಳೆಲ್ಲವೂ ಕಲಿತವಾದ್ದರಿಂದ ಅನೃತಗಳು. ಮೃತ್ತಿಕೇತ್ಯೇವ ಸತ್ಯಂ- 
ಎ೦ಬ ಶ್ರುತ್ಕನುಸಾರವಾಗಿ ಬ್ರಹ್ಮ ಒಂದೇ ಸತ್ಯ. ತ್ರಿವಿಧ ಆನಂತ್ಯವಿರುವುದರಿಂದ 
ಬ್ರಹ್ಮವು ನಿರತಿಶಯವಾದ ಸತ್ಯವೆಂದು ತಿಳಿಯಬೇಕು. 
ತಸ್ಮಾದ್ವಾ ಏತಸ್ಮಾದಾತ್ಮನ ಆಕಾಶಃ ಸಂಭೂತಃ 

ತಸ್ಮಾತ್‌ ಇ "ಬ್ರಹ್ಮವಿದಾಪ್ನೋಪತಿ ಪರಂ” ಎಂಬಲ್ಲಿ ಹೇಳಿದ ಬ್ರಹ್ಮವ೦ಬ, 
ಏತಸ್ಮಾತ್‌ - ಈ ಸತ್ಯಜ್ಞಾನಾನ೦ತಸ್ವರೂಪನಾದ, ಆತ್ಮನಃ ಇ ಆತ್ಮನಿ೦ದ, ಆಕಾಶಃ 
ಸಂಭೂತಃ ೬ ಆಕಾಶವು ಹುಟ್ಟಿತು. ಇಲ್ಲಿ ಬ್ರಹ್ಮವನ್ನೇ ಆತ್ಮನೆಂದು ಶ್ರುತಿಯು 
ಹೇಳಿದೆ. ಭೋಕ್ತೃಗಳಾದ ಸಕಲಪ್ರಾಣಿಗಳ ನಿಜಸ್ಪರೂಪಕ್ಕೆ ಆತ್ಮವೆಂದು ಹಸರು. 


44 


ಅನುವಾಕ-೧ 


ಆತ್ಮನೆಂದರೆ ಗುಹಾನಿಹಿತನಾದ ಪ್ರತ್ಯಗಾತ್ಮ "ಬ್ರಹ್ಮಣಾ ವಿಪಶ್ಚಿತಾ' ಎಂಬಲ್ಲಿ 
ಎಪಶ್ಚಿತ್‌ ಎ೦ದರೆ ಬ್ರಹ್ಮವಿತ್‌. ಬ್ರಹ್ಮವಿತ್‌ ಆದ ಬ್ರಹ್ಮ ಎಂದು ಶ್ರುತಿಯೇ 
ಪ್ರಯೋಗಿಸಿರುವುದರಿಂದಲೂ ಬ್ರಹ್ಮ-ಬ್ರಹ್ಮವಿದರಲ್ಲಿ ಭೇದವಿಲ್ಲವೆಂದು 
ಗೊತ್ತಾಗುತ್ತದೆ. ಈ ರೀತಿಯಲ್ಲಿ ಬ್ರಹ್ಮ ಆತ್ಮ ಪ್ರತ್ಯಗಾತ್ಮ ಬ್ರಹ್ಮವಿತ್‌ - ಎಂಬ 
ಶಬ್ದಗಳು ಒಂದೇ ಪರಮಾರ್ಥವಸ್ತುವನ್ನು ಬೋಧಿಸುತ್ತವೆಯೆಂದು 
ತಿಳಿಯಬೇಕು. 


ಬ್ರಹವೆಂಬ ಈ ಆತ್ಮನಿಂದ ಆಕಾಶವು ಹುಟ್ಟಿತು. ಕಾರಣವು 
ನಿರ್ಗುಣವಾದ ಬ್ರಹ್ಮವಾದರೂ ಕಾರ್ಯದಲ್ಲಿ ಶಬ್ದವೆಂಬ ಗುಣವು ಕಾಣಿಸಿಕೊಂಡಿದೆ. 
ಆಕಾಶವು ಮೂರ್ತದ್ರವ್ಯಗಳಿಗೆ ಇರಲು ಅವಕಾಶವನ್ನು ಕೊಡುತ್ತದೆ. 


ಅದ್ವಿತೀಯನೂ ಕೂಟಸ್ಥನೂ ಕಾರ್ಕಕಾರಣಭಾವರಹಿತನೂ ಆದ 
ಆತ್ಮನಿಂದ ಆಕಾಶಾದಿಗಳು ಎಂದಿಗೂ ಹುಟ್ಟಲಾರವು. ಆತ್ಮನ ಒಂದು 
ಮಾಯಾಶಕ್ತಿಯಿಂದ ಆಕಾಶಾದಿಗಳು ಕಲಿತವಾಗಿವೆಯೆಂದೂ ಶ್ರುತಿಯು 
ಲೋಕವ್ಯವಹಾರಕ್ಕಾಗಿ ಇವೆಲ್ಲವೂ ಕ್ರಮವಾಗಿ ಹುಟ್ಟಿದವೆಂದು ವರ್ಣಿಸುತ್ತಿದೆ 
ಎಂದೂ ತಿಳಿಯಬೇಕು. ಆಕಾಶದಿಂದ ವಾಯು ಹುಟ್ಟಿತು. ಜನ್ಯವಾದ 
ಜಡವಸ್ತುವಿನಿಂದ ಯಾವುದೂ ಹುಟ್ಟುವುದಿಲ್ಲ. ಸರ್ವವೂ ಆತ್ಮನಿಂದಲೇ ಹುಟ್ಟಿದೆ. 
ಆದ ಕಾರಣ ಆಕಾಶದಿಂದ ಎಂದರೆ ಆಕಾಶತಾದಾತ್ಮ್ಯವನ್ನು ಹೊಂದಿದ 
ಆತ್ಮನಿಂದ ವಾಯು ಹುಟ್ಟಿತು ಎಂದರ್ಥ. ಕಾರಣಗುಣವಾದ ಶಬ್ದವೂ 
ಹೊಸದಾಗಿ ಬಂದ ಸರ್ಶವೂ ಸೇರಿ ಶಬ್ದಸರ್ಶಗಳರಡು ವಾಯುಗುಣಗಳು. 
ವಾಯುತಾದಾತ್ಮ ವನ್ನು ಹೊಂದಿದ ಆತ್ಮನಿಂದ ಅಗ್ನಿಯೂ, 
ಅಗ್ನಿತಾದಾತ್ಮ ವನ್ನು ಹೊಂದಿದ ಆತ್ಮನಿಂದ ಜಲವೂ, ಜಲತಾದಾತ್ಮ್ಯವನ್ನು 
ಹೊಂದಿದ ಆತ್ಮನಿಂದ ಪೃಥ್ವಿಯೂ ಹುಟಿದವೆಂದು ಅರ್ಥ. ಹೀಗೆಯೇ 
ಮುಂದೆಯೂ ಅನ್ವಯಿಸಿಕೊಳ್ಳಬೇಕು. 


ಪೂರ್ವೋಕ್ತ ರೀತಿಯಲ್ಲಿಯೇ ಅಗ್ನಿಯಲ್ಲಿ ಶಬ್ದಸರ್ಶರೂಪಗಳಿವೆ. 

ಜಲದಲ್ಲಿ ಶಬ್ದಸರ್ಶರೂಪರಸಗಳೂ ಪೃಥ್ವಿಯಲ್ಲಿ ಶಬ್ದಸರ್ಶರೂಪರಸ- 
ಗಂಧಗಳೆಂಬ ಐದು ಗುಣಗಳಿವೆ. 

ಪಂಚಭೂತಗಳಲ್ಲಿ ಅಗ್ನಿಯೆಂದರೆ ತೇಜಸ್ಸು, ಪ್ರಭೆ. ಸೂರ್ಯನ ಪ್ರಕಾಶ, 

ಮಿಂಚು, ವಿದ್ಯುಚ್ಛಕ್ತಿ-ಇವೆಲ್ಲವೂ ಅಗ್ನಿಯಲ್ಲಿ ಸೇರುತ್ತವೆ. ಆತ್ಮನಿಂದ 

ಅವ್ಯಾಕೃತಸೂತ್ರಾತ್ಮನೂ, ಸೂತ್ರಾತ್ಮನಿ೦ಂದ ಪಂಚಭೂತಾತ್ಮಕನಾದ ವಿರಾಟ್‌ ಎ೦ಬ 

ಬ್ರಹ್ಮನೂ ಹುಟ್ಟಿದರೆಂದು ಪ್ರಮಾಣಾ೦ತರಗಳಿಂದ ತಿಳಿದು ಬರುತ್ತದೆ. ಅದನ್ನಿಲ್ಲಿ 


45 


ಬ್ರಹ್ಮವಲ್ಲೀ 


ಹೇಳಿಲ್ಲ. ಅದೆಲ್ಲವೂ ಮಾಯಾವಶಿಷ್ಟನಾದ ಆತ್ಮ ಮತ್ತು ಪಂಚಮಹಾಭೂತಗಳು- 
ಇವುಗಳಲ್ಲಿ ಸೇರಿಹೋಗತಕ್ಕವು. 


ದಿಗಾದಿಕರಣೋ ದೇವಃ ಪಂಚಭೂತಶರೀರಭೃತ್‌ | 
ಸರ್ವೋಸ್ಮೀತ್ಯಭಿಮಾನೇದ್ಧೋ ವಿರಾಡೇವಮಜಾಯತ ॥ ವಾರ್ತಿಕ ೨-೧೫೮ 


ದಿಕ್ಕುಗಳೇ ಇಂದ್ರಿಯಗಳಾಗಿಯೂ ಪಂಚಭೂತಗಳೇ ಶರೀರವಾಗಿಯೂ 
ಸರ್ವವೂ ನಾನು ಎಂದು ಅಭಿಮಾನಿಯೂ ಆದ ವಿರಾಟ್‌ ಎಂಬ ದೇವನು 
ಜನಿಸಿದನು. 


ಅಸ್ಮಾತ್‌ಪೂರ್ವಂ ಭವೇತ್‌ಸೂತ್ರಂ ತಸ್ಮಿನ್‌ಸತಿ ವಿರಾಡ್‌ಯತಃ ॥ ವಾರ್ತಿಕ ೨-೧೫೯ 


ವಿರಾಟ್‌ ಪುರುಷನು ಹುಟ್ಟುವುದಕ್ಕೆ ಮೊದಲು ಹಿರಣ್ಕಗರ್ಭನೆಂಬ 
ಸೂತ್ರಾತ್ಮನು ಹುಟ್ಟಿದನು. ಹಿರಣ್ಯಗರ್ಭ ವ ಎಿಜ್ಞಾನಾತ್ಮ ಇವನೇ ಸೂತ್ರಾತ್ಮ 


ಜಗತ್ತಿನಲ್ಲಿರುವ ವೃ ಕ್ಹಾದಿಸ್ಥಾವರಗಳು, ಪ್ರಾಣಿ ಶರೀರಗಳು-ಇವೆಲ್ಲವೂ 
ಪಂಚಮಹಾಭೂತಗಳಲ್ಲಿ ಸೇರಿಹೋಗುತವೆ. ಆತ್ಮನೂಬ್ಬನನ್ನು ಬಿಟ್ಟು 
ಪಂಚಭೂತಗಳಲ್ಲಿ ಸೇರದ ಯಾವ ವಸ್ತುವೂ ಜಗತ್ತಿನಲ್ಲಿ ಇಲ್ಲ. 


ಅನ್ನಾತ್‌ಪುರುಷಃ 


ರೇತಸ್ಸಾಗಿ ಪರಿಣಮಿಸಿದ ಅನ್ನದಿಂದ (ಆಹಾರದಿಂದ) ಪುರುಷನು 
ಹುಟ್ಟಿದನು. ಅನ್ನವು ರಕ್ತಮಾಂಸಾದಿ ರೂಪದಲ್ಲಿ : ಪರಿಣಮಿಸಿ ರೇತಸ್ಸಾಗುತ್ತದೆ. 
ಅದು ಸ್ತ್ರೀಯ ಅಂಡದಲ್ಲಿ ಸೇರಿ ಮನುಷ್ಯನೇ "ಮೊದಲಾದ ಸಕಲಪ್ರಾಣಿಗಳೂ 
ಹುಟ್ಟುತ್ತವೆ. ಈ ಮನುಷ್ಯನು ತಂದೆಯ ಅನ್ನರಸದ ವಿಕಾರ. ಆದ್ದರಿಂದ 
ತಂದೆಯಂತೆ ಮನುಷ್ಯಾಕಾರದವನಾಗಿ ಹುಟ್ಟುತ್ತಾನೆ. ತಂದೆಯ ಆಕಾರವೆಂಬುದು 
ಸಕಲ ಮೃಗ ಪಕ್ಷಿ ಕ್ರಿಮಿ ಕೀಟಾದಿಗಳಿಗೂ ಸಂಬಂಧಿಸಿರುತ್ತದೆ. 


ಜ್ಞಾನಶಕ್ತಿಯೂ ಸಮಸ್ತ ಕ್ರಿಯಾಶಕ್ತಿಯೂ ಸಹ ಮನುಷ್ಯನಲ್ಲಿವೆ. 
ಆದ್ದರಿಂದ ಮನುಷ್ಯನು ಜೀವಿಗಳಲ್ಲಿ ಮುಖ್ಯನೆಂದು ಗ್ರಹಿಸಿ “ಅನ್ಭಾತ್‌ಪುರುಷಃ' 
ಎ೦ದು ಶ್ರುತಿಯು ಹೇಳಿದೆ. ಆದರೂ ಈ ಮನುಷ್ಯನು ಅವಿದ್ಯಾಮಹಾಜಾಲದಲ್ಲಿ 
ಸಿಕ್ಕಿಕೊಂಡು ಹುಟ್ಟುತ್ತಾನೆ! ಆಂತರತಮವಾದ ಬ್ರಹ್ಮವನ್ನು ತಿಳಿಸಿಕೊಡಲು ಈ 
ಪುರುಷನೇ(ಮನುಷ್ಠನೇ)  ಯೋಗ್ಗನಾದವನು. ಪಶುಗಳಿಗೆ ಇದನ್ನರಿಯಲು 
ಅರ್ಹತಯಿಲ್ಲ. “ಇತರೇಷಾ೦ ಪಶೂನಾಮ್‌ ಅಶನಾಯಾಪಿಪಾಸೇ ಏವ 
ಅಭಿವಿಜ್ಞಾನಮ್‌” ಎಂದು ಶ್ರುತಿಯೇ ಹೇಳಿದೆ. 


40 


ಅನುವಾಕ-.೨ 


ಅನಾದಿಕಾಲದಿಂದಲೂ ಮನುಷ್ಯನು ಅನ್ನಮಯಾದಿಕೋಶಗಳಲ್ಲಿಯೇ 
“ನಾನು ನಾನು” ಎಂಬ ಬುದ್ಧಿಯನ್ನು ಗಟ್ಟಿಯಾಗಿ ನಿಲ್ಲಿಸಿಬಿಟ್ಟಿದ್ದಾನೆ. ಬಾಹ್ಯವಾದ 
ಈ ಕೋಶಗಳಲ್ಲಿಟ್ಟಿರುವ ಬುದ್ಧಿಯನ್ನು ಕ್ರಮವಾಗಿ ತಪ್ಪಿಸಿ, ಸರ್ವಾ೦ತರವಾದ 
ಬ್ರಹ್ಮವೇ ನಾನು ಎಂಬ ಬುದ್ದಿಯನ್ನುಂಟುಮಾಡುವುದಕ್ಕಾಗಿ ನಮಗೆ 
ಆಪ್ತತಮವಾದ ಉಪನಿಷತ್ತು ಪ್ರಯತ್ನಿಸುತ್ತಿದೆ. 

ಈ ಅನ್ನರಸಮಯನಾದ ಪುರುಷನಿಗೆ ಇದೇ ಶಿರಸ್ಸು, ಇದು ಬಲಗೈ, 
ಇದು ಎಡಗೈ-ಇವು ಎರಡು ರೆಕ್ಕೆಗಳು. ಇವೆರಡರ ನಡುವೆ ಇರುವ ದೇಹದ 
ಮಧ್ಯಮಭಾಗವು ಆತ್ಮ. (ಆತ್ಮನಿಂದಲೇ ಕಡಯಲ್ಲಿ 'ಅನ್ನಾತ್‌ಪುರುಷಃ' ಎಂದು 
ಹುಟ್ಟಿದ ಮನುಷ್ಯನಿಗೆ ತನ್ನ ದೇಹದ ಮಧ್ಯಭಾಗವೇ ಆತ್ಮ.) ನಾಭಿಯ ಕೆಳಗಿರುವ 
ತೊಡೆ, ಕಾಲುಗಳು ಈ ಮಾನವನ ಪುಚ್ಚ. ಭಾರವನ್ನು ಹೊತ್ತಿರುವ ಆಧಾರ. 
ಪಶುವಿನ ಬಾಲದಂತೆ ಕೆಳಗೆ ಜೋತಿರುವುದರಿಂದ ಪುಚ್ಛಸದೃಶವೆಂದರ್ಥ. 
ದೇಹವೇ ಆತ್ಮವೆಂದು ತಿಳಿದವನು ಪಶುವೇ ಸರಿ-ಎಂದು ವ್ಯಂಗ್ಯಾರ್ಥ. ಇದೇ 
ರೀತಿಯಲ್ಲಿ ಮುಂದೆ ಹೇಳುವ ಪ್ರಾಣಮಯಾದಿಗಳಲ್ಲಿಯೂ 
ರೂಪಕಾಲಂಕಾರದಿಂದ ವರ್ಣನೆ ಇದೆ. ಮಣ್ಣಿನ ಮೂಸೆಯಲ್ಲಿ ಎರಕಹೊಯ್ದ 


ತಾಮ್ರಾದಿರಸ ಪ್ರತಿಮೆಗಳಂತೆ ಈ ದೇಹವೆಂಬ ಮೂಸಯಲ್ಲಿ 
ಪ್ರಾಣಮಯಾದಿಗಳು ಎರಕಹೊಯ್ದ ಪ್ರತಿಮೆಗಳಂದು ಕಲ್ಪಿಸಿಕೊಳ್ಳಬೇಕು. 
ದ್ವಿತೀಯಾನುವಾಕ 


ಎಂ 


ಅಥೋ ಅನ್ನೇನೈವ ಜೀವಂತಿ | ಅಥೈನದಪಿ ಯಂತೃಂತತಃ | ಅನ್ನಗ್‌ಂ ಹಿ 
ಭೂತಾನಾಂ ಜ್ಯೇಷ್ಠಮ್‌ ; ತಸ್ಮಾತ್‌ಸರ್ವೌಷಧಮುಚ್ಛತೇ | ಸರ್ವಂ ವೈ 
ತೇsನ್ನಮಾಪ್ಪುವಂತಿ /ಯೇಇನ್ನಂ ಬ್ರಹ್ಮೋಪಾಸತೇ | ಅನ್ನಗ್‌೦ ಹಿ 
ಭೂತಾನಾಂ ಜ್ಯೇಷ್ಠಮ್‌ | ತಸ್ಮಾತ್‌ಸರ್ವೌಷಧಮುಚ್ಛತೇ | ಅನ್ನಾದ್ಧೂತಾನಿ 
ಜಾಯಂತೇ । ಜಾತಾನ್ಯನ್ನೇನ ವರ್ಧಂತೇ | ಅದ್ಯತೇಂತ್ತಿ ಚ ಭೂತಾನಿ | 
ತಸ್ಮಾದನ್ನ೦ ತದುಚ್ಛತ ಇತಿ | ತಸ್ಮಾದ್ವಾ ಏತಸ್ಮಾದನ್ನರಸಮಯಾತ್‌ । 
ಅನ್ಯೋಇ೦ತರ ಆತ್ಮಾ ಪ್ರಾಣಮಯಃ । ತೇನೈಷ ಪೂರ್ಣಃ | ಸ ವಾ ಏಷ 
ಪುರುಷವಿಧ ಏವ । ತಸ್ಯ ಪುರುಷವಿಧತಾಮ್‌ | ಅನ್ವಯಂ ಪುರುಷವಿಧಃ । ತಸ್ಯ 
ಪ್ರಾಣ ಏವ ಶಿರಃ |! ವ್ಯಾನೋ ದಕ್ಷಿಣಃ ಪಕ್ಷ: | ಅಪಾನ ಉತ್ತರಃ ಪಕ್ಷ: | ಆಕಾಶ 
ಆತ್ಮಾ | ಪೃಥಿವೀ ಪುಚ್ಚಂ ಪ್ರತಿಷ್ಠಾ! ತದಪ್ಯೇಷ ಶ್ಲೋಕೋ ಭವತಿ | 


ಅನ್ನಾದ್ವೈ ಪ್ರಜಾಃ ಪ್ರಜಾಯಂತೇ । ಯಾಃ ಕಾಶ್ಚ ಪೃಥಿವೀಗ್‌ಂ ಶ್ರಿತಾಃ | 


47 


ಬ್ರಹ್ಮವಲ್ಲೀ 


ಪಂಚೀಕರಣ ಪಕ್ರಿಯೆಯಂತೆ ಪಂಚಮಹಾಭೂತಗಳು ಪಂಚೀಕೃತ- 
ವಾಗುತ್ತವೆ. ಪೃಥಿವೀ ಮುಂತಾದ ಒಂದೊಂದು ಮಹಾಭೂತದಲ್ಲಿಯೂ ಉಳಿದ 
ನಾಲ್ಕು ಮಹಾಭೂತಗಳ ಅಂಶಗಳು ಸೇರಿಕೊಳ್ಳುತ್ತವೆ. ಪ೦ಚೀಕೃತ 
ಮಹಾಭೂತಗಳೆಲ್ಲವೂ ಸೇರಿ ವಿಶ್ವ-ಜಗತ್‌ ಆಗಿದೆ. ಈ ವಿಶ್ವವೇ ದೇಹವಾಗಿರುವ 
ಅಂತರ್ಯಾಮಿಯಾದ ಆತ್ಮನಿಗೆ ವಿರಾಟ್‌ ಎಂದು ಹೆಸರು. ಇವನೇ 
ಎರಾಟ್‌ಪುರುಷ. ಪೃಥಿವಿಯು ಪಂಚೀಕೃತವಾದ ಮೇಲೆ ಓಷಧಿ, ಅನ್ನ, 
ಪುರುಷದೇಹ ಮೊದಲಾದವು ಜನಿಸಿರುತ್ತವೆ. ಆದ್ದರಿ೦ದ ಹಿಂದೆ ಹೇಳಿದಂತೆ, 
ಅನ್ನಾತ್‌ ಎ ಎರಾಡಾತ್ಮಕವಾದ ಅನ್ನದಿ೦ದ ಜನರೂ ಪೃಥ್ವಿಯಲ್ಲರುವ ಸಕಲ 
ಸ್ಥಾವರ ಜಂಗಮಗಳೂ ಹುಟುತ್ತವೆ. “ಓಷದಿಗಳೂ ಅನ್ನ ದಿಂದಲೇ ಹುಟ್ಟಿದವು. 
ಅನ್ನದಿ೦ದಲೇ ಎಲ್ಲವೂ ವರ್ಧಿಸುತ್ತವೆ. ಅನ್ನದಿಂದಲೇ ಬದುಕುತವೆ. “ಡೆಗೆ 
ಅವೆಲ್ಲವೂ ಅನ್ನದಲ್ಲಿಯೇ ಅಡಗಿಹೋಗುತವೆ! ಏಕೆಂದರೆ, ಅನ ವು ಈ ಎಲ್ಲ 
ಅನ್ನಮಯ ಜೀವಿಗಳಿಗಿ೦ತ ಹಿರಿಯದು-ಮೊದಲನೆಯದು. ಸಮಸ್ತ ಜೀವಗಳೂ 
ಅನ್ನದಿಂದ ಹುಟ್ಟಿ, ಅನ್ನದಿ೦ದಲೇ ಬದುಕಿ, ಅನ್ನದಲ್ಲಿ ಅಡಗತಕ್ಕವು. ಆದ್ದರಿಂದ 
ಸರ್ವರ ಜಠರಾಗ್ನಿಗೂ ಅನ್ನವೇ ಔಷಧ! 

ಹೀಗೆ ಸಮಸ್ತ ಸ್ಥಾವರಜಂಗಮಗಳ ಜನ್ಮ-ಸ್ಥಿತಿ-ಲಯಗಳಿಗೆ 
ಕಾರಣವಾದ್ದರಿಂದ ಅನ್ನವೇ ಬ್ರಹ್ಮ ಯಾರು ಅನ್ನಬ್ರಹ್ಮವನ್ನು ಉಪಾಸನೆ 
ಮಾಡುತ್ತಾರೋ, ಅವರಿಗೆ ಸಮಸ್ತ ಅನ್ನಜಾತವೂ ದೊರೆಯುತ್ತದೆ. ಹೇಗೆ೦ದರೆ, 
ಈ ಅನ್ನಬ್ರಹ್ಮವಿದನು ವಿರಾಡಾತ್ಮನಾಗಿ ಸರ್ವಜೀವಿಗಳಲ್ಲಿಯೂ 
ಸೇರಿಹೋಗುವುದರಿಂದ ಸಮಸ್ತ ಅನ್ನಜಾತವೂ ದೊರೆಯುವುದು ಸಹಜವಾಗಿದೆ. 
ಯಾರು ಯಾವ ಬಗೆಯಿಂದ ಉಪಾಸನೆ ಮಾಡುತ್ತಾರೋ ಅವರು ಆ ಬಗೆಯ 
ವಸ್ತುವೇ ಆಗಿಬಿಡುತ್ತಾರೆ. "ಅಹಂ ಬ್ರಹ್ಮಾಸ್ಮಿ? ಎಂದು. ಉಪಾಸನೆಮಾಡತಕ್ಕವನು 
ಬ್ರಹ್ಮವೇ ಆಗಿಬಿಡುತ್ತಾನೆ ಎಂದು ಈ ಮಾತಿಗೆ ಫಲಿತವಾದ ತಾತ್ಪರ್ಯ 

ಅನ್ನಶಬ್ದದ ನಿರ್ವಚನ ಹೀಗೆ - ಅದ್ಯತೇ ಅತ್ತಿಚ ಭೂತಾನಿ. ಅಕ್ಕಿ, 
ಗೋಧಿ-ಮೊದಲಾದ ವಸುವು ಜೀವಿಗಳಿಂದ ತಿನ್ನಲ್ಪಡುವುದರಿಂದ ಅದಕ್ಕೆ 
ಅನ್ನವೆ೦ದು ಹೆಸರು. ಅಪಥ್ಯವಾದ ಆಹಾರವು ಪ್ರಾಣಿಗಳನ್ನು ತಿನ್ನುತ್ತದೆ- 
ಯಾದ್ದರಿ೦ದಲೂ ಅನ್ನವೆಂದು ಹೆಸರು! ಅದ- ಭಕ್ಷಣ ಎಂಬ ಧಾತುವಿನಿಂದ 
ಅನ್ನಶಬ್ದವು ನಿಷ್ಠನ್ನವಾಗಿದೆ. ಆದ್ದರಿಂದ ಅನ ವು ಸ ಸೃಷ್ಟಿ ಸ್ಥಿ ಸಿತಿ ಸಂಹಾರಕತಣ್ಯೃ. ಅದ್‌ 
ಧಾತುವಿಗೆ ಕ್ಷ ಪ್ರತ್ಯಯವನ್ನು ಸೇರಿಸಿದರೆ. ಅನ್ನ ವಿಂಬ ರೂಪವಾಗುತ್ತದೆ. 
ಕರ್ಮಾರ್ಥದಲ್ಲ ಕ್ತ ಪ್ರತ್ಯಯವು ಸಾರ್ವತ್ರಿಕ. ಕರ್ತರ್ಥದಲ್ಲಿ ಛಾಂದಸ. 
ಅನ್ನಮಯ ಶಬ್ದದಲ್ಲಿ 'ದ್ವ್ಯಚಶ್ಸಂದಸಿ'(೪-೩-೧೫೦) ಎಂಬ ಪಾಣಿನಿ 
ಸೂತ್ರದಿಂದ ವಿಕಾರಾರ್ಥದಲ್ಲ ಮಯಟ್‌ ಪ್ರತ್ಯಯ. 

48 


ಅನುವಾಕ-.೨ 


ಇದಿಷ್ಟು ಅನ್ನಮಯಕೋಶದ ವಿಚಾರ. ಇದಾದ ಮೇಲೆ ಕ್ರಮವಾಗಿ 
ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ-ಎಂಬ ನಾಲ್ಕು 
ಕೋಶಗಳ ವಿಚಾರ ಬರುತ್ತದೆ. ಈ ಪಂಚಕೋಶಗಳು ಕಲಿತವಾದವು. ಕೋಶವು 
ಕವಚವಿದ್ದಂತೆ ಆವರಣ. ಅಕ್ಕಿಗೆ ಸಿಪೆಯಿದ್ದಂತೆ, ಬ್ರಹ್ಮವೆಂಬ ಅಕ್ಕಿಗೆ 
ಒಂದರಮೇಲೊಂದರಂತಿರುವ ಐದು ಸಿಪೆಗಳೇ ಪಂಚಕೋಶಗಳು. ಈ 
ಕೋಶಗಳು ಅವಿದ್ಯೆಯಿಂದ ಕಲಿತವಾದ ಐದು ಮಿಥ್ಮೆಗಳು. ಆದ್ದರಿ೦ದ ಅದ್ದೆ ತೆಕ್ಕೆ 
ಹಾನಿಯಿಲ್ಲ. ಅನ್ನಮಯ ಕೋಶವು ಎಲ್ಲಕ್ಕೂ ಮೇಲಿರುವ ದಪ್ಪವಾದ ಸಿಪ್ರೆ 
ಅವಿದ್ಯಾಮೋಹಿತರಾದ ಜನರು ಸ್ಥೂಲವಾದ ಈ ಸಿಪ್ಪೆ-ಹೊಟ್ಟುಗಳನ್ನೇ 
ಬ್ರಹ್ಮವಂದು ಭಾವಿಸಿರುತ್ತಾರೆ. ಅಂತಹವರಿಗೆ ನೇರವಾಗಿ ಸರ್ವಾಂತರವಾದ 
ಬ್ರಹ್ಮವನ್ನು ಗ್ರಹಿಸುವುದು ಶಕ್ಕವಾದ್ದಲ್ಲ. ಮೇಲ್ಲಡಯ ಸಿಪ್ರೆಗಳಲ್ಲಿ ತೊಡಗಿರುವ 
ಬುದ್ದಿಯನ್ನು ಇದಲ್ಲ, ಇದಲ್ಲವೆಂದು ಮನಗಾಣಿಸಿ ಕ್ರಮವಾಗಿ ಅಂತರತಮನಾದ 
ಪ್ರತ್ಯಗಾತ್ಮನವರೆಗೆ ಒಯ್ಯುವುದು ಈ ಪಂಚಕೋಶ ಪ್ರಕ್ರಿಯೆಗಳ 
ಉದ್ದೇಶವಾಗಿರುತ್ತದೆ. 


ನಾನು ಯಾರು, ನಾನು ಯಾರು? ಎಂದು ವಿಚಾರದಲ್ಲಿ ತೊಡಗಿದಾಗ 
ಅಂತರತಮನಾದ ಆತ್ಮನು ಪ್ರತ್ಯಗಾತ್ಮನೆನಿಸುತ್ತಾನೆ. ನೀನು ಯಾರು? ಅವನು 
ಯಾರು? ಎಂದು ವಿಚಾರದಲ್ಲಿ ತೊಡಗಿದಾಗ ಅಂತರತಮನಾದ ಆತ್ಮನು 
ಪರಾಗಾತ್ಮನೆನಿಸುತ್ತಾನೆ. ಪ್ರತ್ಯಗಾತ್ಮನ ಅನ್ವೇಷಣೆಯಿ೦ದ "ಅಹಂ ಬ್ರಹ್ಮಾಸ್ಲಿ' ಎಂಬ 
ಬೋಧವೂ ಪರಾಗಾತ್ಮನ ಅನ್ವೇಷಣೆಯಿಂದ 'ತತ್‌ತ್ನಮಸಿ' ಎ೦ಬ ಬೋಧವೂ 
ಉಂಟಾಗುತ್ತವೆ. ಜಡವಸ್ತುಗಳಾದ ನೆಲ, ಜಲ, ಕಲ್ಲು-ಮೊದಲಾದ್ದರಲ್ಲಿ 
ಜಡವಸುಗಳಿಗೆ ಬೋಧಿಸಬೇಕಾದ್ದೇನೂ ಇಲ್ಲವಾದ್ದರಿಂದ ಈ ಪಂಚಕೋಶಗಳ 
ಅನ್ನೇಷಣೆ ಅವುಗಳಲ್ಲಿ ಇಲ್ಲ. ಪ್ರತ್ಯಗಾತ್ಮ ಪರಾಗಾತ್ಮಗಳ ಸ್ವರೂಪವು ನಿಶ್ಚಿತವಾದ 
ಮೇಲೆ ಜಡವಸ್ತುಗಳ ಅಧಿಷ್ಠಾನವೂ ಆತ್ಮನೇ ಎಂಬ ಬೋಧ ಉಂಟಾಗಲು 
ತಡವಾಗುವುದಿಲ್ಲ. ಆಗ “ಸರ್ವಂ ಖಲ್ವಿದಂ ಬಹ್ಮ” ಎಂದು ನಿಶ್ಚಿತವಾದ ಬೋಧ 
ಉಂಟಾಗುತ್ತದೆ. ಮುಮುಕ್ಟುವು ಕೃತಾರ್ಥನಾಗುತ್ತಾನೆ. “ಸತ್ಯಂ ಜ್ಞಾನಮ್‌ 
ಅನಂತಂ ಬ್ರಹ್ಮ” ಎ೦ಬ ಬ್ರಹ್ಮ ಒಂದೇ ಕಲ್ಪಿತವಲ್ಲದ ಸರ್ವಾತ್ಮ 


ಅನ್ನಮಯಕ್ಕಿಂತ ವೃತಿರಿಕ್ತವಾಗಿ ಅ೦ತರತಮವಾದದ್ದು 
ಪ್ರಾಣಮಯಕೋಶ. ಪ್ರಾಣವೆಂದರೆ ವಾಯು. ಪ್ರಾಣ, ಅಪಾನ, ವ್ಯಾನ, ಉದಾನ, 
ಸಮಾನ ಎ೦ಬ ಹೆಸರುಗಳಿಂದ ಈ ವಾಯುವು ಅನ್ನಮಯದೊಳಗೆ 
ತುಂಬಿಕೊಂಡಿದೆ. ಅನ್ನಮಯವು ಹೇಗೆ ಪುರುಷ ಎನ್ನಿಸಿಕೊಂಡಿದೆಯೋ ಹಾಗೇ 
ಈ ಪ್ರಾಣಮಯವೂ ಸಹ ಮೂಸೆಯಲ್ಲಿ ಎರಕಹೊಯ್ದ ದವದಂತೆ 


49 


ಪುರುಷಾಕೃತಿಯಾಗಿದೆ. ಉಸಿರಿನ ರೂಪದಲ್ಲಿರುವ ವಾಯು ಶಿರಸ್ಸು. ಆಕಾಶ 
ಆತ್ಮಾ - ಮಧ್ಯದ ನಾಭಿಸ್ಥಾನದ ಆಕಾಶದಲ್ಲಿರುವ ಸಮಾನವು ಆತ್ಮ ಶುತಿವಚನ 
ಬಲದಿಂದ ಈ ube ಕಲಿತವಾದವುಗಳು. 


ತೃತೀಯಾನುವಾಕ 


ಪ್ರಾಣಂ ದೇವಾ ಅನುಪ್ರಾಣಂತಿ । ಮನುಷ್ಯಾಃ ಪಶವಶ್ಚ ಯೇ | 
ಪ್ರಾಣೋ ಹಿ ಭೂತಾನಾಮಾಯುಃ । ತಸ್ಮಾತ್‌ ಸರ್ವಾಯುಷಮುಚ್ಛತೇ | 
ಸರ್ವಮೇವ ತ ಆಯುರ್ಯಂತಿ | ಯೇ ಪ್ರಾಣಂ ಬ್ರಹ್ಮೋಪಾಸತೇ । ಪ್ರಾಣೋ 
ಹಿ ಭೂತಾನಾಮಾಯುಃ | ತಸ್ಮಾತ್‌ ಸ ಸಾಯನ ಮುಚ್ಯತ ಆತಿ | ತಸ್ಕೃಷ 
ಏವ ಶಾರೀರ ಆತ್ಮಾ | ಯಃ ಪೂರ್ವಸ್ಯ | ಸಾದಾ ಏತಸ್ಮಾತ್‌ 
ಪ್ರಾಣಮಯಾತ್‌ | ಅನ್ಯೋ೦ತರ ಆತ್ಮಾ ಮನೋಮಯಃ | ತೇನೃೈಷಪೂರ್ಣಃ 
| ಸ ವಾ ಏಷ ಪುರುಷವಿಧ ಏವ । ತಸ್ಯ ಪುರುಷವಿಧತಾಮ್‌ | ಅನ್ವಯಂ 
ಪುರುಷವಿಧಃ | ತಸ್ಕಯಜುರೇವ ಶಿರಃ | ಯುಗ್‌ ದಕ್ಷಿಣಃ ಪಕ್ಷಃ । ಸಾ ಸಾಮೋತ್ತರಃ 
ಪಕ್ಷಃ | ಆದೇಶ ಆತ್ಮಾ | ಅಥರ್ವಾಂಗಿರಸಃ ಪುಚ್ಛಂ ಪ್ರತಿಷ್ಠಾ | ತದಪ್ಯೇಷ 
ಶೋಕೋಭವತಿ ॥೧॥ 


ಪ್ರಾಣಂ ದೇವಾ ಅನುಪ್ರಾಣಂತಿ 


ಅಗ್ನ್ಯಾದಿದೇವತೆಗಳು  ಸೂತ್ರಾತ್ಮನ ವಿಭೂತಿಗಳಂದು ಶಾಕಲ್ಯ 
ಬ್ರಾಹ್ಮಣವು ತಿಳಿಸಿದೆ. ಈ ದೇವತೆಗಳು ಕ್ರಿಯಾಶಕ್ತಿಯುಳ್ಳ 
ಪ್ರಾಣವನ್ನವಲಂಬಿಸಿಕೂಂಡು ಕ್ರಿಯಾಶಕ್ತಿಯನ್ನು ಪಡೆಯುತ್ತಾರೆ. ಅಥವಾ ಇದು 
ಅಧ್ಯಾತ್ಮ ಪ್ರಕರಣವಾದ್ದರಿಂದ ದೇವಾ ಎಂದರೆ ಇಂದ್ರಿಯಗಳು. ಅಧ್ಯಾತ್ಮ ಎ 
ಅಧಿದೇಹ.  ಇಂದ್ರಿಯಗಳೂ ವಿಶೇಷವಾಗಿ ಮನುಷ್ಯರೂ ಪಶುಗಳೂ 
ಪ್ರಾಣವನ್ನವಲಂಬಿಸಿ ಕ್ರಿಯೆಯನ್ನು ನಡೆಸುತ್ತಾರೆ. ಪ್ರಾಣವಿಲ್ಲದಿದ್ದರೆ ಯಾವ 
ಕ್ರಿಯೆಯೂ ನಡೆಯುವುದಿಲ್ಲ. ಮನುಷ್ಕಾದಿ ಸಕಲಪ್ರಾಣಿಗಳೂ ಕೇವಲ 
ಅನ್ನಮಯ ಕೋಶದಿ೦ದಲೇ ಜೀವಿಸಿರುವುದಿಲ್ಲ. ಇನ್ನೂ ಸೂಕ್ಷ ಗಳಾದ 
ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂ೦ಂದಮಯಗಳೆಂಬ 
ಅವಿದ್ಯಾಕೃತ ಕೋಶಗಳಾದ ಆತ್ಮಗಳಿಂದ ಬದುಕಿವೆ. ಪರಬ್ರಹ್ಮವು 
ಇವೆಲ್ಲವುಗಳಿಗೂ ಆತ್ಮವಾಗಿದೆ. 


ಮನಸ್ಸೆಂದರೆ ಸ೦ಕಲ್ಪವಿಕಲ್ಪಾದಿಗಳನ್ನು ಮಾಡುವ ಅಂತಃಕರಣ. ಇದು 
ಪ್ರಾಣಮಯಕ್ಕಿಂತ ಆಭ್ಲ ೦ತರವಾದ ಮನೋಮಯ ಕೋಶವೆನಿಸಿದೆ. ಅನ್ನಯಂ 


೨0 


ಅನುವಾಕ-೩ 


ಪುರುಷವಿಧ; ಇ ಅಯಂ ಇ ಈ ಮನೋಮಯ ಕೋಶವು, ಅನು ಇಷ 
ಪ್ರಾಣಿಮಯವನ್ನನುಸರಿಸಿ, ಪುರುಷನಂತೆ ಇದೆ. ಆದರೆ ಈ ಮನೋಮಯನಿಗೆ 
ಯಜುರ್ಮಂತ್ರವು ಶಿರಸ್ಸು, ಯಜ್ಜಂತ್ರವು ಬಲಗೈ-ಮುಂತಾದ ರೂಪಕವು ಹೇಗೆ 
ಹೊಂದುತ್ತದೆ? ಮನಸಿಗೆ ವೇದವು ಅವಯವವಾಗುತ್ತದೆಯೆ? 

ಉಪನಿಷತ್ತಿನ ಆಶಯ ಹೀಗಿದೆ - ವೇದಗಳು ಮನೋವೃತ್ತಿ 
ಎಶೇಷಗಳಾದ್ದರಿ೦ದ, ಅವು ಮನಸಿನ ಅವಯವಗಳೆಂಬ ಕಲನೆ ಯುಕ್ತವಾಗಿದೆ. 
ಒಂದಾನೊಂದು ಆನುಪೂರ್ವಿಯಿ೦ದ ಕೂಡಿದ ಶಬ್ದವಿಶೇಷಗಳೇ ವೇದಗಳೆಂದು 
ಲೋಕಪ ಪ್ರಸಿದ್ಧಿಯುಂಟು. ಶಬ್ದವಿಶೇಷಗಳನ್ನು ವೇದವನು ವುದು ಗೌಣಪ್ರಯೋಗ. 
ತಾಲ್ಹಾದಿಸ್ಥಾನಗಳಲ್ಲಿ ಪ್ರಯತ ವಿಶೇಷದಿಂದ ವಾಯುವಿನ ಅಭಿಫಾತವಾದಾಗ 
ಹುಟ್ಟುವ ಧ್ವನಿಗಳು ಬೇರೆ ಬೇರೆ ಅಕ್ಬರಗಳನ್ನು ಅಭಿವ್ಯ೦ಜಿಸುತ್ತವೆ. ಈ ಅಕ್ಷರಗಳ 
ಸಮುದಾಯವೇ ಪದ. ಪದಗಳ ಸಮೂಹವೇ ವಾಕ್ಯ. ಉದಾತ್ತಾದಿ 
ಸ್ವರಸಹಿತವಾದ ವಾಕ್ಕವಿಶೇಷಗಳನ್ನು ಮನೋವೃತ್ತಿಯು ಗಹಿಸುತ್ತದೆ. ಇದು 
ಯಕ್‌, ಇದು ಯಜುಸ್‌, ಇದು ಸಾಮ ಎಂದು ಸಂಕಲಿಸುವ ಮನೋವೃತ್ತಿಯೇ 
ಯಗಾದಿಮಂತ್ರವಂದು ತಿಳಿಯಬೇಕು. ಆದ್ದರಿಂದಲೇ “ಮಾನಸಜಪವೆನು ವುದು 
ಉಪಪನ್ಮವಾಗುತ್ತದೆ. ಮಂತ್ರದ ಆವ ತ್ರಿಯೇ ಜಪ. ಮನೋವ ಶಿಯು 
ಕ್ರಿಯೆಯಾದ್ದರಿ೦ದ ಅದನ್ನು ಆವರ್ತಿಸಬಹುದು. ಶಬ್ದವು ಮಂತ್ರವಾದರೆ ಶಬ್ದವು 
ದ್ರವ್ಯವಾದ್ದರಿಂದ ಅದನ್ನು ಆವರ್ತಿಸಲು ಶಕ ವಾಗುವುದಿಲ್ಲ. ಗಡಿಗೆಯನ್ನು 
ಆವರ್ಶಿಸಲು ಬರುವುದಿಲ್ಲ. ಕ್ರಿಯೆಯನ್ನು ಆವರ್ತಿಸಬಹುದು. 


ಹಾಗಾದರೆ ವೇದಾಧ್ಯಯನ ಮಾಡುತ್ತಾನೆ ಎಂಬ ಮಾತು ಹೇಗೆ 
ಹೊಂದುತ್ತದೆ? ಮನೋವೃ ತ್ರಿಯನ್ನು ಶಿಷ್ಯನು ಅಧ್ಯಯನ ಮಾಡುತಾನೆಯೆ? 
ಹಾಗಲ್ಲ; ಅದು ಗೌಾಣಪ ಪ್ರಯೋಗ. ಮನೋವೃತ್ತಿಗೆ ವಿಷಯವಾದ 
ಶಬ್ದಾನುಪೂರ್ವಿಯನ್ನು ಅಧ್ಯಯನ ಮಾಡುತ್ತಾನೆ ಎಂದರ್ಥ. 
ಮನೋವೃ ತಿಯೆಂದರೆ' ಜ್ಞಾನ. ಏವಂಚ ಮಂತ್ರವು ಜ್ಞಾನರೂಪವೇ ಹೊರತು 
ಶಬರೂಪ ವಲ್ಲ ಹಾಗಾದರೆ ವೇದವು ನಿತ್ಯವೆನ್ನುವುದು ಹೇಗೆ? 
ಮನೋವೃತ್ತಿಯಾದ ಜ್ಞಾನವು ನಿತ್ಯವಲ್ಲವಷ್ನ? 

ವೃತ್ತಿಜ್ಞಾನವು ಆತ್ಮಚೈತನ್ಯದಿ೦ದ ವ್ಯಾಪ್ತವಾದದ್ದು. ಬಾಹ್ಯವಾದ 
ಶಬ್ದರೂಪವೇದವು  ಮನೋವೃತ್ತಿಯಾದ ಜ್ಞಾನಕ್ಕೆ ವಿಷಯವಾಗುವಂತೆ 
ಆತ್ಮಚೈತನ್ಯಕ್ಕೆ(ಜ್ವಾನಸ್ವರೂಪನಾದ ಆತ್ಮನಿಗೆ) ವಿಷಯವಾಗಿಯೇ ಇರುತ್ತದೆ. 
ಮನಸ್ತು(ಅಂತಃಕರಣವು) ಆತ್ಮಚೈತನ್ಯಕ್ಕೆ ಉಪಾಧಿ. ಮನೋವೃತ್ತು ಪಾಧಿ 
ಪರಿಚ್ಛಿನ್ನವಾಗಿ ಮನೋವೃತ್ತಿ ನಿಷ್ಠವಾದ ಪೂರ್ವೋಕ್ತ ವೇದಶಬ್ಬ ಗಳನ್ನು ಗ್ರಹಿಸುವ 

5] 


ಬ್ರಹ್ಮವಲ್ಲೀ 


ಆತ್ಮಚೈತನ್ಕವೇ ವೇದ. ಆದ್ದರಿಂದಲೇ ವೇದವು ನಿತ್ಯವೆಂದು ಪ್ರಸಿದ್ಧವಾಗಿದೆ. 
ಇದನ್ನೇ ಭಾಷ್ಕಕಾರರು “ಮನೋವೃತ್ತು ಪಾಧಿಪರಿಚ್ಛಿನ್ನಂ ಆತ್ಮವಿಜ್ಞಾನಂ 
ಮಂತ್ರಾಃ” ಎಂದು ಹೇಳಿದ್ದಾರೆ. 

ಮನೋಮಯಕೋಶಕ್ಕೆ  ಯಗಾದಿವೇದಗಳು ಅವಯವಗಳೆಂದು 
ಹೇಳಿರುವ ಈ ಉಪನಿಷತ್ತು ಮೇಲ್ಕಂಡಂತೆ ವ್ಯಾಖ್ಯಾನಮಾಡಲು 
ಪ್ರಮಾಣವಾಗಿದೆ. ಶಿರಸ್ಸು, ಬಲಗೈ ಮುಂತಾದ ಆರೋಪಗಳು ಉಪಾಸನೆಗಾಗಿ. 
ಅಲ್ಲದೆ "ಸರ್ವೇ ವೇದಾ ಯತ್ರೈಕಂ ಭವಂತಿ, ಸ ಮಾನಸೀನ ಆತ್ಮಾ ಜನಾನಾಮ್‌' 
(ತೈ.ಆ. ೩-೧೦-೧) ಎಂದು ಶ್ರುತಿ ಇದೆ. ಸಕಲವೇದಗಳೂ ಯಾವ 
ಚಿದೇಕರಸವಾದ ಆತ್ಮನಲ್ಲಿ ಏಕವಾಗಿ ಬಿಡುತ್ತವೆಯೋ, ಸ ಮಾನಸೀನಃ ಇ 
ಮನಸ್ಸಿನಲ್ಲಿ ಸಾಕ್ಷಿಯಾಗಿರತಕ್ಕ ಆತನು ಎಲ್ಲ ಜನರ ಆತ್ಮನು-ಎ೦ದು ಈ ಶ್ರುತಿಯ 
ಅರ್ಥ. ಜನರ ಆತ್ಮ ಎಂದರೆ ಜನರ ವಾಸ್ತವ ಸ್ಪರೂಪವೆಂದು ಅರ್ಥ. 
ಆತ್ಮಚೈತನ್ಕವೇ ವೇದ ಎಂಬುದಕ್ಕೆ ಇದೂ ಒಂದು ಪ್ರಮಾಣವಾಗಿದೆ. 
ಆದ್ದರಿಂದಲೇ ವೇದವು ನಿತ್ಯವಂಬುದೂ ಅದ್ದೆ ಕತಸಿದ್ದಾಂತದಲ್ಲಿ ಸರಳವಾಗಿ 
ಸಿದ್ಧಿಸುತ್ತದೆ. "'ಯಚೋಕ್ಷರೇ ಪರಮೇವ್ಯೋಮನ್‌ ಯಸ್ಮಿನ್‌ ದೇವಾ 
ಅಧಿವಿಶ್ಚೇನಿಷೇದುಃ' ಎ೦ಬ ಮಂತ್ರವೂ ಸಹ ಬ್ರಹ್ಮದಲ್ಲಿ ವೇದಗಳೂ ದೇವತೆಗಳೂ 
ಬ್ರಹ್ಮಸ್ತರೂಪದಲ್ಲಿ ನೆಲೆಸಿವೆ ಎಂದು ಹೇಳುತ್ತದೆ. ಆದೇಶ ಆತ್ಮಾ - ಕರ್ತವ್ಯವನ್ನು 
ಹೀಗೆ ಮಾಡಬೇಕೆಂದು ವಿಧಿಸುವ ಬ್ರಾಹ್ಮಣವು ಮನೋಮಯಕೋಶದ ಆತ್ಮ 
ಅಥರ್ವವೇದವು ಈ ಕೋಶದ ಪುಚ್ಚರೂಪವಾದ ಪ್ರತಿಷ್ಠೆ 


ಚತುರ್ಥಾನುವಾಕ 
ಯತೋ ವಾಚೋ ನಿವರ್ತಂತೇ | ಅಪ್ರಾಪ್ಯ ಮನಸಾ ಸಹ | 


ಇ 
ಆನಂದಂ ಬ್ರಹ್ಮಣೋ ವಿದ್ವಾನ್‌ | ನ ಬಿಭೇತಿ ಕದಾಚನೇತಿ | ತಸ್ಪೈಷ ಏವ 
ಶಾರೀರ ಆತ್ಮಾ । ಯಃ ಪೂರ್ವಸ್ಯ | ತಸ್ಮಾದ್ವಾ ಏತಸ್ಥಾನ್ನನೋಮಯಾತ್‌ | 
ಅನ್ಯೋಂ೦ತರ ಆತ್ಮಾ ವಿಜ್ಞಾನಮಯ: | ತೇನೈಷ ಪೂರ್ಣಃ | ಸ ವಾ ಏಷ 
ಪುರುಷವಿಧ ಏವ । ತಸ್ಯ ಪುರುಷವಿಧತಾಮ್‌ | ಅನ್ಹಯಂ ಪುರುಷವಿಧಃ । ತಸ್ಕ 
ಶ್ರದ್ಧೈವ ಶಿರಃ | ಯತಂ ದಕ್ಷಿಣಃ ಪಕ್ಷಃ | ಸತ್ಯಮುತ್ತರಃ ಪಕ್ಷಃ | ಯೋಗ ಆತ್ಮಾ | 

ಮಹಃ ಪುಚ್ಛಂ ಪ್ರತಿಷ್ಠಾ! ತದಪ್ಯೇಷ ಶ್ಲೋಕೋ ಭವತಿ ॥ 
ಆರಂಭದಲ್ಲ ಪಕೃತವಾದದ್ದು  ಮನೋಮಯಕೋಶ. ಅದು 
ವೇದರೂಪವಾದದ್ದು.  ಮನೋವೃತ್ತಿಯೆಂಬ ಉಪಾಧಿಯಿಂದ ಕೂಡಿದ 
ಆತ್ಮಚ್ಛತನ್ಕವೇ ವೇದವೆಂದು ಹಿಂದೆ ಹೇಳಲಾಗಿದೆ. ಮನೋವೃತ್ತಿಯು 


52 


ಅನುವಾಕ-೪ 


'ಅಗ್ಗಿಮೀಳೇ ಪುರೋಹಿತಂ] ಇತ್ಯಾದಿ ಶಬ್ದವಿಶಿಷ್ಟವಾದದ್ದು. ಆತ್ಮಚೈತನ್ಯವು 
ಜ್ಞಾನರೂಪವಾದದ್ದು. ಹೀಗೆ ಶಬ್ಬೋಪಾಧಿವಿಶಿಷ್ಟ ಚೈತನ್ಯವೇ ಶಬ್ದಬ್ರಹ್ಮ ಬ್ರಹ್ಮಣಃ 
= ಈ ಶಬ್ದಬ್ರಹ್ಮದ, ಆನ೦ದ೦ ೬ ಆತ್ಮಸ್ತರೂಪವಾದ ಆನ೦ದವೆ೦ಬ ಪರಬ್ರಹ್ಮವು 
ವಾಜ್ಮನಸಗಳಿಗೆ ಅಗೋಚರವಾದದ್ದು. ಇದನ್ನು ಎದ್ದಾನ್‌ ಎ ತಿಳಿದವನು, ನ 
ಬಿಭೇತಿಕದಾಚನ ೬ ಎಂದಿಗೂ ಯಾವುದಕ್ಕೂ ಹೆದರುವುದಿಲ್ಲ. ಏಕೆಂದರೆ ಆತನು 
ಬ್ರಹ್ಮವೇ ಆಗಿಬಿಡುವುದರಿಂದ ಹದರುವುದಕ್ಕ ದ್ವಿತೀಯ ವಸ್ತುವೇ ಇರುವುದಿಲ್ಲ. 
ತಸ್ಕೃಷ ಏವ ಶಾರೀರ ಆತ್ಮಾ ಯಃ ಪೂರ್ವಸ್ಯ - ಪೂರ್ವದಲ್ಲಿ ಹೇಳಿದ 
ಪ್ರಾಣಮಯನಿಗೆ, ಅವನ ಶರೀರದಲ್ಲಿರುವ ಈ ಮನೋಮಯನು 
ಆತ್ಮನಾಗಿದ್ದಾನೆ. 


ಈ ಪ್ರಕಾರದಿ೦ದ ಸರ್ವತ್ರ ಅರ್ಥಮಾಡಿಕೊಳ್ಳಬೇಕು. ಮನೋಮಯನ 
ಒಳಗಿರತಕ್ಕವನು ವಿಜ್ಞಾನಮಯನಾದ ಆತ್ಮ ಮನೋಮಯನೆಂದರೆ 
ವೇದಾತ್ಮಕನೆಂದು ಹಿ೦ದೆ ಹೇಳಿದ್ದಾಯಿತು. ಮನಸ್ಸು ಸಂಕಲರೂಪವಾದದ್ದು. 
ವಿಜ್ಞಾನವು ನಿಶ್ಚಯಾತ್ಮಕವಾದ ಬುದ್ಧಿ ಪ್ರಕೃತದಲ್ಲಿ "ಮನೋವಿಜ್ಞಾನಗಳೆರಡೂ 
ವೇದಕ್ಕೆ ಸಂಬಂಧಿಸಿದವು. ಪರಮಾರ್ಥದಲ್ಲಿ *ವೇದವೆಂದರೆ ಜ್ಞಾನಸ್ವರೂಪವಾದ 
ಚೈತನವೆಂದು ಹಿಂದೆ ಹೇಳಿದೆ. ನಿಶ್ಚಯಜ್ಞಾನವಿದ್ದವನಿಗೆ ಕರ್ತವ್ಯಕರ್ಮದಲ್ಲಿ 
ಮೊದಲು ಶ್ರದ್ಧೆಯಿರುವುದರಿ೦ದ ಅದು ಪ್ರಧಾನವಾದದ್ದು. ಆದ್ದರಿಂದ ಶ್ರದ್ಧೆಯು 
ಶಿರಸ್ಸು, ಹಿಂದೆ ಹೇಳಿದ ಯತಸತ್ಯಗಳು ಎರಡು ಬಾಹುಗಳು. ಯೋಗವೆಂದರೆ 
ಚಿತ್ತಸ 'ಮಾದಾನ. ಅದು ವಿಜ್ಞಾನಮಯನ ಆತ್ಮ ಮಹ ಎಂದರೆ ಮಹತ್ವತ್ತ್ವ, ಅದೇ 
ಮೊದಲು ಉತ್ಪನ್ನವಾದ ಹಿರಣ್ಯಗರ್ಭ. "ಮಹದ್ಯಕ್ಷ ಕ೦ ಪ್ರಥಮಜ೦ಂ ವೇದ”! (ಬೃಹ. 
೫-೪-೧). ಯಕ್ಷ - ಪೂಜ್ಯ. ಕಾರಣವು ಕಾರ್ಯಕ್ಕೆ ಪ್ರತಿಷ್ಠಾಸ್ಥಾನ. ವೃಕ್ಷಕ್ಕೆ ಪೃಥ್ವಿ 
ಇದ್ದಂತೆ. ಆದ್ದರಿಂದ ಎಜ್ಜ್ಞಾನಮಯನಿಗೆ ಕಾರಣವಾದ ಮಹತ್ತತ್ತ್ವವು 
ಪ್ರತಿಷ್ಠಾಸ್ಥಾನ. ಮಹತತ್ತ ವೇ ಹಿರಣ್ಯಗರ್ಭ. ಅವನೇ ಬ್ರಹ್ಮ "ಆದಿಕರ್ತಾ ಸ 
ಭೂತಾನಾಂ ಬಹ್ಮಾಗೇ” ಸಮವರ್ತತ.' ವಿಜ್ಞಾನಮಯನನ್ನು ವರ್ಣಿಸುವ 
ಶ್ರೋಕವು(ಮಂತ್ರ) ಮಂದೆ ಇದೆ. 


ಪಂಚಮಾನುವಾಕ 
ವಿಜ್ಞಾನಂ ಯಜ್ಞಂ ತನುತೇ | ಕರ್ಮಾಣಿ ತನುತೇಇಪಿ ಚ | ವಿಜ್ಞಾನಂ 
ದೇವಾಃ ಸರ್ವೇ । ಬ್ರಹ್ಮಜ್ಯೇಷ್ಠಮುಪಾಸತೇ । ವಿಜ್ಞಾನಂ ಬ್ರಹ್ಮ ಚೇದ್ದೇದ । 
ತಸ್ಮಾಚ್ಚೇನ್ನ ಪ್ರಮಾದ್ಯತಿ | ಶರೀರೇ ಪಾಪ್ಮನೋ ಹಿತ್ವಾ | ಸರ್ವಾನ್‌ ಕಾಮಾನ್‌ 
ತಮಶ್ನುತ ಇತಿ | ತಸ್ಯೇಷ ಏವ ಶಾರೀರ ಆತ್ಮಾ | ಯಃ ಪೂರ್ವಸ್ಯ । ತಸ್ಮಾದ್ವಾ 


೨3 


ಬ್ರಹ್ಮವಲ್ಲೀ 


ಏತಸಾ ದ್ರಿಜ್ಞಾನಮಯಾತ್‌ | ಅನ್ಯೋಂ೦ತರ ಆತ್ಮಾನಂದಮಯಃ ; ತೇನೈಷ 
ಪೂರ್ಣ । ಸವಾ ಏಷ ಪುರುಷವಿಧ ಏವ! ತಸ್ಯ ಪುರುಷ ವಿಧತಾಮ್‌ | 
ಅನ್ಹಯಂ ಪುರುಷವಿಧಃ | ತಸ್ಯ ಪ್ರಿಯಮೇವ ಶಿರಃ । ಮೋದೋ ದಕ್ಷಿಣಃಪಕ್ಷ: | 
ಪ್ರಮೋದ ಉತ್ತರಃಪಕ್ಷಃ | ಆನಂದ ಆತ್ಮಾ | ಬ್ರಹ್ಮಪುಚ್ಛಂ ಪ ಪ್ರತಿಷ್ಠಾ | ತದಪ್ಯೇಷ 
ಶ್ರೋಕೋ ಭವತಿ (೧. 


ವೇದಾರ್ಥವನ್ನು ಸರಿಯಾಗಿ ತಿಳಿದಿರುವುದು ವಿಜ್ಞಾನ. ಈ ವಿಜ್ಞಾನವು 
ವೇದೋಕ್ತವಾದ ಯಜ್ಞಾದಿಕರ್ಮಗಳನ್ನೂ ಲೌಕಿಕಕರ್ಮಗಳನ್ನೂ ಮಾಡುತ್ತದೆ. 
ಇಲ್ಲಿ ವಿಜ್ಞಾನವೆಂದರೆ ನಿಶ್ಚಯಜ್ಞಾನವುಳ್ಳವನು ಎಂದು ಅರ್ಥ. “ಪರಮೇವ ಹಿ 
ತದ್‌ ಬ್ರಹ್ಮ ಬುದ್ದಿಕಂಚುಕಭ್ಯೃತ್‌ ಸ್ವಯಮ್‌” ಎಂದು ವಾರ್ತಿಕದಲ್ಲಿದೆ. ಬುದ್ದಿಯ 
ಆವರಣವುಳ್ಳ ಪರಬ್ರಹ್ಮವೇ ವಿಜ್ಞಾನವೆಂದು ಅದರ ಅರ್ಥ. ಅದೇ ಜೀವ. 


ವೇದಾರ್ಥವನ್ನು ಬಲ್ಲ ಸಾತ್ತಿ ಜ್ಞಾನವೇ ವಿಜ್ಞಾನಮಯ ಕೋಶ. ಈ 
ವಿಜ್ಞಾನಮಯ ಕೋಶವೇ ವಸ್ತುತಃ ಜೀವಾತ್ಸನಿಂದು ತಿಳಿಯಬೇಕು. 
ಬುದ್ದಿಯಂಬ ಉಪಾಧಿಯಿಂದ ಕೂಡಿದ ಬ್ರಹ್ಮವೇ ವಿಜ್ಞಾನವಾದ್ದರಿಂದ ಇದು 
ಪ್ರಥಮಜನ್ಯವಾದ ಅಪರಬ್ರಹ್ಮವೆಂದು ಅಗ್ನಿಯೇ ಮೊದಲಾದ ದೇವತೆಗಳು 
ಇದನ್ನು ಉಪಾಸನೆ ಮಾಡುತ್ತಾರೆ. ಈ ಅಪರಬ್ರಹ್ಮವನ್ನು ಸರಿಯಾಗಿ ತಿಳಿದು, 
ಯಾವ ಪ್ರಮಾದವನ್ನೂ ಮಾಡದೆ ಯಾರು ನನ್ನ ಆತ್ಮನೆಂದು ಉಪಾಸನೆ 
ಮಾಡುತ್ತಾರೋ ಅವರ ಪಾಪಗಳೆಲ್ಲವೂ ನಶಿಸುತ್ತವೆ. “ಜನರು ಶರೀರವೇ ನಾನು 
ಎಂದು ತಿಳಿದು ಪಾಪಕರ್ಮಗಳನ್ನು ಮಾಡುತ್ತಾರೆ. ವಿಜ್ಞಾನಮಯನೇ ನಾನು 
ಎಂದು ನಿಶ್ಚಯಿಸಿದವನ ಪಾಪ ಪಗಳು ಶರೀರದಲ್ಲಿಯೇ ಉಳಿಯುತ್ತವೆ. 
ಶರೀರವನ್ನು "ತ್ಯಜಿಸಿದ ಮೇಲೆ ಅವನು ವಿಜ್ಞಾನಮಯ ಸ್ನರೂಪನೇ ಆಗಿ 
ದೇವತೆಗಳಂತೆ ಸುಖಗಳನ್ನು ಪಡದು ವಿಹರಿಸುತಾನೆ - ಎಂದು ಅಭಿಪ್ರಾಯ. 
ದೇವತೆಗಳು ವಿಜ್ಞಾನಮಯನನ್ನು ಆತ್ಮನೆಂದು ಉಪಾಸನೆಮಾಡುತ್ತಾರೆ- 
ಎ೦ದದ್ದು ಇದಕ್ಕಾಗಿ. 


ಈ ವಿಜ್ಞಾನಮಯನೇ ಶರೀರದಲ್ಲಿರುವ ಮನೋಮಯನ ಆತ್ಮ 
ಬುದ್ದು ಪಾಧಿಕ ಜೀವನೇ ವಿಜ್ಞಾನಮಯ ಕೋಶ. 


ವಿಜ್ಞಾನಮಯನಿಗಿಂತ ಅತಿರಿಕನೂ ಅ೦ತಃಸ್ಥನೂ ಆದವನು 
ಆನಂದಮಯನೆಂಬ ಆತ್ಮ ಆನ೦ದಸ್ಕ ವಿಕಾರಃ ಆನಂದಮಯಃ - ಎಂದು ಈ 
ಶಬ್ದದ ವು ಶತಿ. ನಿತ್ಯಂ ವೃದ್ಧಶರಾದಿಭ್ಯಃ' (೪-೩-೧೪೪) ಎಂಬ 
ಪಾಣಿನಿಸೂತ್ರದಿ೦ದ ಮಯಟ್‌ಪ್ರತ್ಯಯ ಬಂದಿದೆ. ವಿಕಾರವೆಂದರ ಅವಸ್ಥಾಂತರ. 


54 


ಅನುವಾಕ-೫ 


ಆನಂದಮಯನೆಂದರೆ ಆನಂದದ ಇನ್ನೊ ೦ದು ಸ್ವರೂಪ. ಆನಂದವೇ ಅಲ್ಲ- 
ಎಂದರ್ಥ. ಸಕ್ಕರೆ ಮಿಠಾಯಿಯಲ್ಲಿ ಕೊಬ್ಬರಿ ಸೇರಿರುತ್ತದೆ. ಮಿಠಾಯಿ ಸಕ್ಕರೆಯ 
ವಿಕಾರ, ಬರಿಯ ಸಕ್ಕರೆಯೇ ಅಲ್ಲ. 


ಆನಂದಮಯನೆಂದರೆ ಪರಮಾತ್ಮನೆಂದು ಕೆಲವರು ಹೇಳುತ್ತಾರೆ. ಅದು 
ಸರಿಯಲ್ಲ. ಅನ್ನಮಯಾದಿ ಕಾರ್ಕಾತ್ಮ ಪ್ರಕರಣದಲ್ಲಿ ಬಂದಿರುವುದರಿಂದ 
ಆನಂದಮಯನು ಜೀವನೇ ಹೊರತು ಪರಮಾತ್ಮನಲ್ಲ. ಅಲ್ಲದೆ 
“ಆನಂದಮಯಮಾತ್ಥಾನಮುಪಸಂಕ್ರಮ್ಮ” ಎಂದು ಶ್ರುತವಾಗಿದೆ. 
ಆನ೦ದಮಯನೇ ಪರಮಾತ್ಮನಾದರೆ, ತನ್ನನ್ನು ತಾನೇ ಪ್ರವೇಶಿಸುತ್ತಾನೆ ಎಂಬ 
ಅಪಾರ್ಥವು ಬರುತ್ತದೆ. ಮತ್ತು "ತಸ್ಯಪ್ರಿಯಮೇವ ಶಿರಃ' ಇತ್ಯಾದಿ ವರ್ಣನೆಗಳೂ 
ಹೂಂದುವುದಿಲ್ಲ. ಆನಂದಮಯನಿಗೆ ಶಿರಸ್ಸು, ಬಾಹು-ಮುಂತಾದ 
ಅವಯವಗಳಿವೆಯಂದು ಅಲ್ಲಿ ವರ್ಣಿಸಿದೆ. ಪರಮಾತ್ಮನಿಗೆ ಶಿರಸ್ಸು ಮುಂತಾದ 
ಅವಯವಗಳುಂಟಿ? ನೇತಿ ನೇತಿ (ಬೃಹ. ೩-೯-೨೬) ಇತ್ಯಾದಿ ಶ್ರುತಿಗಳು 
ಪರಮಾತ್ಮನಿಗೆ ಯಾವ ಆಕೃತಿಯೂ ಇಲ್ಲವೆಂದು ಸಾರಿ ಹೇಳಿವೆ. ಆದ್ದರಿಂದ 
ಆನಂದಮಯನು ಪರಮಾತ್ಮನಲ್ಲ. ಅದೃಶ್ಯೇಇನಾತ್ಮೆ ೫ ತೈ ೨-೭) ಇತ್ಯಾದಿ 
ಶ್ರುತಿಗಳು ಪರಬ್ರಹ್ಮವು ಅದೃಶ್ಯವಾದ್ದಂದೂ ಅದಕ್ಕೆ ಶರೀರವಿಲ್ಲವೆಂದೂ 
ಹೇಳುತ್ತವೆ. ಬ್ರಹ್ಮಪುಚ್ಚಂ ಪ್ರತಿಷ್ಠಾ” ಎಂದು ಹೇಳಿರುವುದೂ ಹೊಂದುವುದಿಲ್ಲ. 
ಆನಂದಮಯನು ಬಹವಾದರೆ. ಅದಕ್ಕೆ ಬ್ರಹ್ಮವೇ ಹೇಗೆ ಪುಚ್ಛ ವಾಗುತ್ತದೆ? ಮತ್ತು 
ಬ್ರಹ್ಮವೇ ಹೇಗೆ ಅದಕ್ಕೆ ಪ್ರತಿಷ್ಟ(ಆಶ್ರಯ)ವಾಗುತ್ತದೆ. ತನ್ನ ಹೆಗಲಮೇಲೆ ತಾನೇ 
ಹತ್ತಿ ಕುಳಿತಿದ್ದಾನೆ “ಎಂಬಂತೆ ಹಾಸ್ಕಾಸ್ಪದವಾದೀತು. ಆದ್ದರಿಂದ 
ಆನಂದಮಯನೆಂದರೆ, ವಿಷಯ ಸುಖವೆಂಬ ಆನಂದವನ್ನು ಅನುಭವಿಸುವ 
ಜೀವಾತ್ಮನೆಂದರ್ಥ. ಈ ವಿಷಯಸುಖವನ್ನು ಭೋಗಿಸತಕ್ಕವನು ಆನಂದದ 
ಎಕಾರ. ಈ ಜೀವಾತ್ಮನೇ ಆನಂದಮಯಕೋಶ. ಅಥವಾ ಪರಿಶುದ್ಧ ಎಷಯಜನ್ಶ್ಯ 
ಆನಂದವೇ ಆನಂದಮಯಕೋಶ. (ಇನ್ನೂ ಅಧಿಕ ವಿಚಾರಗಳಿಗೆ 
ಆನಂದಮಯಾಧಿಕರಣದ ಭಾಷ್ಯವನ್ನು ನೋಡಬಹುದು (ಬ್ರ ಸೂ. ೧-೧- 
೧೨ರಿಂದ ೧೯ರ ವರೆಗೆ. ಈ ವಿಷಯಾನಂದದ ಒಳಭೇದಗಳು ಈತನ 
ಅವಯವಗಳು. 

ಇಷ್ಟವಸ್ತುವಿನಿಂದ ಜನ್ಮ್ನಸುಖವು ಪ್ರಿಯ. ಈ ಪ್ರಿಯವು ಆನಂದಮಯನ 
ಶಿರಸ್ಸು ಇದ್ದಹಾಗೆ. ಇಷ್ಟವಸ್ತು ದೊರೆಯಿತೆಂದು ಆಗುವ ಸುಖವೇ ಮೋದ. 
ಅಧಿಕವಾದ ಮೋದವೇ ಪ್ರಮೋದ. ಪ್ರಿಯಾದಿಸುಖವಿಶೇಷಗಳಲ್ಲಿರುವ 
ಸುಖಸಾಮಾನ್ಯವು ಪ್ರಕೃತದಲ್ಲಿ ಆನ೦ದ. ಇದು ಸುಖವಿಶೇಷಗಳ ಆತ್ಮ 


೨೨ 


ಬ್ರಹ್ಮವಲ್ಲೀ 


"ವಿಜ್ಞಾನಂ ಯಜ್ಞಂ ತನುತೇ' ಎಂಬಲ್ಲಿ ಹೇಳಿದ ವಿಜ್ಞಾನವೆಂದರೆ 
ಸಾತ್ತ್ವಿಕವಾದ ಪರಿಶುದ್ಧವಾದ ಜ್ಞಾನ. ಇದರಿಂದ ಪ್ರಾಪ್ತವಾಗುವ ಶಾಸ್ತ್ರೀಯ 
ವಿಷಯಭೋಗದಿಂದಲೂ ಶುಭಕರ್ಮಗಳಿಂದಲೂ ಪ್ರಾಪ್ತವಾದ ಸಾತ್ತ್ವಿಕ 
ಸುಖವನ್ನು ಇಲ್ಲಿ ಆನಂದವೆಂದು ತಿಳಿಯಬೇಕು. ದುಷ್ಕರ್ಮದಿಂದ 
ಒದಗಬಹುದಾದ ಜಘನ್ಯಸುಖವನ್ನು ಇಲ್ಲಿ ಗಹಿಸಬಾರದು. ಅದು ತಾಮಸವಾದ 
ವಿಷಯಸುಖ. ಸುಖವೆಂಬ ಭ್ರಮೆಗೆ ಒಳಗಾದದ್ದು. ವಿಜ್ಞಾನಮಯನಿಗೆ ಸ್ವಪ್ನದಲ್ಲಿ 
ಆನಂದಮಯನು ಉಪಲಬ್ಬನಾಗುತ್ತಾನೆ. ಜಗತ್ತಿನಲ್ಲಿ ವಿಜ್ಞಾನಮಯನು 
ಕರ್ತವಾಗಿರುವುದರಿಂದ ಸ್ವಲ್ಪ ದುಃಖದ ಸಂಬಂಧವಿರುತ್ತದೆ. ಸ್ಪಪ್ಪದ 
ಆನಂದದಲ್ಲಿ ದುಃಖದ ಸಂಬಂಧವಿರುವುದಿಲ್ಲ. ಆಗ ಕೇವಲ 
ಆನಂದಮಯನಾಗುತಾನೆ. 


ಶುಭಕರ್ಮಜನ್ಯವಾದ ಪ್ರಿಯಹರ್ಷಪ್ರಮೋದಗಳು ನಮ್ಮ 
ಮನೋವೃತ್ತಿಯಾದ ಜ್ಞಾನಕ್ಕೆ ಗೋಚರವಾಗತಕ್ಕವು. ಆದ್ದರಿಂದ ಇವು 
ವೃತ್ತುುಪಹಿತ ಸುಖಗಳನಿಸುತ್ತವೆ. ಆನಂದ ಆತ್ಮಾ ಎಂಬಲ್ಲಿ ಹೇಳಿದ ಆನಂದವು 
ವೃತ್ತಿಯಿ೦ದ ಉಪಹಿತವಲ್ಲ. ಅದೇ ಪರಬ್ರಹ್ಮ ಲೋಕದಲ್ಲಿ ಜನರು ಅನುಭವಿಸುವ 
ಪ್ರಿಯಾದಿಸುಖಗಳು ಕ್ಷಣಿಕವಾದವು. ಏಕೆಂದರೆ, ಅವು ಕರ್ಮಜನ್ಯವಾದವು. 
ತಪಸ್ಸು, ಜ್ಞಾನ, ಬ್ರಹ್ಮಚರ್ಯ, ಶ್ರದ್ದೆ ಮುಂತಾದ್ದರಿಂದ ಅಂತಃಕರಣವು 
ನಿರ್ಮಲವಾಗುತ್ತ ಹೋದಂತೆ, ಮುಮುಕ್ತುವಿನ ಅಂತಃಕರಣದಲ್ಲಿ, ಅವನು 
ಏಕಾಂತದಲ್ಲಿ ಸುಮ್ಮನಿದ್ದಾಗಲೂ ಆನಂದವು ತಾನಾಗಿ ಪ್ರಕಾಶಿಸುತ್ತ 
ಉತ್ಕರ್ಷವನ್ನು ಹೊಂದುತ್ತ ಹೋಗುವುದು. ಮುಂದೆ "ರಸೋ ವೈ ಸಃ, ರಸಗ್‌ಂ 
ಹ್ಯೇವಾಯಂ ಲಬ್ಧಾ ನಂದೀ ಭವತೀ' ಎಂದು ಉಪನಿಷತ್ತೇ ಹೇಳುತ್ತದೆ. “ಆ 
ಪರಮಾತ್ಮನೇ ರಸ. ಈ ಸಾಧಕನು ರಸವನ್ನು ಪಡೆದಾಗಲೇ 
ಆನಂದವುಳ್ಳವನಾಗುತ್ತಾನೆ” ಎ೦ದು ಅದರ ಅಭಿಪ್ರಾಯ. ಈ ಪಕರಣದಲ್ಲಿರುವ 
ಶ್ರೀಶಂಕರ ಭಾಷ್ಯವನ್ನು ಓದಿದಾಗ, ಆಲಂಕಾರಿಕರು ಕಾವ್ಕರಸವನ್ನು ವರ್ಣಿಸುತ್ತ 
“ರಸೋ ವೈ ಸಳ ಎಂದು ಉದಾಹರಿಸುವುದು ತೀರ ಅತಿಶಯೋಕ್ತಿ- 
ಯೇನಲ್ಲವನಿಸುತ್ತದೆ. ಸಹೃದಯನಿಗೆ ಕಾವ್ಕಾನಂದದಲ್ಲಿ ಧನಾದಿವಸ್ತುಲಾಭವೇನೂ 
ಇರುವುದಿಲ್ಲ. ಹಾಗೆಯೇ “ಏತಸ್ಯ ಅವ ಆನಂದಸ್ಯ ಅನ್ಯಾನಿ ಭೂತಾನಿ 
ಮಾತಾಮುಪಜೀವಂತಿ” ಎ೦ದೂ ಶ್ರುತಿಯು ಹೇಳುತ್ತದೆ. “ಈ 
ಆನಂದಸ್ನ್ಥರೂಪವಾದ ಬ್ರಹ್ಮದ ಒಂದು ಅಣುವಿನಷ್ಟು ಆನಂದವನ್ನು ಇತರ 
ಜೀವಿಗಳು ಪಡೆದು ಸುಖಿಸುತ್ತವೆ” ಎಂದು ಅದರ ತಾತ್ಪರ್ಯ. 


ಅನ್ನಮಯಕೋಶದಿಂದ ಅ೦ತರತಮವಾಗುತ್ತ ಉತ್ಕಷ ರ್ಷವನ್ನು 


೨6 


ಅನುವಾಕ-೬ 


ಪಡೆದಿರುವ ಐದನೆಯ ಆನಂದಮಯ ಕೋಶಕ್ಕೆ ಆತ್ಮವಾಗಿ, ಉಳಿದ ಕೋಶಗಳಿಗೆ 
ಒಂದೊಂದು ಆತ್ಮವನ್ನು ಅರ್ಪಿಸುತ್ತ ಪರಮ ಪ್ರಕರ್ಷವನ್ನು ಪಡೆದ ಬ್ರಹ್ಮವು 
ಆನ೦ದಸ್ಥರೂಪವಾಗಿದೆ. ಅವಿದ್ಯಾಕಲ್ಪಿತವಾದ ಸಮಸದ್ದೆ ತಕ್ಕೂ ಇದು 
ಅವಸಾನಭೂಮಿ. ಈ ಪರಬ್ರಹ್ಮವೇ ್ಹಅವಿದ್ಯಾಕಲ್ಪಿತ ಸಮಸ್ತದ್ಧೈತಕ್ಕೆ 
ಆಧಾರಭೂಮಿಯೂ ಆಗಿದೆ. 


ಷಷ್ಠಾನುವಾಕ 


ಅಸನ್ನೇವ ಸ ಭವತಿ | ಅಸದ್‌ಬ್ರಹ್ಮೇತಿ ವೇದ ಚೇತ್‌ । ಅಸ್ತಿ ಬ್ರಹ್ಮೇತಿ 
ಚೇದ್ದೇದ | ಸಂತಮೇನಂ ತತೋವಿದುರಿತಿ । ತಸ್ಕೈಷ ಏವ ಶಾರೀರ ಆತ್ಮಾ | 
ಯಃ ಪೂರ್ವಸ್ಯ | ಅಥಾತೋಂನು ಪ ಪ್ರಶ್ನಾಃ | ಉತಾವಿದ್ದಾನಮುಂ ಲೋಕಂ 
ಪ್ರೇತ್ಯ । ಕಶ್ಚನ ಗಚ್ಛತೀ೩ | ಆಹೋ ವಿದ್ವಾನಮುಂ ಲೋಕಂ ಪ್ರೇತ್ಯ । ಕಶ್ಚಿತ್‌ 
ಸಮಶ್ನುತಾ ೩ ಉ | ಸೋಂಕಾಮಯತ | ಬಹು ಸ್ಯಾಂ ಪ್ರಜಾಯೇಯೇತಿ ಸ 
ತಪೋಂತಪ್ಪ ತ।ಸತಪಸ್ತಪ್ಪ್ವ್ಯಾ। ಇದಗ್‌ಂ ಸರ್ವಮಸ್ಸ ಜತ । ಯದಿದಂಕಿಂ ಚ 
| ತತ್‌ಸ್ಪಷ್ಹಾ, | ತದೇವಾನು “ಹ್ರಾವಿಶತ್‌ | ತದನುಪ್ರವಿಶ್ಶ್ಯ | ಸಚ್ಚ ತೃಚ್ಚಾಭವತ್‌ | 
ನಿರುಕಂ' ಚಾನಿರುಕೆಂ ಚ | ನಿಲಯನಂ EN ಚ | 'ವಿಜ್ಞಾನಂ 
ಚಾವಿಜ್ಞಾನಂ ಚ! ಸತ್ಯ ೦ ಚಾನ್ಸ ತಂಚ ಸತ ೈಮಭವತ್‌ | ಯದಿದಂ ಕಿಂಚ । ತತ್‌ 
ಸತ ಮಿತ್ಯಾ ಚಕ್ಷತೇ | ತದಷ್ಟೆ ೇಷ ಶ್ಲೋಕೋ ಭವತಿ ॥೧॥ 


ಬ್ರಹ್ಮವು ಚಾಟಿ ಎಂದು ಹೇಳತಕ್ಕವನು ತಾನೇ ಅಸತ್‌ ಆಗಿ 
ಬಿಡುತ್ತಾನೆ! ಬ್ರಹ್ಮವೇ ತಾನಾಗಿರುವಾಗ ಬ್ರಹ್ಮವಿಲ್ಲ ಎ೦ದರೆ ತಾನೇ ಇಲ್ಲ ಎಂದು 
ಹೇಳಿದಂತೆ. ಅಸತ್‌ಪುರುಷನಿಗೆ ಸಮನಾಗುತಾನೆ ಎಂದು ಅಭಿಪ್ರಾಯ. ಅವನಿಗೆ 
ಪರಮಪುರುಷಾರ್ಥವಾದ ಮೋಕ್ಷವೇ ಇಲ್ಲವಾಗುತ್ತದೆ. ಯಾವನು "ಅಸ್ಲಿ ಬ್ರಹ್ಮ 
ಬ್ರಹ್ಮವಿದೆ, ಬ್ರಹ್ಮವು ಸತ್‌ ಎಂದು ಹೇಳುತ್ತಾನೋ ಸದ್ದಸ್ತುವಿಗಿಂತ ಇನ್ನೊಂದು 
ಇಲ್ಲವಾದ್ದರಿಂದ ಆತನೇ ಸತ್‌-ಬ್ರಹ್ಮ ಎ೦ದೂ ಬ್ರಹ್ಮವಿದರು ಹೇಳುತ್ತಾರೆ. 


ಟಿಪ್ಪಣಿ : ಗಚ್ಛತೀ೩ ಎ ಇಲ್ಲಿ ಇ ಕಾರಕ್ಕೆ ಮೂರು ಮಾತ್ರೆಗಳ ಪ್ಲುತ ಬಂದಿದೆ. ಸಮಶ್ನುತಾ ೩ ಉ 
= ಸಮಶ್ಮುತೇ ಉ - ಎಂದಿರುವಾಗ ಏಕಾರಕ್ಕೆ ಅಯಾದೇಶ ಬಂದು ಯಕಾರವು ಲುಪವಾಗಿದೆ. 
ಸಮಶ್ಲುತ ಉ ಎಂದಿರುವಾಗ ಅಕಾರಕ್ಕೆ ಪ್ಲುತ ಬಂದಿದೆ. ಉ ಎಂಬ ನಿಪಾತವು ಪ್ರಶ್ನಾರ್ಥಕ. 
'ವಿಚಾರ್ಯಮಾಣಾನಾ೦” (8-2-92) ಎ೦ಬ ಪಾಣಿನಿ ಸೂತ್ರದಿಂದ ಎರಡು ವಾಕ್ಕಗಳಲ್ಲಿಯೂ 
ಪ್ಲುತ ಬಂದಿದೆ. 


57 


ಬಹವಲೀ 


ಇ) ಛ್ರ (ಗನಿ 


ನಾಸಿಕನನ್ನು ಈ ಕಾಲದಲ್ಲಿಯೂ ಜನರು ಗೌರವಿಸುವುದಿಲ್ಲ. ಆತನಿಗೆ 
ಪಾಪದ ಭೀತಿ ಇಲ್ಲವೆಂದೇ ಹೇಳಬೇಕಾಗುತ್ತದೆ. ದೇವರಿಲ್ಲವೆನ್ನತಕ್ಕವನಿಗೆ 
ಪುನರ್ಜನ್ನದಲ್ಲಿಯೂ ನಂಬಿಕೆ ಇರುವುದಿಲ್ಲ. ಅವನು ಪಾಪಕಾರ್ಯಕ್ಕೆ ಏಕ 
ಅಂಜಬೇಕು? ಅಂಥವರು ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಮಾತ್ರ ಅಂಜಿ 
ಪಾಪಕಾರ್ಕದಲ್ಲಿ ತೊಡಗುವುದಿಲ್ಲ ಎನ್ನಬೇಕಾಗುತ್ತದೆ. ದೇವರನ್ನು ನಂಬಿದವರೂ 
ಪಾಪಕಾರ್ಯವನ್ನು ಮಾಡುತ್ತಾರೆ. ರಜಸ್ತಮೋಗುಣಗಳ ಉದ್ರೇಕದ ಪರಿಣಾಮ ಅದು. 


ವಿಜ್ಞಾನಮಯನಿಗೆ ಆನಂದಮಯನು ಆತ್ಮ ಆನಂದಮಯನೇ 
ಇಲ್ಲವೆಂದು ನಾಸ್ತಿಕನೂ ಶಂಕಿಸುವುದಿಲ್ಲ. ಆದರ ಸರ್ವವ್ಯವಹಾರಗಳಿಗೂ 
ನಿಲುಕದ ನಿರಂಜನ ನಿರ್ವಿಶೇಷ ಬ್ರಹ್ಮದ ವಿಷಯದಲ್ಲಿ ಮಾತ್ರ ಜನರಿಗೆ 'ನಾಸ್ತಿ' 
ಎ೦ಬ ಭಾವನೆ ಹುಟ್ಟುವುದು ಸಹಜ. ಅದು ಅವಿದ್ಯೆಯ ಫಲ. 


ಬ್ರಹ್ಮವಿದಾಪ್ನೋತಿ ಪರಂ-ಬ್ರಹ್ಮವಿದನು ಪರಬ್ರಹ್ಮವನ್ನು ಪಡೆಯುತ್ತಾನೆ 
ಎಂದು ಹೇಳಿದೆಯಪ್ಪೆ. ಪರಬ್ರಹ್ಮವು ಜ್ಞಾನಿಗೂ ಅಜ್ಞಾನಿಗೂ ಸಮಾನವಾದದ್ದು 
ಇಬ್ಬರೂ ವಾಸ್ತವವಾಗಿ ಬ್ರಹ್ಮಸ್ವರೂಪರೇ. ಆಸ್ತಿಕ-ನಾಸ್ತಿಕರೀರ್ವರಿಗೂ ಸಹ 
ಬ್ರಹ್ಮವು ಸಮಾನ. ಹೀಗಿರುವಾಗ ಆಸಿಕನಾದ ಬ್ರಹ್ಮವಿದನು ಮಾತ್ರ ಬ್ರಹ್ಮವನ್ನು 
ಪಡೆಯುತ್ತಾನೆ, ಉಳಿದವರು ಪಡೆಯುವುದಿಲ್ಲ ಎನ್ನಲು ಕಾರಣವೇನು? ಶರೀರವು 
ಬಿದ್ದು ಹೋದಮೇಲೆ, ಕೋಶಪ೦ಚಕಗಳೂ ನಷ್ಟವಾಗಲು, ಉಳಿಯುವ ಆತ್ಮ 
ಎಲ್ಲರಿಗೂ ಒಬ್ಬನೇ ಸರಿಯಪ್ಪ? - ಎ೦ಬ ಶಂಕೆಯಿಂದ ಶಿಷ್ಯನು ಆಚಾರ್ಯನಿಗೆ ಈ 
ಪ್ರಶ್ನೆಗಳನ್ನು ಹಾಕುತ್ತಾನೆ. - 


೧. ಜ್ಞಾನಿಯಲ್ಲದವನು ಸತ್ತಮೇಲೆ ಪರಬ್ರಹ್ಮವನ್ನು ಸೇರಿಕೊಳ್ಳುತ್ತಾನೊ? 
೨. ಅಥವಾ ಜ್ಞಾನಿಯಲ್ಲದವನು ಸೇರಿಕೂಳ್ಳುವುದಿಲ್ಲವೊ? 


೩. ಜ್ಞಾನಿಯಾದವನು ಮಾತ್ರ ಬ್ರಹ್ಮವನ್ನು ಸೇರಿಕೊಳ್ಳುತ್ತಾನೆ ಎಂದು 
ನಿಯಮಿಸಲು ಕಾರಣವಾದರೂ ಯಾವುದು? 
ಬ್ರಹ್ಮವು ಅಸ್ತಿ ಎಂದು ಸಿದ್ಧವಾದಾಗ ಈ ಪ್ರಶ್ನೆಗಳು ಹುಟ್ಟುತ್ತವೆ. 
ಆದ್ದರಿಂದ ಬ್ರಹ್ಮವು ಅಸ್ತಿ ಎ೦ಬುದನ್ನೀಗ ಸಿದ್ದಿಸಬೇಕು. ಹೇಗೆಂದರೆ - "ಸತ್ಯಂ 
ಜ್ಞಾನಮನಂತಂ ಬ್ರಹ್ಮ' ಎಂಬ ಶ್ರುತಿಯು ಬ್ರಹ್ಮವನ್ನು ಸತ್ಯ ಎಂದು ಹೇಳಿದೆ. 
ಯಾವುದು ಕಾಲತ್ರಯದಲ್ಲಿಯೂ ನಿರ್ಬಾಧವಾಗಿ ಸತ್‌ ಆಗಿದೆಯೋ ಅದು ಸತ್ಯ 
ಆದ್ದರಿಂದ ಬ್ರಹ್ಮವು ಸತ್ಯ-ಸತ್‌. ಅದು ಅಸ್ತಿ. 


ಶಂಕ - ನೀವು ಹೇಳುವ ಬ್ರಹ್ಮವು ಅಸತ್‌-ಇಲ್ಲ ಎಂದು ನಾವು 


೨8 


ಅನುವಾಕ-೬ 


ಹೇಳುತ್ತೇವೆ. ಯಾವುದು ಇದೆಯೋ ಆ ವಸ್ತು ಶ್ರೋತ್ರವೇ ಮೊದಲಾದ 
ಯಾವುದಾದರೊಂದು ಇಂದ್ರಿಯಕ್ಕೆ ಗೋಚರವಾಗಲೇಬೇಕು. ಬ್ರಹ್ಮವು ಯಾವ 
ಇಂದ್ರಿಯದಿಂದಲೂ ಗೃಹೀತವಾಗುವುದಿಲ್ಲ. ಬ್ರಹ್ಮವ೦ಬ ಒ೦ದು ವಸುವಿದ್ದಿದ್ದರೆ 
ಶಬ್ದ ಸರ್ಶಾದಿ ಗುಣಗಳಲ್ಲೊಂದಾದರೂ ಅನುಭವಕ್ಕೆ ಬರುತ್ತಿತ್ತು. ಯಾವ 
ಇಂದ್ರಿಯಕ್ಕೂ ಪ್ರತ ಕ್ಷವಲ್ಲವಾದ್ದರ ರಿಂದ ಬ್ರಹ್ಮವೆಂಬುದು ಇಲ್ಲ. ಅದು ಅಸತ್‌. 


ಉತ್ತರ - ಒಂದು ಪದಾರ್ಥವಿದೆಯೆ೦ಬುದನ್ನು ನಿಶ್ಚಯಿಸಲು ಪ್ರತ್ಯಕ್ಷ 
ಒಂದೇ ಪ್ರಮಾಣವಲ್ಲ. ಅನುಮಾನವೂ ಒಂದು ಪ್ರಮಾಣ. ದೂರದಲ್ಲಿ 
ಹೂಗೆಯನ್ನು ನೋಡಿದಾಗ ಅಲ್ಲಿ ಬೆಂಕಿ ಇದೆಯೆಂದು ನಿಶ್ಚಯಿಸಬಹುದು. 
ಗೋಡೆಯ ಆಚೆಗೆ ಮಾತಾಡುವ ಶಬ್ದವನ್ನು ಕೇಳಿದಾಗ ಅಲ್ಲಿ ಜನರಿದ್ದಾರೆಂದು 
ಹೇಳಬಹುದು. ಮಾವಿನಮರವನ್ನು ನೋಡಿದಾಗ ಅದಕ್ಕೊಂದು ಬೀಜವಿತ್ತೆಂದು 
ತಿಳಿಯಬಹುದು. ಒಟ್ಟಿನಲ್ಲಿ ಕಾರ್ಯವನ್ನು ನೋಡಿ ಅದಕ್ಕೊಂದು 
ಕಾರಣವಿರಬೇಕೆಂದು ಅನುಮಾನಪಮಾಣದಿಂದ ನಿರ್ಣಯಿಸಬಹುದು. ಆಕಾಶ, 
ವಾಯು, ಅಗ್ನಿ, ಸೂರ್ಯ, ನಕ್ಷತ್ರ ಚಂದ್ರ ಮುಂತಾದವು ಕಾರ್ಯಗಳು. ಈ ಕಾರ್ಯಗಳಿಗೆ 
ಕಾರಣವಾದದ್ದು ಯಾವುದೋ ಅದೇ ಬ್ರಹ್ಮ “ಇದಂ ಸರ್ವಮಸೃಜತ” ಎಂದು 
ಶ್ರುತಿಯೇ ಆಕಾಶಾದಿಗಳನ್ನು ಬ್ರಹ್ಮವು ಸೃಜಿಸಿತೆಂದು ಘೋಷಿಸಿದೆ. ಆತ್ಮನ 
ಆಕಾಶಃ ಸ೦ಭೂತಃ-ಇತ್ಯಾದಿ ವಾಕ್ಯಗಳು ಬ್ರಹ್ಮವಲ್ಲಿಯಲ್ಲಿಯೇ ಇವೆ. ಆದ್ದರಿಂದ 
ಈ ಜಗತ್ತಿಗೆ ಕಾರಣವಾದದ್ದು ಬ್ರಹ್ಮ ಅದು ಸತ್‌. 


ಶಂಕೆ - ಆಕಾಶಾದಿಗಳು ತಾವಾಗಿಯೇ ಹುಟಿವೆಯೆಂದೇಕೆ 
ಹೇಳಬಾರದು”? 


ಉತ್ತರ - ಹಾಗಲ್ಲ; ಅಸತ್‌ ಎಂದರೆ ಶೂನ್ಯ ಎಂದರ್ಥ. ಶೂನ್ಯದಿಂದ 
ಯಾವ ವಸುವೂ ಹುಟುವುದಿಲ್ಲ. ಶೂನ್ಯದಿಂದ ಹುಟ್ಟಿದರೆ ಶೂನ್ಯವೇ ಆದೀತು. 
ಆಗ ಇಂದ್ರಿಯಗಳಿಗೆ ಗೋಚರವಾಗದೇ ಹೋಗುತ್ತದೆ. ಜಗತ್ತು ಇಂದ್ರಿಯ 
ಗೋಚರವಾಗಿದೆ. "ಕಥಧಮಸತಃ ಸಜ್ಜಾಯೇತ' ಎಂದು ಶುಕಿಯೇ' ಅಸತ್ತಿನಿಂದ 
ಜಗತ್ತು ಹುಟ್ಟುವುದಿಲ್ಲವೆ೦ದು ನಿಂದಿಸಿದೆ. ಆದ್ದರಿ೦ದ ಬ್ರಹ್ಮವು ಸತ್‌-ಅಸ್ತಿ ಎಂದು 
ನಿರ್ಣಯಿಸಬಹುದು. 


ಶಂಕೆ - ಗಡಿಗೆಗೆ ಮಣ್ಣಿನಂತೆ, ಗಿಡಕ್ಕೆ ಬೀಜದಂತೆ ಬ್ರಹ್ಮವು ಜಗತ್ತಿಗೆ 
ಕಾರಣವಾದರೆ, ಮಣ್ಣು ಬೀಜಗಳಂತೆ ಬ್ರಹ್ಮವೂ ಒಂದು ಜಡವಸ್ತುವಾಗಿ 
ಬಿಡುತ್ತದೆಯಲ್ಲವೆ? 


ಉತ್ತರ - ಇಲ್ಲ; "ಸೋತಕಾಮಯತ' ಎ೦ಬ ಶ್ರುತಿಯು ಪರಮಾತ್ಮನಲ್ಲಿ 
59 


ಜಗತ್ತನ್ನು ಸೃಜಿಸಬೇಕೆಂಬ ಬಯಕ ಉಂಟಾಯಿತು ಎಂದು ಹೇಳಿದೆ. 
ಜಡವಸುವಿನಲ್ಲಿ ಬಯಕೆ ಹುಟ್ಟುವುದಿಲ್ಲ. ಆದ್ದರಿಂದ ಪರಮಾತ್ಮನು ಚೇತನ. 
ಜಡನಲ್ಲ. 


ಶಂಕೆ - ಪರಮಾತ್ಮನು ಆಪ್ತಕಾಮನೆಂದೂ ಅವನಿಗೆ ಬೇಕಾದದ್ದು 
ಯಾವುದೂ ಇಲ್ಲವೆಂದು ಹೇಳುತ್ತೀರಿ. ಈಗ "ಬಯಕೆ ಉ೦ಟಾಯಿತು' ಎಂದು 
ಹೇಳುವುದು ಎರುದ್ಧವಾಗುತ್ತದೆ. ಮತ್ತು ಅವನು ಆಪ್ತಕಾಮನಲ್ಲವಂದೂ 
ಸಿದ್ಧವಾಗುತ್ತದೆಯಲ್ಲವ? 

ಉತ್ತರ - ಹಾಗಲ್ಲ; ಅವನ ಕಾಮನೆಗಳು ಸ್ಪತಂತ್ರವಾದವು. ತನಗಾಗಿ 
ಆತನು ಯಾವುದನ್ನೂ ಬಯಸುವುದಿಲ್ಲ. ಜೀವಿಗಳ ಕರ್ಮಗಳಿಗೆ ಅನುಸಾರವಾಗಿ 
ಜೀವಿಗಳು ಸುಖದುಃಖಾದಿಗಳನ್ನು ಭೋಗಿಸಬೇಕಾದ್ದರಿಂದ ಪರಮಾತ್ಮನು 
ಸ್ಲಾತಂತ್ರ ದಿಂದ ಇಷ್ಟಾನುಸಾರವಾಗಿ ಜಗತ್ತನ್ನು ಸೃಜಿಸುತ್ತಾನೆ. ಅವನಿಗೆ ಸ್ವತಃ 
ಕಾಮನೆಗಳೇನೂ ಇಲ್ಲವಾದ್ದರಿಂದ ಆತನು ಆಪ್ತಕಾಮನೇ ಹೌದು. ಮನುಷ್ಯರು 
ತಮಗಿಂತ ಭಿನ್ನವಾದ ವಸ್ತುಗಳನ್ನು ಭೋಗಕ್ಕಾಗಿ ಬಯಸುತ್ತಾರೆ. ಪರಮಾತ್ಮನಿಗೆ 
ಭಿನ್ನವಾದ ವಸ್ತುಗಳೇ ಇಲ್ಲದಿರುವಾಗ ಯಾವ ಭೋಗಕ್ಕಾಗಿ ಯಾವ ವಸ್ತುವನ್ನು 
ಬಯಸುತ್ತಾನೆ?) 


ಪರಮಾತ್ಮನು ಬಯಸಿದ್ದಾದರೂ ಏನು? “ಬಹು ಸ್ಕಾಂ 
ಪ್ರಜಾಯೇಯೇತಿ' - ನಾನು ಬಹುವಾಗಬೇಕು, ನಾನು ಉತ್ತನ್ನನಾಗಬೇಕು- 
ಎ೦ದು ಬಯಸಿದನು. ತಾನು ಒಬ್ಬನೇ ಇರುವಾಗ ಬಹುವಾಗುವುದು ಹೇಗೆ? 
ತಂದೆಯು ಪುತ್ರನನ್ನು ಉತ್ಪಾದಿಸಿ ಬಹುವಾಗುವಂತೆಯೆ? ಅಲ್ಲ. ತನ್ನಲ್ಲಿ 
ಅನಭಿವ್ಯಕ್ಷವಾಗಿರುವ ನಾಮರೂಪಗಳನ್ನು ಅಭಿವ್ಯಕ್ತಿಗೊಳಿಸುವುದರ ಮೂಲಕ 
ಬಹುವಾಗುವುದು. ಇದೇ ಬಹುಭವನ. ತಾನು ಇದ್ದೇ ಇರುವಾಗ ಮತ್ತೆ 
ಉತನ್ನವಾಗುವುದು ಎಂದರೇನು? ಬಹುಭವನದಿಂದ ಅಭಿವ್ಯಕ್ತ 
ನಾಮರೂಪಗಳಲ್ಲಿ ಅನುಪ್ರವೇಶಮಾಡುವುದೇ ಉತ್ಪನ್ನನಾಗುವುದು. 


ಅವಯವರಹಿತವಾದ ಬ್ರಹ್ಮವು ಬಹುವಾಗುವುದೆಂದರೆ, ಬ್ರಹ್ಮದಲ್ಲಿಯೇ 
ನಾಮರೂಪಗಳು ತೋರಿಕೊಳ್ಳುವುದು. ಶಬ್ದ ಸ್ಪರ್ಶಾದಿ ತನ್ಮಾತ್ರಾವಸ್ಥೆ, 
ಸ್ಥೂಲಭೂತಾವಸ್ಥೆ - ಇವೆಲ್ಲವೂ ತೋರಿಕೊಳ್ಳುವ ವಸ್ತುಗಳ ಅವಸ್ಥಾಭೇದವೇ 
ಹೂರತು ಬ್ರಹ್ಮದ ಪರಿಣಾಮವೂ ಅಲ್ಲ; ಅದರ ವಿಕಾರವೂ ಅಲ್ಲ. ಬ್ರಹ್ಮಕ್ಕಿಂತ 
ಬೇರೆಯಾದ ಇನ್ನೊಂದು ವಸ್ತು ಯಾವ ಕಾಲದಲ್ಲಿಯೂ ಇಲ್ಲ. ಬ್ರಹ್ಮವು 
ಜಗದ್ರೂಪವಲ್ಲ. ಜಗತ್ತಿಲ್ಲದೆಯೇ ಬ್ರಹ್ಮವಿರುತ್ತದೆ. ಜಗತ್ತು ಬ್ರಹ್ಮಸ್ತರೂಪ. 
ಬ್ರಹ್ಮವಿಲ್ಲದೆ ಜಗತ್ತು ಇರುವುದಿಲ್ಲ. 


00 


ಅನುವಾಕ-೬ 


ಸ ತಪೋತತಪೃತ = ತಪಸೆಂದರೆ ಇಲ್ಲಿ ಜ್ಞಾನ. "ಯಸ್ಯ ಜ್ಞಾನಮಯಂ 
ತಪಃ' ಎ೦ದು ಶ್ರುತಿಯೇ ಹೇಳಿದೆ. ಕಾಯಕ್ಷೇಶಾದಿರೂಪ ತಪಸ್ಸಿನ ಸಂಭವವೂ 
ಸಹ ಆತ್ಮನಿಗಿಲ್ಲ. ಜಗದ್ರಚನೆ ಹೇಗಿರಬೇಕೆಂದು ಈಶ್ವರನು ಆಲೋಚಿಸಿದನು- 
ಎ೦ದು ಈ ವಾಕ್ಕದ ಅರ್ಥ. ಹಾಗೆ ಆಲೋಚಿಸಿ ನಮಗೆ ದೃಶ್ಯಮಾನವಾದ ಈ 
ಜಗತ್ತನ್ನು ನಿರ್ಮಿಸಿದನು. 


ತತ್‌ಸೃಷ್ಟ್ವಾ ತದೇವಾನು ಪ್ರಾವಿಶತ್‌ - ಮಾಯಾವಿಯಾದ ಈಶ್ವರನು 
ತನ್ನ ಮಾಯಯಿಂದ ಈ ಜಗತ್ತನ್ನು ಸೃಜಿಸಿ ಇದರೊಳಗೆ ಅನುಪ್ರವೇಶ 
ಮಾಡಿದನು. ಇಲ್ಲಿ ವಿಮರ್ಶಿಸಬೇಕಾದ ವಿಷಯವಿದೆ. 


ಈ ಜಗತ್ತನ್ನು ಸೃಜಿಸಿದ ಈಶ್ವರನು ತಾನೇ ಅನುಪ್ರವೇಶ ಮಾಡಿದನೆ? 
ಅಥವಾ ತನ್ನ ವಿಕಾರವಾದ ರೂಪಾಂತರದಿಂದ ಅನುಪ್ರವೇಶಮಾಡಿದನೆ? 
ಯಾವುದು ಸರಿ? ಇಲ್ಲಿ ಸೃಷ್ಟಿಕ್ರಿಯೆ, ಅನುಪ್ರವೇಶ ಕ್ರಿಯೆ ಎಂಬ ಎರಡು 
ಕ್ರಿಯಗಳಿವೆ. ಯಾವನು ಸೃಷ್ಟಿಮಾಡಿದನೋ ಅವನೇ ಅನುಪ್ರವೇಶ 
ಮಾಡಿದನೆಂಬುದೇ ಸರಿ. ಸಮಾನಕರ್ತಕಯೋಃ ಪೂರ್ವಕಾಲೇ' (೩-೪-೨೧) 
ಎಂಬ ಪಾಣಿನಿಸೂತ್ರದಿಂದ ಸೃಷ್ಟ್ವಾ ಎಂಬಲ್ಲಿ ಕ್ವ್ಯ್ವಾ ಪ್ರತ್ಯಯ ಬಂದಿದೆ. 
ಆದ್ದರಿಂದ ಎರಡು ಕ್ರಿಯೆಗಳಿಗೂ ಒಬ್ಬನೇ ಕರ್ತವೆಂಬುದೇ ಸರಿ. 

ಆದರೆ ಕಾರಣವು ಕಾರ್ಯದಲ್ಲಿ ಸೇರಿಕೊ೦ಡೇ ಕಾರ್ಯವನ್ನು ಉತ್ಪಾದಿಸುತ್ತದೆ. 
ಕಾರಣವಾದ ಮಣ್ಣು ಕಾರ್ಯವಾದ ಗಡಿಗೆಯಲ್ಲಿ ಸೇರಿಕೊ೦ಡೇ ಇರುತ್ತದೆ. ನೂಲು 
ಬಟ್ಟೆಯಲ್ಲಿ ಸೇರಿಕೊ೦ಡೇ ಬಟ್ಟೆಯಾಗುತ್ತದೆ. ಗಡಿಗೆಯನ್ನು ನಿರ್ಮಿಸಿ ಆಮೇಲೆ 
ಮಣ್ಣು ಅದರಲ್ಲಿ ಹೋಗಿ ಸೇರಿಕೊಳ್ಳುತ್ತದೆ ಎನ್ನುವುದು ಅಸಂಗತ. ಹಾಗೆಯೇ 
ಈಶ್ವರನು ಮಾಯೆಯಿಂದ ಮಹತ್ತತ್ತ್ವಾದಿರೂಪದಲ್ಲಿ ಕಾರಣನೂ ಕಾರ್ಯನೂ 
ಆಗಿದ್ದಾನೆ. ಹೊಸದಾಗಿ ಅನುಪ್ರವೇಶವಾಗುವುದು ಹೇಗೆ? 


ಹೇಗೆಂದರೆ, ಅನ್ಮರೂಪದಿಂದ ಅನುಪ್ರವೇಶವಾಗಬಹುದು. ಮಣ್ಣು 
ಪುಡಿಯರೂಪದಿಂದ ಗಡಿಗೆಯೊಳಗೆ, ನೂಲು ಹತ್ತಿಯರೂಪದಿಂದ 
ಬಟ್ಟೆಯೊಳಗೆ ಸೇರಿಕೊಳ್ಳುವುದಷ್ಟ? ಹಾಗೆಯೇ ಇಲ್ಲಿಯೂ ಆಗುತ್ತದೆ. "ಅನೇನ 
ಜೀವೇನಾತ್ಮನಾ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ'(ಛಾಂ. ೬-೩-೨) 
ಎಂದು ಛಾ೦ದೋಗ್ಯದಲ್ಲಿ ಹೇಳಿದೆ. ಜೀವಾತ್ಮನ ಅನುಪ್ರವೇಶವಾಯಿತಂದು 
ಹೇಳಬಹುದಲ್ಲವೆ? ಇಲ್ಲ; ಹೇಳಲಾಗದು. ಜಗತ್ತನ್ನೇ ಸೃಜಿಸಿದ ಈಶ್ವರನಿಗಿಂತ 
ಜೀವಾತ್ಮನು ಅನ್ಯನೇ ಅಲ್ಲ. ಮಣ್ಣು ಸಾವಯವವಾದದ್ದು. ಅದರ ಅವಯವವಾದ 
ಪುಡಿ ಗಡಿಗೆಯಲ್ಲಿ ಸೇರಿಕೊಂಡಿದೆ. ಎನ್ನಬಹುದು. ಗಡಿಗೆಯೊಳಗೆ 


61 


ಬ್ರಹ್ಮವಲ್ಲೀ 


ಸ್ಥಳವಿರುವುದರಿಂದ ಬೇರೆ ಮಣ್ಣನ್ನು ಗಡಿಗೆಯೊಳಗೆ ತುಂಬಬಹುದು. ಹತ್ತಿ- 
ಬಟ್ಟೆಗಳ ಕಥೆಯೂ ಅದೇ. ಬ್ರಹ್ಮವು ಅವಯವವಿಶಿಷವಾದದ್ದಲ್ಲ. ಅದರೊಳಗೆ 
ಇನ್ನೊಂದು ಬಂದು ಸೇರಿಕೊಳ್ಳಲು ಇನ್ನೊಂದು ವಸ್ತುವೇ ಇಲ್ಲ. 

ಶಂಕೆ - ಹಾಗಾದರೆ ಪ್ರವೇಶ ಹೇಗೆ ಸಾಧ್ಯ? "ತದೇವಾನುಪ್ರಾವಿಶತ್‌' 
ಎಂದು ಶ್ರುತಿಯೇ ಹೇಳುವುದರಿಂದ ಪ್ರವೇಶವನ್ನು ಹೇಳಲೇಬೇಕಾಗಿದೆ. 
ಆದ್ದರಿಂದ ಬ್ರಹ್ಮವು ಅವಯವಸಹಿತವಾಗಿದೆಯೆಂದು ಹೇಳಬೇಕು. ಆಗ ತನ್ನ 
ಬಾಯಿಯಲ್ಲಿ ತನ್ನ ಅಂಗೈಯನ್ನು ಹೊಗಿಸುವಂತೆ, ನಾಮರೂಪಾತ್ಮಕವಾದ 
ಪ್ರಾಣಿದೇಹದಲ್ಲಿ ಜೀವರೂಪದಿ೦ದ ಪ್ರವೇಶವಾಯಿತು ಎನ್ನಬಹುದು. 


ಉತ್ತರ - ಇಲ್ಲ; ಹಾಗೆ ಎನ್ನಲಾಗುವುದಿಲ್ಲ. ಬ್ರಹ್ಮವಿಲ್ಲದ ಶೂನ್ಯ ಸ್ಥಳವೇ 
ಇಲ್ಲ. ಬ್ರಹ್ಮವು ತನ್ನ "ಮಾಯೆಯಿಂದ ನಾಮ ರೂಪಾತ್ಮಕವಾಗಿ ಪರಿಣಾಮ 
ಹೊಂದಿದಾಗ ಆತ್ಮವಿಲ್ಲದ ಸ್ಥ ಸ್ಥಳ ಯಾವುದು9 ಪ್ರವೇಶಮಾಡುವಾಗ ಖಾಲಿಯಾದ 
ಸ್ಥಳ ಇರಬೇಕಷ್ಟ) ಇದ್ದರೆ ಮಾತ್ರ ಜೀವರೂಪದಿಂದ ಪ್ರವೇಶಿಸಲು 
ಸಾಧ್ಯವಾದೀತು. 


ಶಂಕೆ - ಹಾಗಾದರೆ ಹೀಗೆ ಹೇಳೋಣ. ಜೀವಾತ್ಮನು ಅಂತಃಕರಣದಿಂದ 
ಪರಿಚ್ಛಿನ್ನನಾದ್ದ ರಿಂದ ಜೀವಾತ್ಮನ ಸ್ಥಿತಿ ಅಲ ಸ್ಥಳದಲ್ಲಿ, ಕಾರಣನಾದ 
ಸರಮಾತನಿರುವುದು ಸರ್ವತ ವಿಶಾಲಸ್ಥ ಅದಲ್ಲಿ ಅಂತಃಕರಣದಿಂದ 
ಪರಿಚ್ಚಿನ್ನನಾದವನು ಎಶಾಲಸ್ಥಃ ಳದಲ್ಲಿರುವುದೇ ಪವೇಶ. ಘಟಾಕಾಶವು 
ಮಹಾಕಾಶವನ್ನು ಪ್ರವೇಶಿಸಿತು ಎಂಬಂತೆ ಹೇಳಬಹುದು. 


ಉತರ - ಇಲ್ಲ, ಆಗ ಜೀವಸ್ನ್ಥರೂಪವೇ ನಷವಾಗಿಬಿಡುತ್ತದೆ. 
ಘಟಾಕಾಶವು ಮಹಾಕಾಶವನ್ನು ಸೇರಿಕೊಳ್ಳವುದು ಘಟವು ಒಡದುಹೋದಾಗ. 
ಘಟವಿದ್ದಾಗ ಪ್ರವೇಶವನ್ನು ಹೇಳಲಾಗುವುದಿಲ್ಲ. ಜೀವವು ತನ್ನ ಕಾರಣವಾದ 
ಬ್ರಹ್ಮವನ್ನು ಪ್ರವೇಶಿಸಿತೆಂದರೆ ಜೀವಸ್ಥರೂಪವೇ ಹೋಗಿ ಬ್ರಹ್ಮವಾಯಿತೆಂದು 
ಅರ್ಥವಾಗುತ್ತದೆ. ಇಲ್ಲಿ ಅದು ವಿವಕ್ಷಿತವಲ್ಲ. ಸೃಷ್ಟಿಕಾರ್ಯವನ್ನು ಹೇಳುವಾಗ 
ಮುಕ್ತಿಯ ವಿಚಾರವು ಹೇಗೆ ಬಂದೀತು? ಮತ್ತು “ತದೇವಾನುಪ್ರಾವಿಶತ್‌' ಎಂಬ 
ಶ್ರುತಿಯು ಸೃಜಿಸಲ್ಪಟ್ಟ ಕಾರ್ಯವನ್ನು ಅನುಪವೇಶಿಸಿತು ಎಂದು ಹೇಳುತ್ತದೆ. ನೀವು 
ಹೇಳುವ ಪ್ರಕಾರ ಜೀವವ ಕಾರಣವಾದ ಬ್ರಹ್ಮವನ್ನು ಪ್ರವೇಶಿಸಿತು ಎಂದಾಗುತ್ತದೆ. 
ಹೀಗೆ ವಿರುದ್ದವಾದ ಅರ್ಥವನ್ನು ಹೇಳುವುದು ಯುಕ್ತವಲ್ಲ. 

ಶಂಕೆ - ಹಾಗಾದರೆ ಜೀವಾತ್ಮರೂಪವಾದ ಕಾರ್ಯವು ದೇಹರೂಪವಾದ 
ಕಾರ್ಯವನ್ನು ಪ್ರವೇಶಿಸಿ ದೇಹರೂಪವೇ ಆಯಿತು ಎನ್ನೋಣ. ಪ್ರಾಯೇಣ ಜನರು 


62 


ಅನುವಾಕ-೬ 


ದೇಹವನ್ನೇ "ನಾನು' ಎಂದು ತಿಳಿದಿರುವುದರಿಂದ ಈ ಅರ್ಥದಲ್ಲಿ 
ದೋಷವೇನು? 

ಉತ್ತರ - ಇದು ಎರುದ್ಧವಾಗುತ್ತದೆ. ಕಾರ್ಯವೇ ಇನ್ನೊಂದು 
ಕಾರ್ಯವಾಗುವುದಿಲ್ಲ. ಗಡಿಗೆಯು ಮತ್ತೊಂದು ಗಡಿಗೆಯಾಗುತ್ತದೆಯೆ? 


ಶಂಕ - ಆಗುತ್ತದೆ. ಕಾರ್ಯವಾದ ಮಣ್ಣುಮುದ್ದೆಯು ಕಾರ್ಯವಾದ 
ಘಟವಾಗುತ್ತದೆ. 


ಉತ್ತರ - ಹಾಗಲ್ಲ; ಜೀವಾತ್ಮನು ದೇಹವಾಗುತ್ತಾನೆ ಎನ್ನುವುದೇ 
ಅಸಂಗತ. ದೇಹವೇ ಜೀವಾತ್ನನೆಂದು ತಿಳಿದವರು ಭ್ರಾಂತರು. ಭ್ರಮೆಯನ್ನು 
ಆಶ್ರಯಿಸಿ ಶ್ರುತಿಗೆ ಅರ್ಥಹೇಳಬಾರದು. ಅನ್ನ ಪ್ರಾಣಾದಿಗಳು ಆತ್ಮನಲ್ಲವೆಂದು 
ಪಂಚಕೋಶಗಳ ವರ್ಣನೆಯೇ ಸಾರಿಹೇಳಿದೆ. ಅನ್ನಮಯ ಕೋಶವೆಂದರೆ 
ದೇಹವೇ ಅಲ್ಲವೆ? ಜೀವಾತ್ಮನು ದೇಹವಾಗಿಬಿಟ್ಟರೆ, ಮೋಕ್ಷವು 
ಅಸ೦ಭವವಾಗಿಬಿಡುತ್ತದೆ. 


ಶಂಕೆ - ಹಾಗಾದರೆ ಶರೀರದ ಹೊರಗೆ ಶರೀರಕ್ಕೆ ಆಧಾರವಾಗಿದ್ದ 
ಬ್ರಹ್ಮವು ಶರೀರದೊಳಗೆ ಆಧೇಯವಾಗಿ ಪರಿಣಮಿಸಿತೆ೦ದು ಹೇಳಬಹುದು. 


ಉತ್ತರ - ಇಲ್ಲ; ಪ್ರವೇಶಿಸಿದನೆಂದು ಶ್ರುತಿಯು ಹೇಳಿದೆ, 
ಪರಿಣಮಿಸಿದನು ಎಂದು ಹೇಳಿಲ್ಲ; ಶರೀರದೊಳಗೆ ಇದ್ದವನೇ ಒಳಗೆ 
ಪವೇಶಿಸಿದನೆ೦ದು ಹೇಳುವುದು ಅಸಂಗತ. 


ಶಂಕೆ - ಹಾಗಾದರೆ ಈ ಪ್ರಕಾರ ಹೇಳೋಣ-ಸೂರ್ಯನು 
ಪ್ರತಿಬಿಂಬರೂಪದಲ್ಲಿ ನೀರಿನೊಳಗೆ ಪ್ರವೇಶಿಸಿದನು-ಎಂದು ಹೇಳುವಂತೆ, 
ಆತ್ಮನು ಶರೀರದೊಳಗೆ ಪ್ರತಿಬಿಂಬರೂಪದಲ್ಲಿ ಪ್ರವೇಶಿಸಿದನು ಎಂದರೆ 


ಬಾಧೆಯೇನು? 


ಉತ್ತರ - ಅದು ಯುಕ್ತವಲ್ಲ. ಸೂರ್ಯನು ಪರಿಚ್ಛಿನ್ನನೂ ಮೂರ್ತನೂ 
ಆಗಿರುವುದರಿಂದ ಪ್ರತಿಬಿಂಬವು ಸಂಭವಿಸುತ್ತದೆ. ಆತ್ಮನು ಅಪರಿಚ್ಛಿನ್ನನೂ 
ಅಮೂರ್ತನೂ ಆಗಿರುವುದರಿಂದ ಇನ್ನೊಂದರಲ್ಲಿ ಪ್ರತಿಬಿ೦ಬವು 
ಸಂಭವಿಸುವುದೇ ಇಲ್ಲ. ಮತ್ತು ಸೂರ್ಯನಿಗೆ ದೂರದಲ್ಲಿ ಜಲವಿರುವಂತೆ, 
ಸರ್ವವ್ಯಾಪಕನಾದ ಆತ್ಮನಿಗೆ ದೂರದಲ್ಲಿ ಜಲ, ಆದರ್ಶ ಮೊದಲಾದ 
ವಸುವಿನಂತೆ ಇನ್ನೊಂದು ವಸ್ತುವೂ ಇಲ್ಲ. ಆದ್ದರಿಂದ ಆತ್ಮನು 
ಪ್ರವೇಶಿಸುವುದೆಂದರೆ ಪ್ರತಿಬಿಂಬಿಸುವುದು ಎಂದು ಅರ್ಥಹೇಳುವುದು ಸುತರಾಂ 
ಅಸ೦ಗತವಾಗುತ್ತದೆ. 


63 


ಬ್ರಹ್ಮವಲ್ಲೀ 


ಶಂಕೆ - ಹಾಗಾದರೆ ಗತ್ಯಂತರವಿಲ್ಲ. 'ತದೇವಾನುಪ್ರಾವಿಶತ್‌' ಎಂಬ 
ವಾಕ್ಕವು ಅರ್ಥಶೂನ್ಯವಂದು ಹೇಳಬೇಕಾಯಿತು. 


ಉತ್ತರ - ಎಲ್ಲಾದರೂ ಉಂಟೆ? ಅತೀಂದ್ರಿಯ ವಿಷಯದಲ್ಲಿ ಸರಿಯಾದ 
ಜ್ಞಾನವನ್ನುಂಟುಮಾಡಲು ನಮಗೆ ಶ್ರುತಿಯೇ ಆಧಾರ. ಆದ್ದರಿಂದ ಆ ವಾಕ್ಯದ 
ಅರ್ಥವೇನೆಂದರೆ: ಈ ಮಾತನ್ನು ಸ್ಮರಿಸಿಕೊಳ್ಳಬೇಕು - “ಬ್ರಹ್ಮವಿದಾಪೋತಿ 
ಪರಮ್‌ । ಸತ್ಯಂ ಜ್ಞಾನಮನಂತಂ ಬ್ರಹ್ಮ । ಯೋ ವೇದ ನಿಹಿತಂ ಗುಹಾಯಾಮ್‌ 
” ಅದನ್ನು ತಿಳಿಸಿಕೊಡುವುದೇ ಪ್ರಕೃತವಾದದ್ದು. ಬ್ರಹ್ಮಸ್ಮರೂಪವೇನೆ೦ಬುದನ್ನು 
ಇಲ್ಲಿ ತಿಳಿಸಬೇಕಾಗಿದೆ. ಅದಕ್ಕೋಸ್ಕರ ಮೊದಲು ಆಕಾಶದಿಂದ ಅನ್ನಮಯ- 
ಕೋಶದವರೆಗೆ ಆತ್ಮನಿಂದಾದ ಕಾರ್ಯವನ್ನು ತಿಳಿಸಲಾಯಿತು. ಆಮೇಲೆ ಅದಕ್ಕೆ 
ಕಾರಣವಾದ ಬ್ರಹ್ಮಸ್ಮರೂಪದ ಬೋಧವು ಆರಬ್ಧವಾಯಿತು. ನಮ್ಮ ಬುದ್ಧಿಯನ್ನು 
ಶ್ರುತಿಯು ಅನ್ನಮಯಾದಿಕೋಶಗಳ ಮೂಲಕ ಒಳಗೆ ತಳ್ಳಿ ವಿಜ್ಞಾನಮಯ 
ಕೋಶವೆಂಬ ಗುಹೆಯೊಳಗೆ ದೂಡಿತು. "ಯೋ ವೇದ ನಿಹಿತಂ ಗುಹಾಯಾಂ' 
ಎಂದು ಶ್ರುತಿಯೇ ಹೇಳಿದೆಯಪ್ಪ? ಅನಂತರ ಆನಂದಸ್ಪರೂಪವೇ ಆದ 
ಶುದ್ದಚೈತನ್ಯವಿದೆಯೆಂಬುದರ ಸೂಚನೆಗಾಗಿ ಆನ೦ಂದಮಯಕೋಶವನ್ನು 
ಶ್ರುತಿಯು ತೋರಿಸಿತು. ನದಿಯಲ್ಲಿರುವ ಶುದ್ಧಜಲದ ಬಳಿಗೆ ಹೋಗುವುದಕ್ಕೆ 
ಮೊದಲು ಆ ಜಲದಿಂದಲೇ ಒದ್ದೆಯಾದ ಮರಳನ್ನು ತುಳಿಯಬೇಕಾಗುತ್ತದೆ! 
ಹಾಗೆ ಇದು. ಆನಂದಮಯಕೋಶದ ಪ್ರಿಯಹರ್ಷಾದಿಗಳಿಗೆ ಮೂಲವೂ 
ಆನಂದೋತ್ಸರ್ಷದ ಪರಮಾವಧಿಯೂ ಆದ ನಿನ್ನ ಆತ್ಮವೇ ಇದು ಎಂದು 
ಜೀವಾತ್ಮನ ಕಡೆಗೆ ಕೈತೋರಿಸಿ `ಬ್ರಹ್ಮಪುಚ್ಚಂ ಪ್ರತಿಷ್ಠಾ' ಎಂದು ಶ್ರುತಿಯು 
ನುಡಿದಿದೆ. ಒಳಗೊಳಗೆ ಹೋಗಬೇಕಾದ ಪದರುಗಳಿರುವ ಬುದ್ಧಿಯೇ ಗುಹೆ. ಈ 
ಗುಹೆಯಲ್ಲಿಯೇ ಪರಮಾತ್ಮನನ್ನು ಸಾಕ್ಷಾತ್ಸರಿಸಿಕೊಳ್ಳಬೇಕು-ಎಂಬ ತಾತ್ತರೃದಿಂದ 
ಅನುಪ್ರವೇಶವು ಕಲ್ಪಿತವಾಗಿದೆ. ಬುದ್ಧಿಗುಹೆಯನ್ನು ಪ್ರವೇಶಿಸಿದನು ಎಂದರೆ ಅಲ್ಲಿ 
ಜೀವ ಎನಿಸಿಕೊಂಡಿದ್ದಾನೆ ಮತ್ತು ಸಾಕ್ಷಾತ್ಕಾರಕ್ಕೆ ದೊರೆಯುತ್ತಾನೆ ಎಂದರ್ಥ. 


ಈ ಬಗೆಯ ಆಲಂಕಾರಿಕ ಪ್ರಯೋಗಗಳೂ ಕಲಿತಕಥೆಗಳೂ 
ಪರಮಸತ್ಯವನ್ನು ತಿಳಿಸಿಕೂಡುವುದಕ್ಕಾಗಿ ಬಂದಿರುತ್ತವೆ. ಗುಹೆಯಲ್ಲಿ ಬ್ರಹ್ಮವು 
ನಿಹಿತವಾಗಿದೆಯಂಬುದೂ ಆಲಂಕಾರಿಕ... ಅನುಪವೇಶವೂ ಆಲಂಕಾರಿಕ. 
ಪ್ರಕಾಶಾತ್ಮಕವಾದ ಬುದ್ಧಿಯು ಆತ್ಮನ ಉಪಲಬ್ಬಿಗೆ ನಿಮಿತ್ತವಾಗಿದ.. ಈ 
ಬುದ್ದಿಸಂಬಂಧದಿಂದಲೇ ಬ್ರಹ್ಮವು ದಷ್ಟ, ಮಂತೃ, ಶ್ರೋತೃ, ಜ್ಞಾತ್ಯ 
ಎನಿಸಿಕೂಂಡಿದೆ. ಆದಕಾರಣ ಆಕಾಶಾದಿಗಳಿಗೆ ಕಾರಣವಾದ ಬ್ರಹ್ಮವು ಅಸ್ತಿ 
ಎಂದು ಸಿದ್ಧ ವಾಯಿತು. “ಅಸ್ತೀತ್ಯೇವೋಪಲಬ್ಧ ವ್ಯಃ”. 


64 


ಅನುವಾಕ-೬ 


ಸೃಷಿಗೆ ಪೂರ್ವದಲ್ಲಿ ಅವ್ಯಾಕೃತವಾಗಿದ್ದ ನಾಮರೂಪಗಳು ಸೃಷ್ಟಿಯ 
ಆದಿಯಲ್ಲಿ ಪರಮಾತ್ಮನಿಂದ ವ್ಯಾಕೃತವಾದವು. ವ್ಯಾಕೃತವಾದ ನಾಮ 
ರೂಪಗಳಲ್ಲಿಯೂ ಆತನೇ ಇದ್ದಾನೆ! ಆತ್ಮತಾದಾತ್ಮ ವಿರತಕ್ಕವೇ 
ನಾಮರೂಪಗಳಾದ್ದರಿಂದ ಆತ್ಮನು 'ಸಚ್ಚ ತ್ಯಚ್ಚಾಭವತ್‌'. ಸತ್‌ ಇ ಮೂರ್ತವಸ್ತು. 
ತ್ಯತ್‌ - ಅಮೂರ್ತವಸ್ತು ರೂಪವಿರತಕ್ಕದ್ದು ಮೂರ್ತ. ರೂಪವಿಲ್ಲದ್ದು 
ಅಮೂರ್ತ. ಆಕಾಶವಾಯುಗಳು ಅಮೂರ್ತ. ಅಗ್ನಿ, ಜಲ, ಪೃಥ್ದಿಗಳು ಮೂರ್ತ. 
ನಿರುಕ್ತ - ಇದು-ಅದು ಎಂದು ತೋರಿಸಲು ಬರುವ ವಸ್ತು ಮೂರ್ತವೆಲ್ಲವೂ 
ನಿರುಕ್ತ ಅನಿರುಕ್ತ - ಇದು-ಇಅದು ತೋರಿಸಲು ಬಾರದ ವಸ್ತು 
ಅಮೂರ್ತವಾದದ್ದು ಅನಿರುಕ್ತ ನಿಲಯನ=ಮೂರ್ತವಾದ ಇನ್ನೊಂದು 
ವಸ್ತುವಿಗೆ ಆಶ್ರಯ. ಇದೂ ಮೂರ್ತವೇ. ಅನಿಲಯನ = ಮೂರ್ತವಸುವಿಗೆ 
ಅನಾಶ್ರಯ. ಇದು ಆಕಾಶವಾಯುಗಳ ಸ್ವಭಾವ. ಅಮೂರ್ತ. ವಸ್ತುಸ್ತಭಾವವನ್ನು 
ಎವರಿಸುವುದಕ್ಕಾಗಿ ಈ ಶಬ್ದಗಳನ್ನು ಬಳಸಲಾಗಿದೆ. ಎಜ್ಡಾನ ೩ ಬೇತನವಾದ 
ಬೀವಿ. ಅವಿಜ್ಞಾನಂ = ಜಡವಾದ ಕಲ್ಲು. ಕಬ್ಬಿಣ ಇತ್ಯಾದಿ. ಸತ್ಯಂ = 
ವ್ಯಾವಹಾರಿಕವಾದ ಸತ್ಯ. ಮನುಷ್ಯ, ಮರ, ಮಣ್ಣು,ಸಿಮಂಟು ಇತ್ಯಾದಿ. ಅನ್ಫತಂ 
= 'ವ್ಯಾವಹಾರಿಕವಾದ ಸುಳ್ಳುವಸ್ತು ಹಗ್ಗದಲ್ಲಿ ಹಾವು, ಕಪೆಚಿಪಿನ ಬೆಳ್ಳಿ ಇತ್ಯಾದಿ. 
ನಾಮರೂಪಗಳ ವ್ಯಾಕೃತಿಯನ್ನು ಈ ರೀತಿಯಲ್ಲಿ ತಿಳಿಸಲಾಗಿದೆ. 
ಪರಮಾರ್ಥವಾಗಿ ಇದೆಲ್ಲವೂ ಏನು? ಬ್ರಹ್ಮವೇ. "ಸತ್ಯಂ ಜ್ಞಾನಮನಂತಂ ಬ್ರಹ್ಮ'. 


ಸತ್ಯಂ  ಚಾನೃತಂಚ ಸತ್ಯಮಭವತ್‌ ಇ. ಪರಮಾರ್ಥಸತ್ಮವೇ 
ಲೌಕಿಕಸತ್ಕವೂ ಭ್ರಮೆಯಿಂದ ತೋರುವ ಅನೃತವೂ ಆಯಿತು! ಯದಿದಂ ಕಿಂ ಚ 
= ಇನ್ನೂ ಯಾವುದಿದೆಯೋ ಎಲ್ಲವೂ ಬ್ರಹ್ಮವೇ. ತತ್‌ ಸತ್ಯಮಿತ್ಯಾಚಕ್ಷತೇ ಇ ಆ 
ಬ್ರಹ್ಮವನ್ನು ಸತ್ಯವೆಂದು ಬ್ರಹ್ಮಎದರು ಹೇಳುತ್ತಾರೆ. 

“ಬಹು ಸ್ಕಾಂ ಪ್ರಜಾಯೇಯ?” ಎಂಬುದನ್ನು ಶ್ರುತಿಯೇ ಈ ಪ್ರಕಾರವಾಗಿ 
ವಿವರಿಸಿ ಹೇಳಿದೆ. ಬ್ರಹ್ಮವೇ ಆಕಾಶಾದಿವಸ್ತುಗಳ ರೂಪದಲ್ಲಿ ಬಹುವಾಗಿ, 
ಲೋಕದೃಷ್ಟಿಯಿ೦ದ ಉತ್ಪನ್ನವಾಗಿ, ತಾನು ಮಾನವನ ಹೃದಯಗುಹಯಲ್ಲ 
ಕುಳಿತಿದೆ. ಪೂರ್ವೋಕ್ತ ಪ್ರಕಾರದಿ೦ದ ಜಿಜ್ಞಾಸುವಾದವನು ಅರಿತುಕೊಳ್ಳಬೇಕು. 
ಆದ್ದರಿಂದ ಬ್ರಹ್ಮವು ಅಸ್ತಿ ಎಂಬುದೇ ಸಿದ್ದಾಂತ. ಇದನ್ನೇ ಮುಂದಿನ ಮಂತ್ರವು 
ಮತ್ತೊಂದು ರೀತಿಯಲ್ಲಿ ಸಮರ್ಥಿಸುತ್ತದೆ. 


ಸಪಮಾನುವಾಕ 
ಅಸದ್ದಾ ಇದಮಗ್ರ ಆಸೀತ್‌ । ತತೋ ವೈ ಸದಜಾಯತ | 


65 


ಬ್ರಹ್ಮವಲ್ಲೀ 


ತದಾತ್ಮಾನಗ್‌೦ ಸ್ವಯಮಕುರುತ | ತಸ್ಮಾತ್‌ ತತ್‌ಸುಕೃತಮುಚ್ಛತ ಇತಿ | 
ಯದ್ವೈ ತತ್‌ ಸುಕೃತಮ್‌ | ರಸೋ ವೈ ಸಃ । ರಸಗ್‌ಂ ಹೇವಾಯಂ 
ಲಬ್ಬ್ಯಾನಂದೀ ಭವತಿ | ಕೋ ಹ್ಯೇವಾನ್ಯಾತ್‌ ಕ: ಪ್ರಾಣ್ಯಾತ್‌ | ಯದೇಷ 
ಆಕಾಶ ಆನಂದೋ ನ ಸ್ಯಾತ್‌ | ಏಷ ಹ್ಯೇವಾನಂದಯಾತಿ | ಯದಾ ಹ್ಯೇವೈಷ 
ಏತಸ್ಮಿನ್ನದೃಶ್ಯೇಇನಾತ್ಮ್ಮೈಇನಿರುಕ್ತೇಂ ನಿಲಯನೇsಭಯಂ ಪ್ರತಿಷ್ಠಾಂ ವಿಂದತೇ। 
ಅಥ ಸೋಂಭಯಂಗತೋ ಭವತಿ | ಯದಾ ಹ್ಯೇವೈಷ 
ಏತಸ್ಮಿನ್ನುದರಮಂ೦ತರಂ ಕುರುತೇ | ಅಥ ತಸ್ಯ ಭಯಂ ಭವತಿ । ತತ್ತ್ವೇವ 
ಭಯಂ ವಿದುಷೋ ಮನ್ವಾನಸ್ಯ | ತದಪ್ಯೇಷ ಶ್ಲೋಕೋ ಭವತಿ ॥೧॥ 


ಅಸದ್ದಾ ಅದಮಗ್ರ ಆಸೀತ್‌ 


ಇದಂ ೬ ದೃಶ್ಯಮಾನವಾದ ಈ ಜಗತ್ತು ಅಗ್ರೇ = ಸೃಷ್ಟಿಗೆ ಪೂರ್ವದಲ್ಲಿ, 
ಅಸತ್‌ ಇ ನಾಮರೂಪಗಳಿಲ್ಲದೆ ಅವ್ಯಾಕೃತವಾಗಿ, ಆಸೀತ್‌ ಇ ಇದ್ದಿತು. 
ನಾಮರೂಪಗಳಿಲ್ಲದಿರುವ ಅವ್ಯಾಕೃತಬ್ರಹ್ಮವನ್ನು ಇಲ್ಲಿ ಅಸತ್‌ ಎಂದು 
ಕರೆಯಲಾಗಿದೆ. ಮುಂದಿನ ವಾಕ್ಯದಲ್ಲಿ ಅಸತ್ತಿನಿಂದ ಸತ್‌ ಹುಟ್ಟಿತು ಎಂದಿದೆ. 
ಆದ್ದರಿಂದ ಅಸತ್‌ ಎಂದರ ಶೂನ್ಯವಲ್ಲ. ಶೂನ್ಯದಿಂದ ಯಾವುದೂ 
ಹುಟ್ಟುವುದಿಲ್ಲ. ಲೌಕಿಕ ದೃಷ್ಠಿಯಿಂದ ನಾಮರೂಪಗಳಿಲ್ಲದ್ದು ಅಸತ್‌. ಅದೇ 
ಸತ್ಯಜ್ಞಾನಾನಂತವಾದ ಬ್ರಹ್ಮ ಅದು ತನ್ನ ಮಾಯೆಯಿಂದ ತನ್ನನ್ನು ತಾನೇ ಸತ್‌ 
- ತತ್‌ ರೂಪವಾಗಿ ಮಾರ್ಪಡಿಸಿಕೊಂಡಿತು. ಆದ್ದರಿಂದ ನಾಮರೂಪಗಳಿಂದ 
ಕೂಡಿ ಸತ್‌-ತ್ಯದ್ರೂಪವಾದ ಈ ಜಗತ್ತು ಬ್ರಹ್ಮವಸ್ತುವಿಗಿಂತ ಬೇರೆಯಾದದ್ದಲ್ಲ. 
ತಂದೆಯಿಂದ ಮಗನು ಹುಟುವಂತೆ ಜಗತ್ತು ಅನ್ಯವಸ್ತುವಾಗಿ ಹುಟ್ಟಲಿಲ್ಲ. ತನ್ನನ್ನೇ 
ಜಗತ್ತನ್ನಾಗಿ ಮಾಡಿಕೊಂಡಿತು. ಆದ್ದರಿಂದ ಬ್ರಹ್ಮವಸ್ತುವಿಗೆ "ಸುಕೃತ' ಎಂದು 
ಹಸ ರು! ಸುಕೃತ ಶಬ್ದದ ಅರ್ಥವೇನು? 


೧. ಬೇರೊಂದು ಸಾಧನವಿಲ್ಲದೆ ಈ ಅದ್ಭುತವಾದ ಜಗತ್ತನ್ನು 
ಸ್ವಯಂ ನಿರ್ಮಿಸಿ ಇದರ ಕತಣ್ಯವಾದ್ದರಿಂದ ಬ್ರಹ್ಮವು ಸುಕೃತ. 
ವೈದಿಕಶಬ್ದವಾದ್ದರಿ೦ದ ಕರ್ತರಿ ಕ್ತ ಪ್ರತ್ಯಯ ಬಂದಿದೆ. 

ಟ್ರ ಸುಕೃತ ಶಬ್ದಕ್ಕೆ ಪುಣ್ಯ ಎಂಬ ಅರ್ಥವಿದೆ. ಸರ್ವವನ್ನೂ 
ನಿರ್ಮಿಸಿ ಸರ್ವರೂಪದಲ್ಲಿಯೂ ಅವಸ್ಥಿತವಾದ ಬ್ರಹ್ಮವು ಪುಣ್ಯರೂಪದಲ್ಲಿಯೂ 
ಇದೆ. ಆದ್ದರಿಂದ ಬ್ರಹ್ಮವನ್ನು ಸುಕೃತ ಎಂದು ಬ್ರಹ್ಮಎದರು ಹೇಳುತ್ತಾರೆ. 


೩. ಅಥವಾ ಈ ವಿಶ್ವವನ್ನೇ ಸುಕೃತ ಎಂದು ಹೇಳಬಹುದು. 


66 


ಅನುವಾಕ-೭ 


ಪರಮೇಶ್ವರನೇ ಸ್ವಯಂ ನಿರ್ಮಿಸಿದ್ದರಿಂದ ಸೊಗಸಾಗಿಯೇ ರಚಿಸಿದ್ದಾನೆ ಎಂಬ 
ಅಭಿಪ್ರಾಯದಿಂದ ವಿಶ್ಚವೇ ಸುಕೃತ. ಸುಂದರವಾಗಿ ರಚಿತ ಎಂದರ್ಥ. 


ವಸ್ತುತಃ ಬ್ರಹ್ಮವಿದೆ ಎಂದು ಸಾಧಿಸುವುದಕ್ಕಾಗಿ ಇದನ್ನು 
ಹೇಳಿರುವುದರಿಂದ ಪಕರಣಾನುರೋಧವಾಗಿ ತಾತ್ರರೃವನ್ನು ಹೀಗೆ ಹೇಳಬೇಕು. 
ಸುಕೃತವೆಂದರೆ ಸ್ವರ್ಗಾದಿಫಲವನ್ನು ಕೊಡುವ ಪುಣ್ಯಕಾರ್ಯ. ಅದನ್ನು 
ಆಚರಿಸಿದ ಕೂಡಲೇ ಪುಣ್ಯಕ್ರಿಯೆಯು ನಷ್ಟವಾಗಿ ಬಿಡುತ್ತದೆ. ಕಾಲಾಂತರದಲ್ಲಿ 
ಅದು ಹೇಗೆ ಫಲವನ್ನು ಕೂಟ್ಟೀತು? ಫಲವು ಅವಶ್ಯವಾಗಿ ದೊರೆಯುತ್ತದೆ. 
ಅಂತಹ ಫಲವನ್ನು ಕೂಡತಕ್ಕವನು ಈಶ್ವರ. ಆದ್ದರಿಂದ ಪರಬ್ರಹ್ಮವು ನಿಶ್ಚಯವಾಗಿ 
ಇದೆ. ಆದ್ದರಿಂದಲೇ ಪುಣ್ಯ-ಪಾಪ ಎಂಬ ಶಾಸ್ತ್ರ ಪ್ರಸಿದ್ಧಿ ಯು ಸಾರ್ಥಕವಾಗುತ್ತದೆ 
ಎಂದು ತಾತ್ಪರ್ಯ. 


ಬ್ರಹ್ಮವು ಇದೆ. ಹೇಗೆಂದರೆ, ಯಾವ ಬ್ರಹ್ಮವು ಸುಕೃತವೆನಿಸಿದೆಯೋ 
ಅದೇ ರಸವೂ ಹೌದು. ಸಿಹಿ, ಹುಳಿ ಮುಂತಾದ ರಸವು ಜನರಿಗೆ ತೃಪ್ತಿಯನ್ನು- 
ಆನಂದವನ್ನು ಕೊಡುತ್ತದೆಯೆಂಬುದು ಲೋಕದಲ್ಲಿ ಪ್ರಸಿದ್ದವಾಗಿದೆಯಷ್ಟೆ? ಹಾಗೆ 
ಯಾವುದೇ ಒಂದು ಬಾಹ್ಯವಾದ ಆನಂದಕಾರಣವೂ ಇಲ್ಲದೆ ವಿರಕ್ಷರೂ 
ನಿರೀಹರೂ ಆದ ಜ್ಞಾನಿಗಳು ಆನಂದದಿಂದ ತುಂಬಿರುತ್ತಾರೆ. ಅವರ ಆನಂದಕ್ಕೆ 
ನಿಮಿತ್ತವೇನು? ನಿಮಿತ್ತವಾದ ರಸ ಯಾವುದು? ಬ್ರಹ್ಮವೇ ಅವರಿಗೆ ರಸ. ಅದನ್ನು 
ಪಡೆದು ಆನಂದಿಸುತ್ತಾರೆ. ಆದ್ದರಿ೦ದ ಬ್ರಹ್ಮವಸ್ತು ಇದೆ. ಲೋಕದಲ್ಲಿ ಜನರು 
ಅನುಭವಿಸುವ ವಿಷಯಾನಂದವೂ ಈ ಬ್ರಹ್ಮಾನಂದದ ಒಂದು ಕಣವೆಂದು 
ಹಿ೦ದೆ ತಿಳಿಸಿದ್ದಾಗಿದೆ. 


ಬ್ರಹ್ಮವು ಇದೆ. ಆದ್ದರಿಂದಲೇ ದೇಹದಲ್ಲಿ ಪ್ರಾಣನಾದಿ ಕ್ರಿಯೆಗಳು 
ನಡೆಯುತ್ತವೆ. “ಕೋ ಹ್ಯೇವಾನ್ಯಾತ್‌ ಕಃ ಪ್ರಾಣ್ಯಾತ್‌ | ಯದೇಷ ಆಕಾಶ 
ಆನ೦ದೋ ನ ಸ್ಕಾತ್‌” ಹೃದಯಾಕಾಶದಲ್ಲಿ ಆನಂದಸ್ಪರೂಪನಾದ ಆತ್ಮನು 
ಇಲ್ಲದೇಹೋಗಿದ್ದರೆ, ಯಾವ ದೇಹವು ಪ್ರಾಣಾಪಾನಾದಿಕ್ರಿಯೆಗಳನ್ನು 
ಮಾಡುತ್ತಿತ್ತು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ-ಎಂಬಿವು ಪಂಚ 
ವಾಯುಗಳು ದೇಹದಲ್ಲಿ ತಮ್ಮ ತಮ್ಮ ಕೆಲಸಗಳನ್ನು ಮಾಡುತ್ತವೆ. 
ಪ್ರಾಣನಾರ್ಥಕವಾದ ಅನಧಾತುವಿನಿಂದ ಈ ಎಲ್ಲ ಶಬ್ದಗಳೂ ನಿಪ್ಪನ್ನವಾಗಿವೆ. 
ಅನ್ಯಾತ್‌ - ಅನಧಾತುವಿನ ಲಿಜ್‌ ರೂಪ. ಪ್ರಾಣ್ಯಾತ್‌ ಎಂಬಲ್ಲಿಯೂ ಇದೇ 
ರೂಪ. ಪ್ರ ಎಂಬ ಉಪಸರ್ಗದಲ್ಲಿ ರೇಫವಿರುವುದರಿಂದ ಣತ್ನ ಬಂದಿದೆ. ಈ 


ಪ್‌ 


ಪಂಚವಾಯುಗಳು ತಮಗೆ ಗೊತ್ತಾದ ಕ್ರಿಯೆಗಳನ್ನು ದೇಹದಲ್ಲಿ ಮಾಡುತ್ತಲೇ 


67 


ಬ್ರಹ್ಮವಲ್ಲೀ 


ಇರುತ್ತವೆ. ಪ್ರಾಣವಾಯುವು ಉಸಿರಾಡುವ ಕೆಲಸವನ್ನು ಮಾಡುತ್ತದೆ. ಇದು 
ಪ್ರಧಾನವಾದ್ದರಿ೦ದ ಪ್ರತ್ಯೇಕವಾಗಿ ಹೇಳಲಾಗಿದೆ. ಅನ್ಯಾತ್‌ ಎಂಬುದರಿಂದ 
ಉಳಿದ ನಾಲ್ಕು ವಾಯುಗಳ ಕ್ರಿಯೆಗಳನ್ನು ಗ್ರಹಿಸಬೇಕು. ಜ್ಞಾನೇಂದ್ರಿಯ, 
ಕರ್ಮೇಂದ್ರಿಯಗಳನ್ನು ಉಪಲಕ್ಷಣದಿ೦ದ ಗ್ರಹಿಸಬೇಕು. ದೇಹದಲ್ಲಿ ಆತ್ಮನು 
ನೆಲೆಸದಿದ್ದರೆ ಈ ವಾಯುಗಳೂ ಇಂದ್ರಿಯಗಳೂ ತಮ್ಮ ತಮ್ಮ ಕೆಲಸಗಳನ್ನು 
ಮಾಡುತ್ತಿದ್ದವೆ? ಕೆಲಸ ಮಾಡುವ ಚೈತನ್ಯವಾದರೂ ಇರುತ್ತಿತ್ತೆ? ಮತ್ತು ಇವೆಲ್ಲ 
ಯಾರಿಗಾಗಿ ಕೆಲಸ ಮಾಡುತ್ತವೆ?) ಇವುಗಳಿಗೆ ಕೆಲಸ ಮಾಡುವ ಶಕ್ತಿಯನ್ನು 
ನೀಡಿದವನೂ ದೇಹಕ್ಕೆ ಸ್ವಾಮಿಯೂ ಆದ ಆತ್ಮನಿಗಾಗಿ ಇವು ತಮ್ಮ ಕಾರ್ಯದಲ್ಲಿ 
ತೊಡಗಿವೆಯೆಂದು ತಿಳಿಯಬೇಕು. ಆದ್ದರಿಂದ ಬ್ರಹ್ಮ ಇದ. ಈ 
ಪಂಚವಾಯುಗಳೂ ಇಂದ್ರಿಯಗಳೂ ದೇಹವೂ ಏತಕ್ಕಾಗಿ ಕೆಲಸಮಾಡುತ್ತವೆ? 
ಆನಂದಕ್ಕಾಗಿ. ಜನರಿಗೆ ಆನಂದವನ್ನು ಕೊಡತಕ್ಕವನೇ ಆತ್ಮ ಅವರವರ 
ಕರ್ಮಾನುಗುಣವಾಗಿ ಜನರನ್ನು ಆನಂದಪಡಿಸತಕ್ಕವನೇ ಆತ್ಮ 


ಆನಂದಯಾತಿ-ಎಂಬಲ್ಲಿ ಛಾಂದಸವಾದ ಲೇಟ್‌ ಪ್ರತ್ಯಯ ಬಂದಿದೆ. 
ಅದಕ್ಕೆ "ಲೇಟೋತಡಾಟೌ' (೩-೪-೯೪) ಎ೦ಬ ಪಾಣಿನಿಸೂತ್ರದಿಂದ ಆಡಾಗಮ 
ಬಂದಿದೆ. ಆನಂದಯತಿ ಎಂದರ್ಥ. 


ಈ ಆನ೦ದಾತ್ಮನು ಸರ್ವರ ಹೃದಯದಲ್ಲಿಯೂ ನೆಲೆಸಿ ಪ್ರಾಪ್ತನಾಗಿಯೇ 
ಇದ್ದಾನೆ. ಆದರೂ ಜನರು ಅವಿದ್ಯೆಯಿಂದ ಅದನ್ನು ಮರೆತು, ಆತನು 
ಅಪ್ರಾಪನೆಂದು ಎಲ್ಲಿಯೋ ಹುಡುಕುತ್ತಿದ್ದಾರೆ. 

ಈಶ್ವರ: ಸರ್ವಭೂತಾನಾಂ ಹೃದ್ಧೇಶೇಂರ್ಜುನ ತಿಷ್ಠತಿ | 
ಭ್ರಾಮಯನ್‌ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ ॥ ಗೀತಾ ೧೮-೬೧. 

“ಅರ್ಜುನ, ಪ್ರಭುವಾದ ಈಶ್ವರನು ಸರ್ವಪ್ರಾಣಿಗಳ ಹೃದಯದಲ್ಲಿ 
ಇದ್ದಾನೆ. ದೇಹವೆಂಬ ಯಂತ್ರವನ್ನೇರಿದ ಈ ಪ್ರಾಣಿಗಳನ್ನು ಮಾಯೆಯಿಂದ 
ತಿರುಗಿಸುತ್ತಿದ್ದಾನೆ.” 

ಶ್ರೀಸುರೇಶ್ವರಾಚಾರ್ಕರು ಭಾಷ್ಕವಾರ್ತಿಕದಲ್ಲಿ ಹೇಳುತ್ತಾರೆ - 

ಯದಾ ಹ್ಯೇವೇಷ ಆತ್ಮೈಕೋ ದೃಶೃತ್ವಾದಿವಿವರ್ಜಿತ: | 
ಏತಸ್ಮಿನ್‌ ವರ್ತಮಾನೋಃಪಿ ವಂಚಿತೋಂವಿದ್ಯಯೈವ ಹಿ ॥ -ವಾರ್ತಿಕ. ೭-೬೧ 

“ದೃಶ್ಯತ್ವಾದಿಧರ್ಮಗಳಿಲ್ಲದ ಘಃ ಅದ್ವಿತೀಯಾತ್ಮನು ಜನರ 
ಹೃದಯದಲ್ಲಿಯೇ ಇದ್ದರೂ ಇಲ್ಲವೆಂದು ಜನರು ಅವಿದ್ಯೆಯಿಂದ 
ವಂಚಿತರಾಗಿದ್ದಾರೆ.” 


68 


ಅನುವಾಕ-೭ 


ಎಲ್ಲರ ಹೃದಯದಲ್ಲಿಯೂ ಆನ೦ದಾತ್ಮನಿದ್ದಾನೆಂದರೆ, ಈ ಮೂಢ 
ಜನರು ಹೇಗೆ ಅರ್ಥಮಾಡಿಕೊಳ್ಳುತ್ತಾರೆ, ಗೊತ್ತೆ? ಎಲ್ಲರ ಕೈಗಳಲ್ಲೂ 
ನೆಲ್ಲಿಕಾಯಿಗಳಿವೆಯೆಂದರೆ, ಹೇಗೆ ಅರ್ಥಮಾಡಿಕೊಳ್ಳುತ್ತಾರೋ ಹಾಗೆ! 
ನೆಲ್ಲಿಕಾಯಿಗಳಂತೆ ಸಾವಿರಾರು ಆತ್ಮರಿದ್ದಾರೆ. ಹೃದಯದಲ್ಲಿ ಆತ್ಮನಿದ್ದಾನೆಂದರೆ, 
ನೆಲ್ಲಕಾಯಿಗಿಂತ ಬಹಳ ಚಿಕ್ಕವನು ಆತ್ಮ-ಎಂದು ಭ್ರಾಂತರಾಗುತ್ತಾರೆ! ಆದ್ದರಿಂದ 
ಯದಾ ಹೇವೈಷಃ - ಯಾವಾಗ ಈ ಮನುಷ್ಯನು, ಏತಸ್ಮಿನ್‌ - ಈ 
ಆನ೦ದಸ್ವರೂಪನೂ, ಅದೃಶ್ಯೇ ೬ ಇಂದ್ರಿಯಗಳಿಗೆ ಅಗೋಚರನೂ, ಅನಾತ್ಮ್ಯೇ 
= ಶರೀರರಹಿತನೂ, ಅನಿರುಕ್ಷೇ ಇ ಸರ್ವವಿಕಾರರಹಿತನೂ, ಅನಿಲಯನೇ ೩. 
ಆಧಾರವಸ್ತುವಿಲ್ಲದೆಯೇ ಇರತಕ್ಕವನೂ ಆಗಿ ಸರ್ವದೃಶ್ಯವಸ್ತು ವಿಲಕ್ಷಣನಾದ 
ಪರಬ್ರಹ್ಮನಲ್ಲಿ, ಅಭಯಂ ಪ್ರತಿಷ್ಠಾಂ ವಿಂದತೇ = ನಿರ್ಭಯದಿಂದ ಅವನೇ ನಾನು 
- ನಾನೇ ಅವನು ಎಂಬ ದೃಢವಿಶ್ವಾಸವನ್ನು ತಳೆಯುತ್ತಾನೋ, ಅಥ 
ಸೋsಭಯಂ ಗತೋ ಭವತಿ - ಆಗ ಮಾತ್ರ ಆತನು ಸರ್ವವಿಧ ಭಯವನ್ನು 
ತೊಡೆದುಹಾಕಿ ಧೀರನಾಗಿ ಬಿಡುತ್ತಾನೆ ಎಂದು ತಾತ್ಟರ್ಕಾರ್ಥ. 

ಈ ಪ್ರಕಾರದಲ್ಲಿರುವ ಜ್ಞಾನಿಗೆ ಭಯವೆಲ್ಲಿಯದು? ಭಯವು 
ಯಾವಾಗಲೂ ಇನ್ನೊಂದು ವಸ್ತುವಿನಿಂದ ಹುಟ್ಟುತ್ತದೆ. ಇನ್ನೊಂದು ವಸ್ತುವೇ 
ಇಲ್ಲವೆ೦ದೂ, ತೋರುವ ಇನ್ನೊಂದು ಮಿಥೈಯೆಂದೂ ತಿಳಿದ ಅದೈತಜ್ಞಾನಿಯು 
ಏಕೆ ಹೆದರುತ್ತಾನೆ? ಅವನಿಗೆ ಹೆದರಿಕೆಯನ್ನುಂಟುಮಾಡುವ ಇನ್ನೊಂದು 
ವಸುವಾದರೂ ಯಾವುದು? 'ದ್ವಿತೀಯಾದ್ದೆ ಚ ಭಯಂ ಭವತಿ' (ಬೃಹ. ೧-೪-೨). 

ಸರ್ಪವ್ಯಾಫಪ್ರಾದಿಗಳು ಬ್ರಹ್ಮವಿದನ ದೇಹಕ್ಕೆ ವಿಪತ್ತನ್ನುಂಟು 
ಮಾಡಬಹುದು. ಅದಕ್ಕಾಗಿ ಬ್ರಹ್ಮವಿದನು ಅಂಜುವುದಿಲ್ಲ. ತನ್ನ ದೇಹವೂ 
ಮಾಯಾಕಲಿತವೆಂದೂ ಸರ್ಪಾದಿಗಳು ಮಾಯಾಕಲಿತಗಳೆಂದೂ ಆತನು 
ತಿಳಿದಿರುತ್ತಾನೆ. "ಮಾಯೆಯು ಮಾಯೆಯನ್ನು ನುಂಗಿತು! ಆತ್ಮನಾದ 
ನನಗಾದದ್ದೇನು?”ಎಂದುಆನಂದದಿ೦ದಲೇ ಇರುತ್ತಾನೆ. ಆದ್ದರಿ೦ದ ಬ್ರಹ್ಮವಿದೆ. 
ಯಾವಾಗ ಅವಿದ್ಯಾವಂತನಾದ ಅಜ್ಜಾನಿಯು ಏತಸ್ಮಿನ್‌ = ಈ ಅಭಯ 
ಬ್ರಹ್ಮದಲ್ಲಿ, ಉತ್‌ - ಕೂಡ, ಅರ೦ ಇ ಸ್ವಲ್ಪವಾದರೂ, ಅಂತರಂ = ತನಗಿಂತ 
ಬ್ರಹ್ಮವು ಬೇರೆಯೆಂಬ ಭೇದವನ್ನು, ಕುರುತೇ ೬ ಮಾಡುತ್ತಾನೋ ಆಗ ಭಯಕ್ಕೆ 
ಒಳಗಾಗುತ್ತಾನೆ. ಆದ್ದರಿಂದ ಆತನು ಸರ್ವಶಾಸ್ತ್ರಗಳನ್ನು ಬಲ್ಲ ವಿದ್ಧಾಂಸನಾದರೂ 
ಎದ್ವಾಂಸನಲ್ಲವೆ೦ದೇ ತಿಳಿಯಬೇಕು. 

ಜಗತ್ತಿನಲ್ಲಿ ಮನುಷ್ಯರಿ೦ದ ಹಿಡಿದು ಸಕಲಪ್ರಾಣಿಗಳೂ ಒಂದಲ್ಲ ಒಂದು 

ಕಾರಣದಿಂದ ಹದರುತ್ತಾರೆ. ಈ ಹೆದರಿಕೆ ಎಂಬುದು ಅನಾದಿಕಾಲದಿಂದಲೂ 


69 


ಬ್ರಹ್ಮವಲ್ಲೀ 
ಇದೆ. ಆ ಹೆದರಿಕೆಗೆ ಕಾರಣವಾದ ಒಂದು ವಸ್ತು ಶಾಶ್ಚತವಾಗಿ ಇದ್ದೇ ಇರುತ್ತದೆ 
ಎಂದು ಸಿದ್ಧವಾಗುತ್ತದೆ. ಹೆದರಿಕೆಗೆ ಕಾರಣವಾದ ಮೂಲವಸ್ತುವೇ 
ರೂಪಾಂತರದಲ್ಲಿ ಬ್ರಹ್ಮ ಆದ್ದರಿ೦ದ ಬ್ರಹ್ಮವಿದೆ. ಅಸ್ತಿ ಬ್ರಹ್ಮ 
ಅಷ್ಟಮಾನುವಾಕ 

ಭೀಷಾಸ್ಮಾದ್ದಾತಃ ಪವತೇ । ಭೀಷೋದೇತಿ ಸೂರ್ಯಃ | 
ಭೀಷಾಸ್ಮಾದಗ್ನಿಶ್ಚೇ೦ದ್ರಶ್ಚ | ಮೃತ್ಯುರ್ಧಾವತಿ ಪಂಚಮ ಇತಿ | ಸೃಷಾನಂದಸ್ಯ 
ಮೀಮಾಗ್‌೦ಸಾ ಭವತಿ । ಯುವಾ ಸ್ಯಾತ್‌ ಸಾಧು ಯುವಾಧ್ಯಾಯಕಃ | 
ಆಶಿಷ್ಠೋದೃಢಿಷ್ಠೋ ಬಲಿಷ್ಟ: | ತಸ್ಯೇಯಂ ಪೃಥಿವೀ ಸರ್ವಾ ಎತ್ತಸ್ಯ 
ಪೂರ್ಣಾಸ್ಯಾತ್‌ | ಸ ಏಕೋ ಮಾನುಷ ಆನಂದ: । ತೇ ಯೇ ಶತಂ 
ಮಾನುಷಾ ಆನಂದಾ: ॥ 


ಸ ಏಕೋ ಮನುಷ್ಯ ಗಂಧರ್ವಾಣಾಮಾನಂದಃ । ಶ್ರೋತಿಯಸ್ಯ 
ಚಾಕಾಮಹತಸ್ಯ | ತೇ ಯೇ ಶತಂ ಮನುಷ್ಯಗಂಧರ್ವಾಣಾಮಾನಂದಾಃ | ಸ 
ಏಕೋ ದೇವಗಂಧರ್ವಾಣಾಮಾನಂದಃ | ಶ್ರೋತ್ರಿಯಸ್ಯ ಚಾಕಾಮಹತಸ್ಯ | 
ತೇ ಯೇ ಶತಂ ದೇವಗಂಧರ್ವಾಣಾಮಾನಂದಾಃ | ಸ ಏಕಃ ಪಿತೃಣಾಂ 
ಚಿರಲೋಕಲೋಕಾನಾಮಾನಂದ: । ಶ್ರೋತ್ರಿಯಸ್ಕ ಚಾಕಾಮಹತಸ್ಯ | ತೇ 
ಯೇ ಶತಂ ಪಿತೃಣಾಂ ಚಿರಲೋಕಲೋಕಾನಾಮಾನಂದಾಃ | ಸ ಏಕ 
ಆಜಾನಜಾನಾಂ ದೇವಾನಾಮಾನಂದಃ ॥ 


ಶ್ರೋತ್ರಿಯಸ್ಯ ಚಾಕಾಮಹತಸ್ಯ | ತೇ ಯೇ ಶತಮಾಜಾನಜಾನಾಂ 
ದೇವಾನಾಮಾನಂದಾಃ । ಸ ಏಕಃ ಕರ್ಮದೇವಾನಾಂ ದೇವಾನಾಮಾನಂದಃ | 
ಯೇ ಕರ್ಮಣಾ ದೇವಾನಪಿಯಂತಿ | ಶ್ರೋತ್ರಿಯಸ್ಯ ಚಾಕಾಮಹತಸ್ಯ | ತೇ 
ಯೇ ಶತಂ ಕರ್ಮದೇವಾನಾಂ ದೇವಾನಾಮಾನಂದಾಃ । ಸ ಏಕೋ 
ದೇವಾನಾಮಾನಂದಃ | ಶ್ರೋತ್ರಿಯಸ್ಯ ಚಾಕಾಮಹತಸ್ಯ । ತೇ ಯೇ ಶತಂ 


ದೇವಾನಾಮಾನಂದಾಃ । ಸ ಏಕ ಇಂದ್ರಸ್ಕಾನಂದಃ | 
ಶ್ರೋತಿಯಸ್ಕ ಚಾಕಾಮಹತಸ್ಯ | ತೇ ಯೇ ಶತಮಿಂದ್ರಸ್ಕಾನಂದಾಃ | ಸ 
ಏಕೋ ಬೃಹಸ್ಪತೇರಾನಂದಃ | ಶ್ರೋತ್ರಿಯಸ್ಯ ಚಾಕಾಮಹತಸ್ಯ | ತೇ ಯೇ 
ಶತಂ ಬೃಹಸ್ಪತೇರಾನಂದಾಃ । ಸ ಏಕಃ ಪ್ರಜಾಪತೇರಾನಂದಃ | ಶ್ರೋತ್ರಿಯಸ್ಯ 
ಚಾಕಾಮಹತಸ್ಕ । ತೇ ಯೇ ಶತಂ ಪ್ರಜಾಪತೇರಾನಂದಾಃ । ಸ ಏಕೋ ಬ್ರಹ್ಮಣ 
ಆನಂದಃ । ಶ್ರೋತ್ರಿಯಸ್ಕ ಚಾಕಾಮಹತಸ್ಯ ॥೪॥ 
70 


ಅನುವಾಕ-೮ 


ಸಯಶ್ಚಾಯಂ ಪುರುಷೇ | ಯಶ್ಚಾಸಾವಾದಿತ್ಯೇ | ಸ ಏಕಃ । ಸಯ 
ಏವಂವಿತ್‌ । ಅಸ್ಮಾಲ್ಲೋಕಾತ್‌ ಪ್ರೇತ್ಯ | ಏತಮನ್ನಮಯಮಾತ್ಮಾನ- 
ಮುಪಸಂಕ್ರಾಮತಿ | ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಾಮತಿ | ಏತಂ 
ಮನೋಮಯಮಾತ್ಥಾನಮುಪಸಂಕ್ರಾಮತಿ । ಏತಂ ವಿಜ್ಞಾನಮಯಮಾತ್ಮಾನ- 
ಮುಪಸಂಕ್ರಾಮತಿ । ಏತಮಾನಂದಮಯಮಾತ್ಮಾನಮುಪಸಂಕ್ರಾಮತಿ |। 
ತದಪ್ಯೇಷ ಶ್ಲೋಕೋ ಭವತಿ | 

ಅದ್ಧಿತೀಯನಾದ ಈ ಪ್ರತ್ಯಗಾತ್ಮನ ಸ್ಥರೂಪಜ್ಞಾನವಿಲ್ಲದ್ದರಿಂದಲೇ 
ಮಹಾಶಕಿಶಾಲಿಗಳೂ ಪೂಜ್ಯರೂ ಆದ ಮಹಾಪುರುಷರೂ ಸಹ ಅಂಜುತ್ತ 
ಅ೦ಜುತ್ತ ಆಯಾಸಪ್ರದವಾದ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ವಾಯುದೇವನು 
ಬೀಸುತ್ತಲೇ ಇದ್ದಾನೆ. ಸೂರ್ಯನು ಪೂರ್ವದಿಕ್ಕಿನಲ್ಲಿ ಉದಿಸಿ ಆಕಾಶದಲ್ಲಿ ಮೆರೆದು 
ಪಶ್ಚಿಮದಲ್ಲಿ ಮುಳುಗಿ ಮತ್ತೆ ಪೂರ್ವದಲ್ಲಿ ಉದಿಸುತ್ತಲೇ ಇದ್ದಾನೆ. 
ಇಂದ್ರಾಗಿಗಳೂ ಸಹ ತಮಗೆ ವಹಿಸಿದ ಕಾರ್ಯವನ್ನು ಮಾಡುತ್ತಿದ್ದಾರೆ. 
ಸರ್ವಭಯಂಕರನಾದ ಯಮರಾಜನೂ ಈ ಬ್ರಹ್ಮವಸ್ತುವಿಗೆ ಹದರಿ, ವಿರಾಮವೇ 
ಇಲ್ಲದೆ ಓಡುತ್ತಲೇ ಇದ್ದಾನೆ! ಸೇವಕರು ತಮ್ಮ ಪ್ರಭುವಾದ ರಾಜನಿಗೆ ಹೆದರಿ 
ಕಲಸವನ್ನು ಮಾಡುವಂತೆ, ಈ ದೇವ ಪುರುಷರೂ ಸಹ ಬ್ರಹ್ಮಕ್ಕೆ ಅಂಜಿ ತಮ್ಮ 
ಕೆಲಸದಲ್ಲಿ ಸತತವೂ ತೊಡಗಿರುತ್ತಾರೆ. 

ಭೃತ್ಯರು ತಮ್ಮ ಒಡೆಯನಿಗೆ ಹೆದರಿ ಕಾರ್ಯದಲ್ಲಿ ತೊಡಗುವುದೇಕೆ? 
ವಸ್ತಾಹಾರಾದಿಗಳಿಂದ ದೊರೆಯುವ ಅಲ್ಪಪ್ರಮಾಣದ ಆನಂದಕ್ಕಾಗಿ. ಈ 
ಆನಂದದಲ್ಲಿ ಏರುಪೇರುಗಳುಂಟು. ಅದನ್ನೀಗ ಪರಿಶೀಲಿಸೋಣ. 


ಮನುಷ್ಯನಿಗೆ ದೊರೆಯುವ ಆನಂದವು ಹೆಚ್ಚಂದರೆ ಎಷ್ಟಿರಬಹುದು? ಅದನ್ನು 
ಊಹೆಯಿಂದ ತಿಳಿಯಬೇಕಾಗುತ್ತದೆ. ಮಾನವರಿಂದ ಹಿಡಿದು ಹಿರಣ್ಯಗರ್ಭ 
ಪ್ರಜಾಪತಿಯವರೆಗೆ ಎಲ್ಲರೂ ಅವಿದ್ಕೆಯಲ್ಲಿ ಸಿಲುಕಿದವರ. ಆದರೂ 
ಶಾಸ್ತಾಧ್ಯಯನದಿಂದಲೂ ಲೋಕಾನುಭವದಿಂದಾದ ವಿವೇಕದಿಂದಲೂ ಉಪಾಸನಾದಿ 
ಸಾಧನೆಗಳ ಬಲದಿ೦ದಲೂ ಸುಖಸಾಮಗ್ರಿಗಳ ವೈವಿಧ್ಯದಿಂದಲೂ ಸಹ ಆನಂದದಲ್ಲಿ 
ಸರ್ವತ್ರ ತಾರತಮ್ಯ ಉಂಟಾಗುತ್ತದೆ. ಜನ್ಮಾಂತರದ ಸಂಸ್ಕಾರವೂ ಆನ೦ದಾನುಭವಕ್ಕೆ 
ಸಹಕರಿಸುತ್ತದೆ. ಉದಾಹರಣೆಗೆ, ಕಾವ್ಯಸಂಗೀತಗಳು ಕೆಲವರಿಗೆ 
ಪರಮಾನಂದವನ್ನುಂಟುಮಾಡುತ್ತವೆ. ಕೆಲವರಿಗೆ ಅವುಗಳಿಂದ ಏನೂ ಆಗುವುದಿಲ್ಲ! 

ಆನಂದವು ಲೌಕಿಕ, ಸ್ವಾಭಾವಿಕ ಎ೦ದು ಎರಡು ವಿಧ. ಬಾಹ್ಮಶಬ್ದಾದಿ 
ಎಷಯಗಳನ್ನೂ ದೃಹಿಕವಾದ ಆರೋಗ್ಯ ಯೌವನಾದಿಗಳನ್ನೂ ಅವಲಂಬಿಸಿ 


71 


ಬ್ರಹ್ಮವಲ್ಲೀ 


ಬರತಕ್ಕದ್ದು ಲೌಕಿಕ. ಬ್ರಹ್ಮಎದರಿಗೆ ಪ್ರಾಪ್ತವಾಗುವ ಬ್ರಹ್ಮಾನಂದವು ಸ್ವಾಭಾವಿಕ. 
ಅವಿದ್ಯಾವಿಶಿಷ್ಟರಿಗೆ ದೊರೆಯುವುದು ಲೌಕಿಕ. ಹಿಂದೆ ಹೇಳಿದಂತೆ ಅದರಲ್ಲಿ 
ಬೇರೆಬೇರೆ ಕಾರಣದಿಂದ ತಾರತಮೃವಿರುತ್ತದೆ. ಸ್ಪಾಭಾವಿಕಾನಂದವು 
ಏಕಪ್ರಕಾರವಾದದ್ದು, ಆದರೆ ಈ ಲೌಕಿಕಾನಂದವೆಲ್ಲವೂ ಸ್ವಾಭಾವಿಕವಾದ 
ಬ್ರಹ್ಮಾನಂದಸಾಗರದ ಒಂದು ಹನಿಯೆ೦ಬುದನ್ನು ತಿಳಿದಿರಬೇಕು. 


ಲೋಕದಲ್ಲಿ ಸಾಧುಸ್ವಭಾವದವನೂ ಎದ್ಯಾವಂತನೂ ಆದ ಒಬ್ಬ 
ಯುವಕನಿದ್ದಾನೆಂದು ತಿಳಿಯೋಣ. ಅವನು ವಿವೇಕಿಯೂ ದೃಢಕಾಯನೂ 
ಬಲಿಷ್ಠನೂ ಆಗಿರುತ್ತಾನೆ. ಅವನು ಪೃಥ್ವಿಯ ಸಾರ್ವಭೌಮನಾಗಿ ಬೇಕಾದಷ್ಟು 
ಐಶ್ಚರ್ಯಶಾಲಿಯೆ೦ದು ತಿಳಿಯೋಣ. ಯಥೇಚವಾಗಿ ಭೋಗಸಾಧನಗಳು 
ಅವನಲ್ಲಿವೆ. ಯಾವ ಕೊರತೆಯೂ ಇಲ್ಲದವನು. ಅವನಿಗೆ ದೊರೆಯುವ 
ಪರಮಾನಂದವನ್ನು ಒಂದು ಮಾನುಷಾನಂದವೆಂದು ತಿಳಿಯಬೇಕು. ಇದು 
ಲೌಕಿಕವಾದ ವಿಷಯಭೋಗಜನ್ಯ ಆನಂದ. ಇದು ಬ್ರಹ್ಮಾನಂದದ 
ಉತ್ಕರ್ಷವನ್ನು ಊಹಿಸಲು ಬಳಸಿದ ಅಳತೆಗೋಲು. ಬ್ರಹ್ಮಾನಂದವು ಕೇವಲ 
ಸಹಜಾನಂದವೆಂದೂ ವಿಷಯಭೋಗದ ಸ್ಪರ್ಶವೂ ಅದರಲ್ಲಿಲ್ಲವಂದೂ 
ತಿಳಿದಿರಬೇಕು. 


ಮೇಲೆ ಹೇಳಿದ ಮಾನುಷಾನಂದ ನೂರರಷ್ಟು ಅಧಿಕವಾದದ್ದು 
ಮನುಷ್ಯಗಂಧರ್ವರ ಆನಂದ. ಮೂದಲು ಮನುಷ್ಯರಾಗಿದ್ದು ತಮ್ಮ 
ಅನುಷ್ಠಾನದಿ೦ಂದಲೂ ಮಂತ್ರವಿದ್ಯಾಬಲದಿ೦ದಲೂ ಅಂತರ್ಧಾನಾದಿ- 
ಶಕ್ತಿಸಂಪನ್ನರಾಗಿ ಗಂಧರ್ವರಾಗಿ ಜನಿಸಿದವರು. ಶೀತೋಷ್ಟ್ಣಾದಿಗಳ 
ಬಾಧೆಯಿಲ್ಲದವರು. ಬ೦ದ ವಿಪತ್ತನ್ನು ನೀಗಿಸಿಕೊಳ್ಳುವ ಸಾಮರ್ಥ್ಯವುಳ್ಳ ಇವರು 
ಮನುಷ್ಯ ಗಂಧರ್ವರು. ಈ ಮನುಷ್ಯಗಂಧರ್ವರ ಆನಂದವು ಅಕಾಮಹತನಾದ 
ಶ್ರೋತ್ರಿಯನಿಗೂ ಇರುತ್ತದೆ. ಶ್ರೋತ್ರಿಯನೆಂದರೆ ವೇದಾಧ್ಯಯನಸಂಪನ್ನನೂ 
ಎಧಿವಿಹಿತಕರ್ಮಾನುಷ್ಠಾನಗಳನ್ನು ಆಚರಿಸತಕ್ಕವನೂ ಆದ ವಿದ್ದಾಂಸ. ಅವನು 
ಯಾವ ದುರಾಸೆಯನ್ನೂ ಇಟ್ಟುಕೊಂಡಿರಬಾರದು. ಅಂತಹವನು ಅಕಾಮಹತ. 
ದುರಾಸೆಯಿದ್ದರ ಕಾಮಹತ. ಹೀಗೆ ಪ್ರತಿಪರ್ಕಾಯದಲ್ಲಿ “ಶ್ರೋತ್ರಿಯಸ್ಕ 
ಚಾಕಾಮಹತಸ್ಯ' ಎಂಬ ವಾಕ್ಕಬರುತ್ತದೆ. ಎದ್ಕೆಯ ಆಧಿಕ್ಕ, ಜನ್ಮಾಂತರೀಯ 
ಪಾಪಕರ್ಮದ ಕ್ಷಯ-ಇವುಗಳಿಂದ ಅವನ ಆನಂದವು ಉತ್ಕೃಷ್ಟವಾಗುತ್ತ 
ಹೋಗುತ್ತದೆ. ಹೀಗೆಯೇ ಮುಂದೆ ದೇವಗಂಧರ್ವಾದಿಗಳಲ್ಲಿ ಆನಂದವು 
ಶತಗುಣದಷ್ಟು ಹೆಚ್ಚುತ್ತ ಹೋಗುತ್ತದೆ. 


72 


NEP ಫಿ 


ಅನುವಾಕ-೮ 


. ದೇವಗಂಧರ್ವರು ಇ. ಕಲಾದಿಯಲ್ಲಿಯೇ ದೇವಲೋಕದಲ್ಲಿ ಜನಿಸಿದ 


ಗಂಧರ್ವರು. 


ಚಿರಲೋಕಲೋಕರಾದ ಪಿತೃಗಳು ಇ ಚಿರಕಾಲಸ್ಥಾಯಿಯಾದ ಲೋಕವುಳ್ಳ 
ಪಿತೃಗಳು-ಎಂದು ಮಾತ್ರ ಭಾಷ್ಯಕಾರರು ಬರೆದಿದ್ದಾರೆ. ಪಿತೃಗಳಿಗೆ 
'ಜೆರಲೋಕಲೋಕ' ಎಂಬ ಎಶೇಷಣವನ್ನಿತ್ತುದಕ್ಕೆ ಸಾರ್ಥಕ್ಕವೇನೆಂಬುದು 
ವ್ಯಾಖ್ಯಾನಗಳಲ್ಲಯೂ ಸ್ಪಷ್ಟವಾಗಿಲ್ಲ. ನನಗೆ ತೋರುವುದು ಹೀಗೆ - ಇಲ್ಲಿ 
ಪಿತೃಗಳಂದರೆ ಶ್ರಾದ್ಧದಲ್ಲಿ ಬರುವ ಪಿತೃ, ಪಿತಾಮಹಾದಿ ಪಿತೃಗಳಲ್ಲ. ಜನ್ಮತಃ 
ಪಿತೃಲೋಕವಾಸಿಗಳಾದ ಅಗ್ನಿಷ್ಟತ್ತ-ಮೊದಲಾದ ಪಿತೃಗಳು. 

ಆಜಾನಜ ದೇವರು ೬ ಆಜಾನ ಇ ದೇವಲೋಕ. ಕಲ್ಪಾದಿಯಲ್ಲಿಯೇ 
ದೇವಲೋಕದಲ್ಲಿ ಜನಿಸಿದ ದೇವತೆಗಳು. 


ಕರ್ಮದೇವಾಃ ಇ ಅಗ್ನಿಹೋತ್ರಾದಿ ಕರ್ಮಗಳ ಆಚರಣೆಯಿಂದ 
ದೇವಲೋಕವನ್ನು ಪಡೆದು ದೇವತೆಗಳಾದವರು. 


ದೇವಾಃ ಇ ದೇವತೆಗಳು. 
ಈ ಎಲ್ಲ ದೇವತೆಗಳ ಅಧಿಪತಿ ಇಂದ್ರ. 


ಬೃಹಸ್ಪತಿ ಇ ದೇವತೆಗಳ ಆಚಾರ್ಯ. 


ಪ್ರಜಾಪತಿ ಇ ವಿರಾಟ್‌, ತ್ರೆ ಪಲೋಕ್ಕ ಶರೀರ. 

ಬ್ರಹ್ಮಾ - ಸಮಪ್ಪಿವೃಷ್ಟಿ ರೂಪ ಹಿರಣ್ಯಗರ್ಭ. ಈತನಲ್ಲಿ ಪೂರ್ವೋಕ್ಷ 
ಶತಗುಣಿತ ಆನಂದಗಳಲ್ಲವೂ ನೆಲೆಸಿವೆ. ಇಂತಹ ಸರ್ವಾತಿಶಾಯಿಯಾದ 
ಆನಂದವು ಶ್ರೋತ್ರಿಯ ಅಕಾಮಹತನೂ ಆದ ಆತ್ಮಜ್ಞಾನಿಯಲ್ಲಿಯೂ 
ಇದೆಯೆಂಬುದು ಪ್ರತ್ಯಕ್ಷವಾಗಿದೆ. ಅಕಾಮಹತನಾದ ಶ್ರೋತ್ರಿಯನಿಗೂ ಈ 
ಆನಂದಗಳಿವೆಯೆಂದು ಹೇಳಲಾಗಿದೆಯಪ್ಪೆ. ಮನುಷ್ಯಗ೦ಧರ್ವಾದಿಗಳಲ್ಲಿ 
ಕ್ರಮವಾಗಿ ಆನಂದದ ಉತ್ಕರ್ಷ ಉಂಟು. ಆದರೆ ಒಬ್ಬನೇ ಶ್ರೋತ್ರಿಯನಲ್ಲಿ 
ಈ ಪ್ರಕಾರವಾದ ಉತ್ಕರ್ಷ ಹೇಗೆ ಸಂಭವಿಸುತ್ತದೆ? ಹೌದು; ಶ್ರೋತ್ರಿಯನಲ್ಲಿ 
ಅಕಾಮಹತತ್ನವು ಹಚ್ಚಿದಂತೆ-ಎಂದರೆ-ಆಸೆಯು ಕಡಿಮಯಾಗುತ್ತ 
ಹೋದಂತೆ ಆನಂದವು ಉತ್ಪರ್ಷಿಸುತ್ತದೆ ಎಂದು ತಿಳಿಯಬೇಕು. 
ಶ್ರೋತ್ರಿಯತ್ವ, ಪಾಪರಾಹಿತ್ಯ, ಕಾಮನಾತ್ಕಾಗ-ಇವು ಮೂರು 
ಆನ೦ದಪ್ರಾಪ್ತಿಗೆ ಕಾರಣಗಳು. ಸ ಏಕೋ ಬ್ರಹ್ಮಣ ಆನ೦ದಃ - ಎಂಬಲ್ಲಿ 
ಬ್ರಹ್ಮನ೦ದರೆ ಹಿರಣ್ಯಗರ್ಭನೆಂಬ ಬ್ರಹ್ಮ ಪರಬ್ರಹ್ಮವಲ್ಲ. ಹಿರಣ್ಯಗರ್ಭ- 
ಪರ್ಯಂತವಾಗಿ ವರ್ಣಿಸಿದ ಆನಂದಗಳಲ್ಲವೂ ಪರಬ್ರಹ್ಮಾನಂದದ ಹನಿಗಳು. 


73 


ಬ್ರಹ್ಮವಲ್ಲೀ 


ಹೀಗೆ ಆನಂದದ ಮೀಮಾಂಸೆಯನ್ನು ಮಾಡಿದ್ದರಿಂದ ಅದ್ದಿತೀಯವೂ 
ಸ್ವಾಭಾವಿಕವೂ ಆದ ಒಂದು ಪರಮಾನಂದವಿದೆಯೆಂದು ನಿರ್ಣಯಿಸಲಾಯಿತು. 
ಇದರ ಉಪಸಂಹಾರವೇನೆಂದರೆ - 


ಸ ಯಶ್ಲಾಯಂ ಪುರುಷೇ | ಯಶ್ಲಾಸಾವಾದಿತ್ಯೇ | ಸ ಏಕಃ । 


ಹಿಂದೆ ಹೇಳಿದಂತೆ ಹೃದಯಗುಹೆಯಲ್ಲಿ ನೆಲೆಸಿ, ಆಕಾಶವೇ 
ಮೊದಲಾದವನ್ನು ಸೃಷ್ಟಿಸಿ, ಅನ್ನಮಯಾದಿ ಕೋಶಗಳನ್ನು ನಿರ್ಮಿಸಿಕೊಂಡು 
ಅನುಪ್ರವೇಶ ಮಾಡಿದನೋ, ಈ ಪುರುಷನಲ್ಲಿ ಇದ್ದಾನೋ ಆತನೂ ದೂರದ 
ಆದಿತ್ಯಮಂಡಲದಲ್ಲಿ ಇರತಕ್ಕವನೂ ಒಬ್ಬನೇ! ಅಕಾಮಹತನಾದ ಶ್ರೋತ್ರಿಯ 
ಜ್ಞಾನಿಗೆ ಪ್ರತ್ಷಕಕೂ ಯಾವ ಆನ೦ದಸಾಗರನ ಒಂದು ಹನಿಯನ್ನು ಕುಡಿದು 
ಹಿರಣ್ಯಗರ್ಭಬ್ರಹ್ಮನಿಂದ ಹಿಡಿದು ಸಕಲ ಪ್ರಾಣಿಗಳೂ ಆನಂದದಿಂದ 
ಹಿಗ್ಗುತ್ತಾರೋ ಆನಂ೦ದಾತ್ಮನಾದ ಆತನೇ ಜನರ ಹೃದಯದಲ್ಲಿದ್ದಾನೆ. ಆತನೇ 
ಆದಿತ್ಯಮಂಡಲದಲ್ಲಿಯೂ ಇದ್ದಾನೆ. ಹೀಗೆ ಸರ್ವತ್ರ ಇರುವ ಪರಮಾತ್ಮನು 
ಏಕನೇ ಆಗಿದ್ದಾನೆ. ಇದನ್ನರಿತ ಬ್ರಹ್ಮವಿದನು ಯಾವುದಕ್ಕೂ ಅಂಜದೆ ಸದಾ 
ನಿರ್ಭಯನಾಗಿರುತ್ತಾನೆ. 


ಅನೇಕ ಜನ್ಮಗಳಲ್ಲಿ ಸಾಧನೆಗಳನ್ನು ಮಾಡಿ ಸಿದ್ದನಾದ ಮಹಾಪುರುಷನು 
“ಅಹಂ ಬ್ರಹ್ಮಾಸಿ” ಎಂಬ ಜ್ಞಾನವನ್ನು ಪಡೆಯುತ್ತಾನೆ. ಆತನು 
ರಾಗದ್ದೇಷಾತ್ಮಕವಾದ ಸಂಸಾರಕ್ಕೆ ಕಾರಣವಾದ ಈ ಅನ್ನಮಯಕೋಶವನ್ನು 
ಪ್ರಾಣಮಯಕೋಶವನ್ನೂ ಸೇರಿ, ಮತ್ತೆ ಅದನ್ನು ತೃಜಿಸಿ ಮನೋಮಯ, 
ವಿಜ್ಞಾನಮಯ ಕೋಶಗಳನ್ನು ದಾಟಿ ಆನಂದಮಯಕೋಶವನ್ನು ಸೇರುತ್ತಾನೆ- 
ಎಂದು ಮುಂದ ವರ್ಣನೆಯಿದೆ. ಮೊದಲು ಉಪಸಂಕಮಣ-ಹೋಗಿ 
ಸೇರುವುದು ಅನಂತರ ತ್ಯಜಿಸಿ ಮುಂದೆ ಹೋಗುವುದು-ಇದು ಕ್ರಮ. ಏವಂವಿತ್‌ 
= ಈ ರೀತಿಯಾಗಿ ಬ್ರಹ್ಮಾತ್ಮ್ಯಕ್ಕವನ್ನು ತಿಳಿದ ಬ್ರಹ್ಮಜ್ಞಾನಿಯು 


ಲಲಿ 
ಉಪಸಂಕ್ರಮಿಸುತ್ತಾನೆ-ಎಂದು ವರ್ಣನೆ ಇದೆ. ಇಲ್ಲೊಂದು ಶಂಕೆ ಸಂಭವಿಸುತದೆ 


ಏವಂವಏತ್‌ »- ಈ ಪ್ರಕಾರವಾಗಿ ತಿಳಿದು ಉಪಸಂಕ್ರಮಣ 
ಮಾಡತಕ್ಕವನು ಪರಮಾತ್ಮನೆ? ಅಥವಾ ಅನ್ಯನೆ? ಅನ್ಯನೆಂಬುದು ಸರಿಯಲ್ಲ. 
ಏಕಮೇವಾದ್ವಿತೀಯಮ್‌, ತತ್ತ್ವ್ಯಮಸಿ-ಇತ್ಕಾದಿ ಶ್ರುತಿಗಳು ಪರಮಾತ್ಮನಿಗಿಂತ 
ಇನ್ನೊಬ್ಬನಿಲ್ಲವೇ ಇಲ್ಲ ಎಂದು ಹೇಳುತ್ತವೆ. ಹಾಗಾದರೆ ಪರಮಾತ್ಮನೇ 
ಉಪಸಂಕ್ರಮಣ ಕರ್ತನನ್ನೋಣ. ಅದು ಕೂಡುವುದಿಲ್ಲ. ಮುಂದೆ 


74 


ಅನುವಾಕ-ಲ 


ಆನ೦ದಮಯಮಾತ್ಮಾನಮುಪಸಂಕ್ರಮ್ಮ ಎಂದು ಶ್ರುತಿಯು ಹೇಳಿದೆ. 
ಆನಂದಮಯಾತ್ಮ್ನನಾದ ಜೀವನು ತಾನೇ ಆಗಿರುವಾಗ, ತನ್ನನ್ನು ತಾನೇ 
ಪ್ರವೇಶಿಸಿದನೆಂಬುದು ಅಸಂಗತವಾಗುತ್ತದೆ. ಆದ್ದರಿಂದ ಇದಕ್ಕೆ ಸಮಾಧಾನವೇನು? 


ಏವಂವಿತ್‌ = ಹೀಗೆ ತಿಳಿದ ಜ್ಞಾನಿಯು ಪರಮಾತ್ಮನೇ ಆಗಿರುವುದರಿಂದ 
ಅವನೇ ಉಪಸಂಕ್ರಮಣ ಮಾಡತಕ್ಕವನು ಎಂಬುದೇ ಸರಿ. ಪರಮಾತ್ಮನಿಗೂ 
ಜೀವಾತ್ಮನಿಗೂ ಪರಮಾರ್ಥವಾಗಿ ಭೇದವಿಲ್ಲದಿದ್ದರೂ ಉಪಾಧಿನಿಮಿತಕವಾದ 
ಬೇದ ಉಂಟು. ಕಾರ್ಯೋಪಾಧಿರಯಂಜೀವಃ ಕಾರಣೋಪಾಧಿರೀಶ್ಚರಃ - ಎಂದು 
ಶ್ರುತಿ ಇದೆ. “ಅವಿದ್ಯಾಕಾರ್ಯವಾದ ಅ೦ತಃಕರಣ(ಬುದ್ಧಿ)ದಿ೦ದ ಉಪಹಿತನಾದ 
ಜೀವಾತ್ಮನು ಜೀವನಾಗಿದ್ದಾನೆ. ಅಂತಃಕರಣಕ್ಕೆ ಕಾರಣವಾದ ಅವಿದ್ಯೆಯಿಂದ 
ಉಪಹಿತನಾದ ಜೀವಾತ್ಮನೇ ಪರಮಾತ್ಮನೆನಿಸಿದ್ದಾನೆ.” 


ಜ್ಞಾನಿಯಾದವನು ಪರಮಾತ್ಮನೇ ಆಗಿರುವುದರಿಂದ, ಅವನು 
ಅನ್ನಮಯಾದಿಕೋಶಗಳಿಗೆ ಹೋಗುವುದೂ ಇಲ್ಲ. ಹೊರಡುವುದೂ ಇಲ್ಲ. 
ಉಪಸಂಕ್ರಮಣವು ಜ್ಞಾನರೂಪವಾದದ್ದು. ಅನ್ನಮಯಾದಿಕೋಶಗಳು "ನಾನಲ್ಲ, 
ನಾನಲ್ಲ” ಎಂದು ತಳ್ಳಿಹಾಕಿ, ಆನ೦ಂದಮಯಕೋಶಕ್ಕೆ ಬರುತ್ತಾನೆ. ಅಲ್ಲಿರುವ 
ಆತ್ಮನೇ ನಾನು ಎ೦ದು ಭಾವಿಸುತ್ತಾನೆ-ಎಂದು ತಾತ್ಪರ್ಯ, ಪರಮಾತ್ಮನು ತಾನೆಂದು 
ತಿಳಿದ ಜ್ಞಾನಿಯು  ಆನಂದಮಯಕೋಶದಲ್ಲಿರುವ ಆತ್ಮನು ನಾನೇ, 
ಉಪಾಧಿಯಾದ ಅ೦ತಃಕರಣವು ಅವಿದ್ಯಾಕಲ್ಪಿತ ಎಂದು ತಿಳಿಯುತ್ತಾನೆ. ಇದು 
ಉಪಸಂಕ್ರಮಣದ ಅರ್ಥ. ಜ್ಞಾನಿಯು ಹೃದಯಗುಹೆಯಲ್ಲಿ ನಿಹಿತನಾದವನು 
ನಾನು ಎಂದು ನಿಶ್ಚಯಿಸುತ್ತಾನೆ. ಬ್ರಹ್ಮವಿದಾಪ್ನೋತಿ ಪರಮ್‌-ಎಂಬಂತೆ 
ಇನ್ನೊಂದು ಬಗೆಯ ವಾಕ್ಯರಚನೆ ಇಲ್ಲಿದೆ. ವಿದ್ಯೆಯಿಂದ (ಜ್ಞಾನದಿಂದ) 
ಅವಿದ್ಯೆಯ ಅಪೋಹ(ತ್ಥಾಗ), ಅವಿದ್ಯೆಯ ಅಪೋಹದಿಂದ ಅನ್ನಮಯಾದಿಗಳ 
ಅಪೋಹವೆಂದು ತಿಳಿಯಬೇಕು. ಏಕೆಂದರೆ, ಜ್ಞಾನವು ಅಜ್ಞಾನವನ್ನು ಮಾತ್ರ 
ನಿವರ್ತಿಸುತ್ತದೆ. 


"ತತ್‌ಸೃಷ್ಟ್ವಾ ತದೇವಾನುಪ್ರಾವಿಶತ್‌' ಎಂಬ ಶ್ರುತಿಯೂ ಸಹ 
ದೇಹದಲ್ಲಿರುವ ಆತ್ಮನು ಪರಮಾತ್ಮನೇ ಎಂದು ತೋರಿಸಿಕೊಟ್ಟಿದೆ. ಮತ್ತು 
"ಏವಂವಿತ್‌' ಆದವನು “ಅಭಯಂ ಪ್ರತಿಷ್ಠಾಂ ವಿಂದತೇ” ಎಂದು ಉಪನಿಷತ್ತು 
ಹೇಳಿದೆ. ಭಯಕ್ಕೆ ಕಾರಣವಾದದ್ದು ದ್ವಿತೀಯವಸ್ತು. ಪರಮೇಶ್ವರನೊಬ್ಬನೇ 
ನಿರ್ಭಯನಾಗಿರತಕ್ಕವನು. ಜ್ಞಾನಿಯು ಪರಮೇಶ್ವರನಾದ್ದರಿ೦ದಲೇ ಅವನು 
ನಿರ್ಭಯನೆಂಬುದು ಹೊಂದುತ್ತದೆ. ಆದ್ದರಿಂದ ದ್ವೈತವು ಮಿಥೈಯೇ ಸರಿ. ರಾಜ, 
ಕಳ್ಳ-ಮುಂತಾದವರಿಂದ ಭಯವಾಗುತ್ತದೆಯೆಂಬುದೂ ಸರಿಯಲ್ಲ. ರಾಜಾದಿಗಳ 


7S 


ಬ್ರಹ್ಮವಲ್ಲೀ 


ಅಸ್ತಿತ್ವವು ಅವಿದ್ಯಾಸ್ಥಿತಿಯಲ್ಲ ಮಾತ್ರ. ಅವಿದ್ಯಾಕಲ್ಪಿತರಾದ ರಾಜಾದಿಗಳಿಂದ 
ಜ್ಞಾನಿಗೆ ಭಯವಿಲ್ಲ. 

ಹಾಗಾದರೆ ಜ್ಞಾನಿಯು ಲೋಕವ್ಯವಹಾರವನ್ನು ಹೇಗೆ ನಡೆಸುತಾನೆ? 
ಶಾಸ್ರೋಕ್ತವಿಧಿಗಳನ್ನು ಹೇಗೆ ಆಚರಿಸುತಾನೆ? ಆದರಿಂದ ದ್ವಿತೀಯವಸ್ತು 
ಮಾಯಿಕವಾದರೂ “ಾಣಿಸುತ್ತದೆಯೆಂದೂ ಅದರಿಂದ ಜ್ಞಾನಿಗೂ ಭಯವು 
ಆಗುವುದೆಂದೂ ಒಪಬೇಕಾಗುತ್ತದೆಯಲ್ಲವೆ? 

ಹಾಗಲ್ಲ; ಲೋಕಸಂಗ್ರಹಕ್ಕಾಗಿ ಆತ್ಮಜ್ಞಾನಿಯೂ ವ್ಯವಹಾರದಲ್ಲಿ 
ತೊಡಗುತ್ತಾನೆ. ಕಲ್ಕಾಣವನ್ನು ಬಯಸತಕ್ಕ ಜನರಿಗೆ ಕಲ್ಯಾಣದ ಮಾರ್ಗವನ್ನು 
ತೋರಿಸುತ್ತಾನೆ. ಹೃದಯದಲ್ಲಿ ಅವನಿಗೆ ಭಯರಾಗದ್ವೇಷಗಳೂ ಇರುವುದಿಲ್ಲ. 


ಕೃಷ್ಣೋ ಭೋಗೀ ಶುಕಸ್ತಾ ಗೀ ನೃಪೌ ಜನಕರಾಘವಾ | 

ವಸಿಷ್ಟ: ಕರ್ಮನಿರತಃ ಸರ್ಡೇ ತೇ” ಜ್ಞಾನಿನಃ ಸ್ನ ತಾಃ ॥ ಎಂಬ ವಚನವನ್ನಿಲ್ಲ 
ಸ್ಮರಿಸಿಕೊಳ್ಳಬೇಕು. 

ಅವಿದ್ಯೆ ಇರುವವರೆಗೆ ದ್ವೈತವು ಗೋಚರಿಸುತ್ತದೆ. ಜಗತ್ತಿನಲ್ಲಿ 
ಇಂದ್ರಿಯಗಳೂ ಮನಸ್ಸೂ ಜಾಗೃತವಾಗಿರುವುದರಿಂದ ಎಲ್ಲ ದ್ವೈತಗಳೂ 
ಗೋಚರಿಸುತ್ತವೆ. ಸ್ಪಪ್ನದಲ್ಲಿ ಮನಸ್ಸು ಮಾತ್ರ ಜಾಗೃತವಾಗಿದ್ದು ದ್ವೈತವನ್ನು 
ಸ್ವೇಚ್ಛೆಯಾಗಿ ಕಲ್ಪಿಸಿಕೊಳ್ಳುತ್ತದೆ. ಸುಷುಪ್ತಿಯಲ್ಲಿ ಅವಿದ್ಯೆಯಿದ್ದರೂ' ದೈತವು 
ತೋರುವುದಿಲ್ಲ. ಏಕೆಂದರೆ, ಆಗ ಇಂದ್ರಿಯಮನಸ್ಸುಗಳರಡೂ 
ನಿಷ್ಠಿಯವಾಗಿರುತ್ತವೆ. ಅವು ಸಕ್ರಿಯವಾದರೂ ಅಡದ್ವೈತಾತ್ಮನು ಗೋಚರಿಸುವುದಿಲ್ಲ 
"ಯತೋ ವಾಚೋ ನಿವರ್ತಂತೇ | ಅಪ್ರಾಪ್ಯ ಹ "ಸಹ ಎ೦ದು ಶುತಿಯೇ 
ಹೇಳಿದೆ. ಆದ್ದರಿಂದ ಸುಷುಪ್ತಿಯಲ್ಲಿ ಗೋಚರಿಸದಿರುವುದು ಸ್ವಾಭಾವಿಕ. ಆತ್ಮನು 
ಸ್ಮಯಂಪ್ರಕಾಶನಾದರೂ ಮೋಡವು ಸೂರ್ಯನನ್ನು ಮರೆಮಾಡುವಂತೆ, 
ಅವಿದ್ಯೆಯು ಆತ್ಮನನ್ನು ಮರೆಮಾಡಿಬಿಡುತ್ತದೆ. ಅವಿದ್ಯೆ ಇರುವವರೆಗೆ ಅದ್ವೈತನೂ 
ಆನ೦ದಸ್ವರೂಪನೂ ಆದ ಆತ್ಮನ ದರ್ಶನವಿಲ್ಲ. 


ಒಟ್ಟಿನಲ್ಲಿ ಅನ್ನಮಯಕೋಶದಿಂದ ಹಿಡಿದು ಆನಂದಮಯಕೋಶ- 
ಪರ್ಯ್ಕಂತವಾದ ಯಾವ ಕೋಶವೂ ನಾನಲ್ಲ, ಅವುಗಳಿಗೆ ಅತಿರಿಕ್ಷನಾದ 
ಆನಂದಾತ್ಮನೇ ನಾನು ಎ೦ಬ ಜ್ಞಾನಮಾತ್ರವೇ ಈ ಆನಂದವಲ್ಲಿಯಲ್ಲಿ ಹೇಳಿರುವ 
ಸಂಕ್ರಮಣವೆಂದು ತಿಳಿಯತಕ್ಕದ್ದು. ತದಪ್ಯೇಷ ಶ್ಲೋಕೋ ಭವತಿ - ಈ 
ಆನ೦ದವಲ್ಲಿಯಲ್ಲಿ ಹೇಳಿದ ವಿಷಯವನ್ನು ಸಂಗ್ರಹವಾಗಿ ತಿಳಿಸುವುದಕ್ಕೋಸ್ಕರ 
ಮುಂದಿನ ಮಂತ್ರವು ಪ್ರವೃತ್ತವಾಗಿದೆ. 


76 


ಅನುವಾಕ-೯ 


ನವಮಾನುವಾಕ 


ಯತೋ ವಾಚೋ ನಿವರ್ತಂತೇ | ಅಪ್ರಾಪ್ಯ ಮನಸಾ ಸಹ | 
ಆನಂದಂ ಬ್ರಹ್ಮಣೋ ವಿದ್ದಾನ್‌ । ನ ಬಿಭೇತಿ ಕುತಶ್ಲನೇತಿ 'ಏತಗ್‌ಂ ಹವಾವ 
ನ ತಪತಿ | ಕಿಮಹಗ್‌ಂ ಸಾಧು ನಾಕರವಮ್‌ | ಕಿಮಹಂ ಪಾಪಮಕರವವುತಿ | 
ಸಯ ಏವಂ ಎದ್ದಾನೇತೇ ಆತ್ಮಾನಗ್‌ಂ ಸ್ಪೃಣುತೇ | ಯ ಏವಂ ವೇದ | 
ಆತ್ಯುಪನಿಷತ್‌ | 


ಅದೃಶ್ಯೇಃನಾತ್ಮ್ಯೇ ಇತ್ಯಾದಿ. ಶ್ರುತಿಯಂತೆ ನಿರ್ವಿಕಲ್ಲವೂ 
ಸತ್ಯಜ್ಞಾನಾನಂತವೂ ಆದ ಬ್ರಹ್ಮವನ್ನು ಮನಸಿನಿಂದಲೂ ಮುಟ್ಟಲಾರದೆ ಜನರ 
ವಾಕ್ಕುಗಳು ಕುಂಠಿತವಾಗಿ ಹಿಂದಿರುಗುತ್ತವೆ. ಲೋಕದಲ್ಲಿ ಜನರು ಶಬ್ದವನ್ನು 
ಪ್ರಯೋಗಿಸುವಾಗ ಮನಸ್ಸು ತನ್ನ ಜ್ಞಾನವ್ಯಾಪಾರದಿಂದ ಒಂದು ವಸ್ತುವಿನ 
ಸ್ನರೂಪವನ್ನು ಗುರುತಿಸುತ್ತದೆ. ಅನಂತರ ಆ ವಸ್ತುವನ್ನು ಬೋಧಿಸಲು ಜನರು 
ವಾಚಕಶಬ್ದಗಳನ್ನು ಪ್ರಯೋಗಿಸುತ್ತಾರೆ. “ಲೇಖನಿಯನ್ನು ಕೊಡು' ಎಂಬ 
ವಾಕ್ಯವನ್ನು ಪ್ರಯೋಗಿಸುವುದಕ್ಕೆ ಮೊದಲು, ಲೇಖನಿಯೆಂದರೆ ಏನು? ಅದು 
ಹೇಗಿರುತ್ತದೆ?-ಎಂಬುದನ್ನು ಬುದ್ಧಿಯು ತಿಳಿದಿರಬೇಕು. ಕೂಡು ಎಂಬುದರ 
ಅರ್ಥವನ್ನು ತಿಳಿದಿರಬೇಕು. ಹಾಗೆಯೇ "ಲೇಖನಿಯನ್ನು ಕೂಡು' ಎ೦ಬ ವಾಕ್ಕವು 
ನಮಗೆ ಬೇಕಾದ ವಿಷಯವನ್ನು ತಿಳಿಸಿಕೊಡುತ್ತದೆ ಎಂದೂ ನಮಗೆ 
ಗೊತ್ತಿರಬೇಕು. ಆಗ ಅಂತಹ ವಾಕ್ಯವನ್ನು ನಾವು ಹೇಳುತ್ತೇವೆ. ಆದರೆ 
ಬ್ರಹ್ಮವೆಂದರೇನು? ಅದರ ಸ್ವರೂಪ ಎಂತಹುದು?-ಎಂಬುದನ್ನು ನಮ್ಮ 
ಮನೋವ್ಯಾಪಾರದ ಬುದ್ಧಿಯು ತಿಳಿಯಲಾರದೆ ಹೋಗಿದೆ. ಬ್ರಹ್ಮದ ಸ್ವರೂಪವೇ 
ಗೊತ್ತಿಲ್ಲದೆ. ಹೋದಾಗ ಯಾವ ಶಬ್ದದಿಂದ ಅದನ್ನು ತಿಳಿಸಿಕೊಡಬೇಕು? 
ಆದ್ದರಿ೦ದ ಮನಸ್ಸಿನ ಜೊತೆಗೆ ಹೋದ ಶಬ್ದಗಳು ಬ್ರಹ್ಮವನ್ನು ವರ್ಣಿಸಲಾರದೆ 
ಸೋತು ಹಿಂದಿರುಗಿ ಬಿಡುತ್ತವೆ. ಮನಸ್ಸೂ ವಾಕ್ಕೂ ಅದನ್ನು ಪ್ರಕಾಶಿಸಲಾರವು 
ಎಂದಾಗ, ಬ್ರಹ್ಮವು ಸ್ವಯಂ ಪ್ರಕಾಶವೆಂದೇ ಹೇಳಿದಂತಾಯಿತು. 


ಹಾಗಾದರೆ “ಸತ್ಯಂಜ್ಞಾನಮನಂತಂ ಬ್ರಹ್ಮ” ಎ೦ದು ಶ್ರುತಿಯೇ ಬ್ರಹ್ಮವನ್ನು 
ವರ್ಣಿಸಿದೆಯಲ್ಲ? ಅದಕ್ಕೆ ಇದು ವಿರುದ್ಧವಾಗುವುದಿಲ್ಲವ? ಎಂದರ, ಹಾಗಲ್ಲ. 
ಶಬ್ದದಿಂದ ನೇರವಾಗಿ ಘಟ, ಪಟ, ಗೃಹ, ಲೇಖನಿ-ಮೊದಲಾದವನ್ನು ಅಭಿಧಾ 
ವೃತ್ತಿಯಿಂದ ಬೋಧಿಸುವಂತೆ ಬ್ರಹ್ಮವನ್ನು ತಿಳಿಸಿಕೊಡಲಾಗುವುದಿಲ್ಲ. ಏಕೆಂದರೆ, 
ಬ್ರಹ್ಮದಲ್ಲಿ ಘಟತ್ವ ಪಟತ್ವ-ಮುಂತಾದ ಜಾತಿಯಾಗಲಿ ಆಕೃತಿವಿಶೇಷವಾಗಲಿ 
ಗುಣವಾಗಲಿ ಕ್ರಿಯೆಯಾಗಲಿ ಇಲ್ಲ. ಅವುಗಳಲ್ಲೊಂದಾದರೂ ಇದ್ದರೆ ಶಬ್ದವು 


77 


ಬ್ರಹ್ಮವಲ್ಲೀ 


ಬೋಧಿಸೀತು. “ಸತ್ಯಂಜ್ಞಾನಮನಂತ೦ ಬ್ರಹ್ಮ” ಎಂಬುದು ಬ್ರಹ್ಮದ 
ಸ್ನರೂಪಲಕ್ಷಣ. ಅದೂ ಸಹ ಲಕ್ಷಣಾವೃತ್ತಿಯಿಂದ ಬ್ರಹ್ಮದ ಕಡೆಗೆ ಕೈತೋರಿಸಿ 
ಸುಮ್ಮನಾಗಿದೆ. 


ಇಂತಹ ಬ್ರಹ್ಮಾನಂದವನ್ನು ಬಲ್ಲವನು ಯಾವಾಗಲೂ ಹೆದರುವುದೇ 
ಇಲ್ಲ. ಹೆದರಲು ನಿಮಿತ್ತವಾದ ದ್ವಿತೀಯ ವಸ್ತುವೇ ಇರುವುದಿಲ್ಲ. ಈ ಆನಂದವು 
ಅಕಾಮಹತನಾದ ಶ್ರೋತ್ರಿಯನಿಗೆ ಲಭ್ಯವಾದದ್ದು. ಅವನ ಆತ್ಮವೇ ಆದದ್ದು. 
ವಿಷಯ ವಿಷಯಭಾವ ಸಂಬಂಧವಿಲ್ಲದೆ ಸ್ವಾಭಾವಿಕವಾದದ್ದು. 


ಉಪನಿಷತ್ತಿನಲ್ಲಿ “ಆನಂದಂ ಬ್ರಹ್ಮಣೋ ವಿದ್ದಾನ್‌' ಎಂದು ಹೇಳಿದೆ. 
ಬ್ರಹ್ಮವೇ  ಆನಂದವೆಂದು ನಿಶ್ಚಯಿಸಿರುವಾಗ, ಬ್ರಹ್ಮದ ಆನಂದವಂದು 
ಹೇಳುವುದು ಹೇಗೆ? ಬ್ರಹ್ಮ ಮತ್ತು ಆನ೦ದಗಳಿಗೆ ಭೇದವಿಲ್ಲವಷ? ಹೌದು; 
ರಾಹೋಃಶಿರಃ - ರಾಹುವಿನ ಶಿರಸ್ಸು ಎಂಬಂತೆ ಈ ಪ್ರಯೋಗ ಬಂದಿದೆ. 


ಪುರಾಣದ ಪ್ರಕಾರ ಅಮೃತಮಥನ ಕಾಲದಲ್ಲಿ ಒಬ್ಬ ರಾಕ್ಷಸನು 
ಮೋಸದಿಂದ ಅಮೃತವನ್ನು ಕುಡಿದಾಗ, ವಿಷ್ಣುವು ತನ್ನ ಚಕ್ರದಿಂದ ರಾಕ್ಷಸನ 
ತಲೆಯನ್ನು ಕತ್ತರಿಸಿದನು. ತಲೆಯು ರಾಹುವಾಯಿತು. ದೇಹವು ಕೇತುವಾಯಿತು. 
ರಾಹುವೇ ಶಿರಸ್ಸಾಗಿರುವಾಗ ರಾಹುವಿನ ಶಿರಸ್ಸು ಎಂಬ ಪ್ರಯೋಗವು ಕಂಡು 
ಬರುತ್ತದೆ. ಇಂತಹ ಸ್ಥಳದಲ್ಲಿ ಅವಸ್ಥಾಭೇದದಿಂದ ಒ೦ದೇ ವಸ್ತುವಿನಲ್ಲಿಯೂ 
ಭೇದವನ್ನು ಕಲ್ಪಿಸಿಕೊಳ್ಳಬೇಕು. ವಸ್ತುವಿನಲ್ಲಿ ಭೇದವಿಲ್ಲದಿದ್ದರೂ 
ಕಲಿತಭೇದದಿಂದ ಷಷ್ಟೀವಿಭಕ್ತಿ ಬರುತ್ತದೆ. ರಾಹುವಿನ ಶಿರಸ್ಸು ಎಂಬಲ್ಲಿ- 
ಪುರಾಣದಲ್ಲಿ ವರ್ಣಿತನಾದ ಆ ರಾಹುವಿನ ಈ ಶಿರಸ್ಸು ಎಂದು ಅರ್ಥ. 
ಕಾಲಭೇದದಿಂದ ಅವಸ್ಥಾಭೇದವನ್ನಿಲ್ಲಿ ಹೇಳಬೇಕು. ಉದಾಹರಣೆಗಳಲ್ಲಿ 
ಸ್ವಲ್ಪಭೇದವಿದ್ದರೂ ಈ ಬಗೆಯ ಪ್ರಯೋಗಗಳು ಇನ್ನೂ ಇವೆ. “ವಾಕ್ಯದ 
ಶಬ್ದಗಳು, ಬೆಲ್ಲದ ಮುದ್ದೆ, ಚಿನ್ನದ ಬಳೆ, ಕಲ್ಲಿನ ಪ್ರತಿಮೆ”-ಇತ್ಯಾದಿ. 


ಪ್ರಕೃತದಲ್ಲಿ ಈ ರೀತಿ ಕಲ್ಪಿಸಿಕೊಳ್ಳಬಹುದು: ಆನಂದವಲ್ಲಿಯ 
ಅಧ್ಯಯನಕ್ಕೆ ಪೂರ್ವದಲ್ಲಿ ವಿದಿತವಾದ ಬ್ರಹ್ಮ ಅಧ್ಯಯನವಾದ ಮೇಲೆ 
ಎದಿತವಾದ ಆನ೦ದಸ್ವರೂಪವಾದ ಬ್ರಹ್ಮ ಇದು ಕಲ್ಪಿತಭೇದ. 


ದೂರದಲ್ಲಿದ್ದಾಗ ಕಾಣಿಸಿದ ಹಗ್ಗದ ಹಾವು ಹತ್ತಿರ ಹೋದಾಗ 
ಇಲ್ಲದೇಹೋಗುವಂತೆ ಅಜ್ಞಾನಾವಸ್ಥೆಯಲ್ಲಿ ಕಾಣಿಸಿದ ಭಯಕಾರಣವು 
ಜ್ಞಾನಾವಸ್ಥೆಯಲ್ಲಿ ಇಲ್ಲವಾಗುತ್ತದೆ. ಈ ಆತ್ಮಜ್ಞಾನಿಗೆ ಪುಣ್ಯಪಾಪಕರ್ಮಗಳ 


ಛು ಲ್‌ಿ 
ಸಂಬಂಧವೂ ತಪಿಹೋಗುವುದು. ಮರಣಕಾಲವು ಸಮೀಪಿಸಿದಾಗ “ನಾನು ಈ 


78 


ಅನುವಾಕ-೯ 


ಪುಣ್ಯಕಾರ್ಯವನ್ನೇಕೆ ಆಚರಿಸಲಿಲ್ಲ' ಎಂಬ ಚಿಂತೆಯೂ ಇವನಿಗಿರುವುದಿಲ್ಲ. 
“ಅಯ್ಯೊ, ನಾನೇಕೆ ಅಂತಹ ಪಾಪಕರ್ಮವನ್ನಾಚರಿಸಿದೆ' ಎಂಬ ದುಃಖವೂ 
ಇವನನ್ನು ಬಾಧಿಸುವುದಿಲ್ಲ. ಏಕೆಂದರೆ, ಅದ್ವೈತಾನಂದಸ್ವರೂಪನಾದ 
ಬ್ರಹ್ಮವಿದನು ಪುಣ್ಯಪಾಪಗಳನ್ನು ಆತ್ಮಸ್ತರೂಪವಾಗಿಯೇ ಕಾಣುವುದರಿಂದ ಅವು 
ಯಾವಫಲವನ್ನು ಕೊಡಲಾರದೆ ನಿರ್ವೀರ್ಯವಾಗಿ ಬಿಡುತ್ತವೆ. ಫಲಭೋಗಕ್ಕಾಗಿ 
ಕರ್ತನಿಗೆ ಇನ್ನೊ೦ದು ಜನ್ಮವನ್ನು ತರಲು ಶಕ್ತಿಯಿಲ್ಲದೆ ನಶಿಸಿಹೋಗುತ್ತವೆ. ಈ 


ವಿಷಯವನ್ನೇ ಮುಂದಿನ ಎರಡು ಶ್ರುತಿವಾಕ್ಕಗಳು ತಿಳಿಸುತ್ತವೆ. 

೧. ಸ ಏವಂ ವಿದ್ದಾನೇತೇ ಆತ್ಗಾನಗ್‌ಂ ಸ್ಪೃಣುತೇ | 

ನಾನು ಸತ್ಯಜ್ಞಾನಾನಂದಸ್ಪರೂಪನಾದ ಆತ್ಮ ಪುಣ್ಯಪಾಪಗಳಿಗೆ ನಾನು 
ಕರ್ತನಲ್ಲವೆಂದು ಏತೇ - ಈ ಪುಣ್ಯಪಾಗಳೆರಡನ್ನು ಯಾವನು ತಿಳಿದಿರುತ್ತಾನೋ 
ಆ ಜ್ತಾನಿಯು, ಆತ್ಮಾನಂ ಇ ತನ್ನ ಆತ್ಮವನ್ನು ಸ್ಸೃಣುತೇ ೫ 
ಸಂತೋಷಪಡಿಸುತ್ತಾನೆ. ಅಥವಾ ಬಲವತ್ತರವನ್ನಾಗಿ ಮಾಡುತ್ತಾನೆ. 

೨. ಉಭೇ ಹೈೇವೈಷ ಏತೇ ಆತ್ಮಾನಗ್‌ಂ ಸ್ಪೃಣುತೇ । 

ಹಿ ಇ ಏಕೆಂದರೆ, ಉಭೇ ಏತೇ ಇ ಈ ಎರಡು ಪುಣ್ಯಪಾಪಕರ್ಮಗಳೇ 
ಏಷ ಏವ ೬ ಈ ಜ್ಞಾನಿಯೇ ಆಗಿದ್ದಾನೆ. ಆದ್ದರಿಂದ ಇವನು ತನ್ನ ಆತ್ಮವನ್ನು 
ಬಲವತ್ತರವನ್ನಾಗಿ ಮಾಡಿಕೊಳ್ಳುತ್ತಾನೆ. 

ನಾನು ಪುಣ್ಯಕಾರ್ಯವನ್ನೇಕೆ ಮಾಡದೆಹೋದೆ? ನಾನು ಪಾಪಕಾರ್ಯವನ್ನೇಕೆ 
ಮಾಡಿಬಿಟ್ಟಿ-ಎಂಬ ಎರಡು ಚಿಂತೆಗಳು ಮನುಷ್ಯನನ್ನು ಸಾಯುವ ಕಾಲದಲ್ಲ 
ಕಾಡುತ್ತವ. ಜ್ಞಾನಾಗ್ನಿಯು ಆತ್ಮಜ್ಞಾನಿಯ ಈ ಪುಣ್ಯಪಾಪಗಳನ್ನು 
ಸುಟುಹಾಕಿರುವುದರಿ೦ದ ಅವುಗಳ ಚಿ೦ತೆಯೇ ಜ್ಞಾನಿಗಿರುವುದಿಲ್ಲ. ಮತ್ತು “ಸರ್ವಂ 
ಖಲ್ಲಿದಂ ಬ್ರಹ್ಮ. ಎಂಬ ಶ್ರುತಿಯಂತೆ ಪುಣ್ಯಪಾಪಗಳೂ ಈತನ ಸ್ವರೂಪವೇ 
ಆಗಿಬಿಟಿರುತ್ತವೆ. ಆತ್ಮನ ದೃಷ್ಟಿಯಲ್ಲಿ ಇವು ಇರುವುದೇ ಇಲ್ಲ. ಪ್ರಣ್ಯಪಾಪಗಳೇನಿದ್ದರೂ 
ಚಿತ್ರಕ್ಕೆ ಫಲವನ್ನು ಕೊಡತಕ್ಕವು. ಚಿತ್ತವು ಅವಿದ್ಯಾಕಲ್ಲಿತವಾದ್ದರಿಂದ ಜ್ಞಾನಿಯ ಚಿತ್ತವೂ 
ಅವಿದ್ಯೆಯಲ್ಲಿ ಸೇರಿಹೋಗಿರುತ್ತದೆ. ಹೀಗೆ ನಿರಂಜನನಾದ ಆತ್ಮನು ಹಿಂದಿನ 
ದೌರ್ಬಲ್ಯವನ್ನು ಕಳದುಕೊಂಡದ್ದರಿಂದ ಪ್ರಬಲನಾದ೦ತಾಯಿತು. ಆತ್ಮಾನಂದವು 
ಅಧಿಕಪ್ರಕಾಶವನ್ನು ಹೊಂದಿದ್ದರಿಂದ ಆತ್ಮನನ್ನು ಸಂತೋಷಪಡಿಸಿದ೦ತಾಯಿತು. 

ಇತರ ಯಾವ ವಿದ್ಯೆಗಳೂ ತಿಳಿಸಲಾರದ ಪರಮರಹಸ್ಯವನ್ನು ತಿಳಿಸಿರುವ 
ಆನಂದವಲ್ಲಿಯೆಂಬ ಉಪನಿಷತ್ತು ಇದು. 


»% »k »k kk 


79 


ಭೃಗುವಲ್ಲೀ 
೩.ಭೃಗುವಲ್ಲೀ 


ಸಹ ನಾವವತು । ಸಹ ನೌ ಭುನಕ್ಕು । ಸಹ ವೀರ್ಯಂಕರವಾವಹೈ 
ತೇಜಸ್ನಿನಾವಧೀತಮಸ್ತು ಮಾ ಎದ್ದಿಷಾವಹೃ |ಓಂ ಶಾಂತಿಃ ಶಾಂತಿಃ ಶಾಂತಿಃ ॥ 


ಭೃಗುವ್ವೆೈ ವಾರುಣಿ: | ವರುಣಂ ಪಿತರಮುಪಸಸಾರ | ಅಧೀಹಿ 
ಭಗವೋ ಬ್ರಹ್ಮೇತಿ | ತಸ್ಮಾ ಏತತ್‌ ಪ್ರೋವಾಚ । ಅನ್ನಂ ಪ್ರಾಣಂ ಚಕ್ಷುಃ 
ಶ್ರೋತ್ರಂ ಮನೋ ವಾಚಮಿತಿ। ತಗ್‌ಂ ಹೋ ವಾಚ । ಯತೋ ವಾ ಇಮಾನಿ 
ಭೂತಾನಿ ಜಾಯಂತೇ | ಯೇನ ಜಾತಾನಿ ಜೀವಂತಿ । ಯತ್‌ 
ಪ್ರಯಂತ್ಯಭಿಸಂವಿಶಂತಿ । ತದ್ದಿಜಿಜ್ಞಾಸಸ್ವ | ತದ್‌ಬ್ರಹ್ಮೇತಿ । ಸ ತಪೋಇತಪ್ಯತ | 
ಸ ತಪಸ್ತಪ್ತ್ವಾ॥೧॥ 


ಪರಬ್ರಹ್ಮವು ಆಕಾಶಾದಿ ಪಂಚಭೂತಗಳನ್ನೂ ಅನ್ನಮಯಾದಿ 
ಕೋಶಗಳನ್ನೂ ನಿರ್ಮಿಸಿ, ಅದರೊಳಗೆ ಅನುಪವೇಶಿಸಿ ಜೀವಭಾವದಿಂದ 
ಸಾಂಸಾರಿಕ ಧರ್ಮವನ್ನು ನಿರ್ವಹಿಸುತ್ತಿರುವಂತೆ ತೋರಿಸಿಕೊಳ್ಳುತ್ತಿದೆ. 
ಆದ್ದರಿಂದ ವಿವೇಕಿಯು ಸರ್ವಕಾರ್ಯಲಕ್ಷಣವೂ ಸಂಸಾರದ ಸ್ಪರ್ಶಲೇಶವೂ ಇಲ್ಲದ 
ಆನ೦ದಸ್ಪರೂಪನೇ ನಾನೆಂದು ತಿಳಿಯಬೇಕು. ಆತ್ಮನು ಜೀವಭಾವದಿಂದ 
ಅನುಪ್ರವೇಶಿಸಿದನು-ಎಂಬುದರ ತಾತ್ಪರ್ಯವೇ ಇದು. “ಅನೇನ ಜೀವೇನಾತ್ಮನಾ 
ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ' (ಛಾಂ. ೬-೪-೨). ಈ ರೀತಿಯಲ್ಲಿ 
ತಿಳಿದ ಆತ್ಮಜ್ಜಾನಿಗೆ ಪುನರ್ಜನ್ನವಿಲ್ಲ ಅವನು ಮಾಡಿದ ಪುಣ್ಯಪಾಪಗಳೂ 
ದಗ್ಗವಾಗಿ ಹೋಗುವುದರಿಂದ 'ಪುನರ್ಜನಕ್ಕೆ ಕಾರಣವೇ ಇರುವುದಿಲ್ಲ-ಇಷ್ಟು 
ಬ್ರಹ್ಮವಲ್ಲಿಯಲ್ಲಿ ಪ್ರತಿಪಾದಿತವಾದ ಬ್ರಹ್ಮವಿದ್ಯೆ ಈ ವಿದ್ಯೆಗೆ ಸಾಧನವಾದ 
ತಪಸ್ಸನ್ನೂ ಕೆಲವು ಉಪಾಸನೆಗಳನ್ನೂ ತಿಳಿಸಲು ಭ್ಯ ಗುವಲ್ಲಿಯು ತೊಡಗಿದೆ. 


ವರುಣನ ಪುತ್ರನಾದ ಭೃಗುವು ಲೌಕಿಕವಿಷಯಸುಖದಲ್ಲಿ ವಿರಕನಾಗಿ 
ಮೋಕ್ಬಾರ್ಥಿಯಾಗಿದ್ದನು. ಬ್ರಹ್ಮಜ್ಜಾನದಿಂದಲೇ ಮೋಕ್ಷವಾಗುತ್ತದೆಯೆ೦ದೂ 
ಮೋಕ್ಷಕ್ಕೆ ಬೇರೆ. ಮಾರ್ಗವಿಲ್ಲವೆಂದೂ ತಿಳಿದಿದ್ದ ಆತನು ಬ್ರಹಸ್ನರೂಪ- 
ವನ್ನರಿಯುವದಕ್ಕಾಗಿ ತಂದೆಯಾದ ವರುಣನ ಬಳಿಗೆ ಬಂದನು. ವಿನಯದಿಂದ 
ತಂದೆಗೆ ನಮಸ್ಕರಿಸಿ 'ಅಧೀಹಿ ಭಗವೋ ಬ್ರಹ್ಮ' ಎಂದು ಪ್ರಾರ್ಥಿಸಿದನು. “ಹೇ 
ಭಗವನ್‌, ಬ್ರಹ್ಮಸ್ತರೂಪವನ್ನು ತಿಳಿಸು” ಎಂದು ಅದರ ಅರ್ಥ. ಭಗವಚ್ಚಬ್ದವು 
ಮತುಪ್‌ಪ್ರತ್ಯಯಾಂತ. 'ಮತುವಸೋ ರು ಸಂಬುದ್ಧ್‌ ಛಂದಸಿ' (೮-೩-೧) 
ಎ೦ಬ ಪಾಣಿನಿ ಸೂತ್ರದಿಂದ ರುತ್ತವೂ, ಅದಕ್ಕೆ “ಹಶಿ ಚ' (೬-೧-೧೧೪) ಎಂಬ 


80 


ಅನುವಾಕ-೧ 


ಸೂತದಿಂದ ಉತ್ತವೂ ಬ೦ದು ಗುಣವಾಗಿ "ಭಗವೋ' ಎ೦ಬ ರೂಪವಾಗಿದೆ. 
ಅಧೀಹಿ ಎಂದರೆ ಅಧ್ಯಾಪಯ ಎಂದರ್ಥ. ಇಜ್‌ ಅಧ್ಯಯನೇ ಎಂಬ 
ಧಾತುವಿನ ಛಾ೦ದಸ ರೂಪ. ಆದ್ದರಿಂದ ಪ್ರೇರಣಾರ್ಥವಿದ್ದರೂ ಣಿಚ್‌ ಪ್ರತ್ಯಯ 
ಬ೦ದಿಲ್ಲ. ಪರಸೆ ) ಪದ ಬಂದಿದೆ. 


ಆಗ ವರುಣನು ಬ್ರಹ್ಮಪ್ರಾಪ್ತಿಯ ಸಾಧನಗಳನ್ನು ತಿಳಿಸುತ್ತಾನೆ. 
'ದೀರ್ವಕಾಲದವರೆಗೆ ಕಷ್ಟಪಟ್ಟು ಎಚಾರಮಾಡಿ ಬ್ರಹ್ಮವಸ್ತುವನ್ನು 
ತಿಳಿದುಕೊಳ್ಳಬೇಕು. ಆಗಲೇ ಜ್ಞಾನವು ದೃಢವಾಗಿ ನಿಲ್ಲುತ್ತದೆ. ಒಂದು ಮಾತಿನಲ್ಲಿ 
ತಿಳಿಸುವ ವಸ್ತು ಅದಲ್ಲ'-ಎಂದು ವರುಣನ ಆಶಯ. ಅದಕ್ಕೋಸ್ಕರ ಅನ್ನ, ಪ್ರಾಣ, 
ಚಕ್ಷುಸ್‌, ಶ್ರೋತ್ರ, ಮನಸ್ಸು, ವಾಕ್‌-ಇವು ಬ್ರಹ್ಮವನ್ನು ತಿಳಿಯುವ ಸಾಧನಗಳು 
ಎಂದು ಹೇಳುತ್ತಾನೆ. ಅನಂತರ ಬ್ರಹ್ಮದ ತಟಸ್ಥಲಕ್ಷಣವನ್ನು ಹೀಗೆ ತಿಳಿಸುತ್ತಾನೆ. 
“ಹಿರಣ್ಯಗರ್ಭನಾದ ಬ್ರಹ್ಮನಿಂದ ಹಿಡಿದು ಸಕಲಜೀವಿಗಳೂ ಯಾವುದರಿಂದ 
ಜೀವಿಸುತ್ತವೆಯೋ, ಜನಿಸಿದ ಮೇಲೆ ಯಾವುದರ ಬಲದಿಂದ ಪ್ರಾಣವನ್ನು 
ಹಿಡಿದುಕೊ೦ಡಿರುತ್ತವೆಯೋ, ಅನಂತರ ಯಾವುದರಲ್ಲಿ. ಲಯ 
ಹೊಂದುತ್ತವೆಯೋ ಮತ್ತು ಉತತ್ತಿ ಸ್ಥಿತಿ ಲಯ ಕಾಲಗಳಲ್ಲಿ ಯಾವುದರೊಡನೆ 
ತಾದಾತ್ಮ್ಯವನ್ನು ಹೊ೦ದಿಯೇ ಇರುತ್ತವೆಯೋ ಅದೇ ಬ್ರಹ್ಮ? ಎನ್ನುತ್ತಾನೆ. 


ಇದನ್ನು ಅನ್ನಯವ್ಯತಿರೇಕಗಳಿಂದ ತಿಳಿದುಕೊಳ್ಳಬೇಕು. ಸಾಧನಗಳಾದ 
ಅನೃಪ್ರಾಣಾದಿಗಳಲ್ಲಿ ಯಾವುದು ಅನುಗತವಾಗಿದೆಯೋ ಎಂಬುದು ಅನ್ನಯ. 
ಆದರೆ ಅನ್ನಪ್ರಾಣಾದಿಗಳು ಯಾವುದರಲ್ಲಿ ಇಲ್ಲವೋ ಎಂಬುದು ವೃತಿರೇಕ. 
ಅನ್ನಪ್ರಾಣಾದಿಗಳಲ್ಲಿ ಬ್ರಹ್ಮವು ಅನುಗತವಾಗಿದೆ. ಬ್ರಹ್ಮದಲ್ಲಿ ಅನ್ನಾದಿಗಳು ಇಲ್ಲ. 
ಇವೆಲ್ಲವನ್ನೂ ವಿಚಾರಮಾಡು. ಅದೇ ಬ್ರಹ್ಮ ಎಂದು ವರುಣನ ಉಪದೇಶ. 
ಪ್ರಾಣ, ಶ್ರೋತ್ರಾದಿಗಳ ವಿಚಾರವು ಬ್ರಹ್ಮೋಪಲಬ್ಬಿಗೆ ಸಾಧನಗಳಂದು 
ಬೃಹದಾರಣ್ಯಕದಲ್ಲಿಯೂ (೪-೧) ಕೇನೋಪನಿಷತ್ತಿನಲ್ಲಿಯೂ (೧-೨) ಹೇಳಿದೆ. 


ವರುಣನು ನೇರವಾಗಿ ಬ್ರಹ್ಮದ ಸ್ವರೂಪವನ್ನು ತಿಳಿಸಲಿಲ್ಲ. "ಸತ್ಯಂ 
ಜ್ಞಾನಮನಂತಂ ಬ್ರಹ್ಮ ತತ್‌ತ್ಸಮಸಿ' ಎ೦ದು ಹೇಳಲಿಲ್ಲ. ನಿನ್ನ ಹೃದಯದಲ್ಲಿಯೇ 
ಬ್ರಹ್ಮವಿದೆ, ಜೀವಾತ್ಮನೇ ಪರಮಾರ್ಥದಲ್ಲಿ ಬಹ್ಮ-ಎಂದೂ ಹೇಳಲಿಲ್ಲ. ಆದ್ದರಿಂದ 
ಭೃಗುವು “ಅನ್ನಾದಿ ಸಾಧನದ್ದಾರಗಳನ್ನು ಅನ್ವಯ ವ್ಯತಿರೇಕಗಳಿಂದ 
ವಿಚಾರಮಾಡು ಎಂಬುದು ನನ್ನ ತಂದೆಯ ಇಚ್ಛೆಯಾಗಿರುತ್ತದ. ಇದು 
ತಪೋಬಲದಿಂದಲೇ ಸಾಧ್ಯವಾಗತಕ್ಕದ್ದು " ಎಂದು ನಿಶ್ಚಯಿಸಿ ತಪಸನ್ನಾಚರಿಸಿದನು. 


81 


ಭೃಗುವಲ್ಲೀ 


ತಪಸ್ಪಂದರೇನು? ಪುರಾಣಾದಿಗಳಲ್ಲಿ ಅದರ ವಿವರಣೆ 
ನಾನಾರೀತಿಯಾಗಿದೆ. "ತಪ-ಆಲೋಚನೇ' ಎಂಬ ಧಾತುವಿನಿಂದ ನಿಷ್ಠನ್ನವಾದ 
ಶಬ್ದವಿದು. ಆಲೋಚನೆ ಎಂದರೆ ವಿಚಾರ. ಒಂದು ನಿರ್ದಿಷ್ಟವಾದ ವಿಷಯವನ್ನು 
ಕುರಿತು ಏಕಾಗ್ರತೆಯಿಂದ ವಿಚಾರಮಾಡುವುದೇ ಪ್ರಕೃತದಲ್ಲಿ ತಪಸ್ಸು. ಶ್ರೀ 
ಸುರೇಶ್ವರರು ವಾರ್ತಿಕದಲ್ಲಿ "ಅನ್ವಯವ್ಯತಿರೇಕಾಭ್ಕಾಂ ಚಿಂತನಂ ವಾ ತಪೋ 
ಭವೇತ್‌" ಎ೦ದು ಹೇಳಿದ್ದಾರೆ. ಸೂತಸಂಹಿತೆಯಲ್ಲಿ ಪರಮೇಶ್ವರನ ಉಕ್ಕಿ 
ಹೀಗಿದೆ- 


ಕೋ*ಹಂ ಮುಕ್ತಿ: ಕಥಂ ಕೇನ ಸಂಸಾರಂ ಪ್ರತಿಪನ್ನವಾನ್‌ । 
ಇತ್ಯಾಲೋಚನಮರ್ಥಜ್ಞಾಸ್ತಪಃ ಶಂಸಂತಿ ಪಂಡಿತಾ: ॥ 


ನಾನು ಯಾರು? ಯಾವ ಕಾರಣದಿಂದ ಹುಟ್ಟಿ ಸಂಸಾರಿಯಾಗಿದ್ದೇನೆ? 
ಈ ಸಂಸಾರದಿಂದ ಬಿಡುಗಡೆ ಹೇಗೆ? - ಎಂಬ ಚಿಂತನೆಯನ್ನು ವಿದ್ವಾಂಸರು 
ತಪಸ್ಸೆನ್ನುತ್ತಾರೆ - ಎಂದು ತಾತ್ಪರ್ಯ ಆಹಾರಾದಿನಿಯಮಪೂರ್ವಕವಾಗಿ 
ಬ್ರಹ್ಮಾದಿದೇವತೆಗಳನ್ನುದ್ದೇಶಿಸಿ ಮಾಡುವ ಪುರಾಣೋಕ್ತ ತಪಸ್ಸೂ ಸಹ 
ಬ್ರಹ್ಮಜಿಜ್ಞಾಸುವಿಗೆ ಸಹಾಯ ಮಾಡುತ್ತದೆ. ಅದೇನೂ ತ್ಯಾಜ್ಯವಲ್ಲ. 
ದ್ವಿತೀಯಾನುವಾಕ 


ಅನ್ನಂ ಬ್ರಹ್ಮೇತಿ ವ್ಯಜಾನಾತ್‌ । ಅನ್ನಾದ್ಧ್ಯೇವ ಖಲ್ಲಮಾನಿ ಭೂತಾನಿ 
ಜಾಯಂತೇ | ಅನ್ನೇನ ಜಾತಾನಿ ಜೀವಂತಿ | ಅನ್ನಂ ಪ್ರಯಂತ್ಯಭಿಸಂವಿಶಂತೀತಿ 
| ತದ್ಧಿಜ್ಞಾಯ | ಪುನರೇವ ವರುಣಂ ಪಿತರಮುಪಸಸಾರ । ಅಧೀಹಿ ಭಗವೋ 
ಬ್ರಹ್ಮೇತಿ | ತಗ್‌ಂ ಹೋವಾಚ । ತಪಸಾ ಬ್ರಹ್ಮವಿಜೆಜ್ಞಾಸಸ್ವ । ತಪೋ ಬ್ರಹ್ಮೇತಿ | 
ಸ ತಪೋತತಪೃತ | ಸ ತಪಸ್ತಪ್ತ್ವಾ। 

ವರುಣನು ಅನ್ನಪ್ರಾಣಾದಿಗಳು ಬ್ರಹ್ಮಜ್ಞಾನಕ್ಕೆ ದ್ವಾರಗಳಂದು ಹೇಳಿ 
ಬ್ರಹ್ಮದ ತಟಸ್ಥಲಕ್ಷಣವನ್ನು ಹೇಳಿದ್ದಾನೆ. ಇವೆರಡನ್ನೂ ಭೃಗುವು ಸಮನ್ವಯ 
ಮಾಡಿ ತಟಸ್ಥಲಕ್ಷಣವನ್ನು ಅನ್ನದಲ್ಲಿಯೇ ಅನ್ವಯಿಸಿ ನೋಡುತ್ತಾನೆ. 
ಅನ್ನಮಯಾದಿಕೋಶಗಳ ವಿಚಾರವು ಹಿಂದೆ ಆನಂದವಲ್ಲಿಯಲ್ಲಿ ಬಂದಿದ್ದರೂ, 
ಅನ್ನಮಯಕೋಶಕ್ಕೆ ಮೂಲವಾದ ಅನ್ನದಿಂದಲೇ ಅವನ ವಿಚಾರ 
ಪ್ರಾರಂಭವಾಗುತ್ತದೆ. ಮತ್ತು ವರುಣನು ಅನ್ನವೆಂದು ಹೇಳಿದ್ದಾನೆಯೇ ಹೊರತು 
ಅನ್ನಮಯವೆಂದು ಹೇಳಿಲ್ಲ. 


ಭೃಗುವು ಅನ್ನವನ್ನೇ ಮೊದಲು ವಿಚಾರಕ್ಕೆ ತೆಗೆದುಕೊಂಡನು. ಪ್ರಾಣಿಗಳು 


82 


ಅನುವಾಕ-೩ 


ರೇತೋರೂಪದಲ್ಲಿ ಪರಿಣತವಾದ ಅನ್ನದಿಂದ ಹುಟ್ಟುತ್ತವೆ. ಅನ್ನದಿಂದಲೇ 
ಜೀವಿಸುತ್ತವ. ಕಡೆಯಲ್ಲಿ ಪೃಥಿವೀ ಓಷ ಷಧಿಗಳ ರೂಪದಲ್ಲಿ ಪರಿಣಮಿಸಿ ಮತ್ತೆ 
ಅನ್ನವೇ ಆಗಿಬಿಡುತಾನೆ! ಆದರಿಂದ ಅನ್ನವೇ ಬಹ್ಮ ಎಂದು ತಿಳಿದನು. ಆಮೇಲೆ 
ಆತನಿಗೆ ಮತ್ತೆ ಸಂಶಯ ಹುಟ್ಟಿತು. ಪೃಥಿವೀ ಓಷಧಿಗಳಿ೦ದ ಅನ್ನಹುಟ್ಟುತ್ತದೆ. 
ಬ್ರಹ್ಮವು ಹುಟುತದೆಯೆ? ಬ್ರಹ್ಮವನ್ನು ಉಪಾಸನೆಮಾಡಬೇಕೆಂದು ಶಾಸ್ತದಲ್ಲಿದೆ. 
ಅನ ವನ್ನು ಉಪಾಸನೆ ಮಾಡುತ್ತಾರೆಯೆ? ಅನ್ನವೇ ದೇಹವಾಗುತ್ತದೆ. ಹವ 
ನಾಶವಾಗುತ್ತದೆ. ಬ್ರಹ್ಮಕ್ಕೆ ನಾಶ ಉಂಟಿ? ಇವೇ ಮೊದಲಾದ ಸಂಶಯಗಳು ಹುಟ್ಟಿ 
ಭೃಗುವು ಮತ್ತೆ ತಂದೆಯಾದ ವರುಣನ ಬಳಿಗೆ ಹೋಗುತ್ತಾನೆ. ಹೀಗೆ ಅನೇಕಸಲ 
ಹೋದಾಗಲೂ ವರುಣನು 'ತಪಸ್ತು ಮಾಡು, ತಪಸ್ಸು ಮಾಡು' ಎಂದೇ 
ಉಪದೇಶಿಸಿ ತಪಸ್ಗೇ ಬ್ರಹ್ಮ ಎಂದು ತಿಳಿಸುತ್ತಾನೆ. ಪೂರ್ವೋಕ್ತ ರೀತಿಯಲ್ಲಿ ಮತ್ತೆ 
ಮತ್ತ ವಿಚಾರ ಮಾಡುತ್ತಿರುವುದೇ ಬ್ರಹ್ಮಜ್ಞಾನವನ್ನು ಗಳಿಸಲು 
ಉತ್ತಮಸಾಧನವೆಂದು ಇದರಿಂದ ಗೊತ್ತಾಗುತ್ತದೆ. 


ತೃತೀಯಾನುವಾಕ 


ಪ್ರಾಣೋ ಬ್ರಹ್ಮೇತಿ ವ್ಯಜಾನಾತ್‌ । ಪ್ರಾಣಾದ್ಭ್ಯೇವ ಖಲ್ಜಿಮಾನಿ 
ಭೂತಾನಿ ಜಾಯಂತೇ | ಪ್ರಾಣೇನ ಜಾತಾನಿ ಜೀವಂತಿ | ಪ್ರಾಣಂ 
ಪ್ರಯಂತ್ಯಭಿಸಂವಿಶಂತೀತಿ  । ತದ್ವಿಜ್ಜಾಯ । ಪುನರೇವ ವರುಣಂ 
ಪಿತರಮುಪಸಸಾರ | ಅಧೀಹಿ ಭಗವೋ ಬ್ರಹ್ಮೇತಿ | ತಗ್‌ಂ ಹೋವಾಚ । 
ತಪಸಾ ಬ್ರಹ್ಮ ವಿಜೆಜ್ಞಾಸಸ್ತ । ತಪೋ ಬ್ರಹ್ಮೇತಿ | ಸ ತಪೋತತಪೃತ | ಸ 
ತಪಸ್ತಪ್ಪ್ವಾ॥ 

ತಂದೆಯ ಆದೇಶದಂತೆ ವರುಣನು ಏಕಾಗ್ರತೆಯಿಂದ ದೀರ್ಥವಾಗಿ 


ತತ್ತ್ವಚಿಂತನೆಮಾಡಿ ಪ್ರಾಣವೇ ಬ್ರಹ್ಮ ಎಂದು ತಿಳಿದುಕೊಂಡನು. 
ಅನ್ನಘಟಿತವಾದ ಅನ್ನಮಯಕೋಶಕ್ಕಿಂತ ವಾಯುಫಟಿತವಾದ 


ಪ್ರಾಣಮಯಕೋಶವು ಅ೦ತರತಮವಾದದ್ದು. ಅನ್ನವು ಕ್ರಿಯಾಶೂನ್ಯವಾದದ್ದು. 
ಪ್ರಾಣವಾಯು ಕ್ರಿಯಾವಿಶಿಷ್ಟವಾದದ್ದು. ಅಲ್ಲದೆ ಸೂತ್ರಾತ್ಮರೂಪವಾದ ಪ್ರಾಣಕ್ಕೆ 
ಅನ್ನವು ಅಧೀನವಾದದ್ದು. ಆದ್ದರಿ೦ದ ಅನ್ನವು ಬ್ರಹ್ಮವಾಗಲಾರದು ಎಂದು 
ಚಿಂತಿಸಿ, ಪ್ರಾಣವು ಬ್ರಹ್ಮವೆಂದು ಭೃಗುವು ತಿಳಿದನು... ಅನ್ನಮಯವಾದ 
ಶರೀರವನ್ನು ನಡೆಸುವ ಪ್ರಾಣವೇ ಅನ್ನದಮೂಲಕ ಪ್ರಾಣಿಗಳ ಉತ್ಪತ್ತಿ 
ಸ್ಥಿತಿಲಯಗಳನ್ನು ನಡೆಸುತ್ತದೆಯಾದ್ದರಿಂದ ಪ್ರಾಣವೇ ಬ್ರಹ್ಮವೆಂದುಕೊಂಡನು. 
ಭೃಗುವಿಗೆ ಮತ್ತೆ ಸಂದೇಹ 'ಹುಟ್ಟಿತು. ಪ್ರಾಣದಲ್ಲಿ ಕ್ರಿಯಾಶಕ್ತಿ ಇದ್ದರೂ ಜ್ಞಾನಶಕ್ತಿ 


83 


ಭೃಗುವಲ್ಲೀ 


ಇಲ್ಲ. ಜ್ಞಾನವೇ ಇಲ್ಲದ ವಸ್ತು ಪ ಪ್ರಾಣಿಗಳನ್ನು ಸೃಷ್ಟಿಸೀತೇ- -ಇತ್ಯಾದಿ ವಿಚಾರಗಳು 
ಹುಟ್ಟ ನಿರ್ಧರಿಸಲಾರದ ಮತ್ತೆ ತಂದೆಯ ಬಳಿಗೆ ಹೋದನು. ತಂದೆಯು “ತಪಸಾ 
ಬ್ರಹ್ಮ ಎಜಿಜ್ಜಾಸಸ್ವ' ಎಂಬುದಾಗಿ ಮತ್ತೆ ನುಡಿದನು. ಭೃಗುವಿನ ತಪಸ್ಸು ಮತ್ತೆ 
ಆರಂಭವಾಯಿತು. 


ಚತುರ್ಥಾನುವಾಕ 
ಮನೋ ಬ್ರಹ್ಮೇತಿ ವ್ಯಜಾನಾತ್‌ | ಮನಸೋ ಹ್ಯೇವ ಖಲ್ವಿಮಾನಿ 
ಭೂತಾನಿ ಜಾಯಂತೇ । ಮನಸಾ ಜಾತಾನಿ ಜೀವಂತಿ | 


ಮನಃಪ್ರಯಂತ್ಯಭಿಸಂವಿಶಂತೀತಿ | ತದ್ದಿಜ್ಞಾಯ । ಪುನರೇವ ವರುಣಂ 
ಪಿತರಮುಪಸಸಾರ । ಅಧೀಹಿ ಭಗವೋ ಬ್ರಹ್ಮೇತಿ | ತಗ್‌೦ ಹೋವಾಚ | 
ತಪಸಾ ಬ್ರಹ್ಮವಿಜೆಜ್ಞಾಸಸ್ವ । ತಪೋ ಬ್ರಹ್ಮೇತಿ | ಸ ತಪೋತತಪ್ಯತ | ಸ 
ತಪ 


Kn 


ಪ್ರಾ ॥ 
ಭೃಗುವು ತಪಸ್ಸನ್ನಾಚರಿಸಿ ಮನಸ್ಸು ಬ್ರಹ್ಮವೆಂದು ನಿಶ್ಚಯಿಸಿದನು. 

ಏಕೆಂದರೆ, ಮನಸಿಗೆ ಜ್ಞಾನಶಕ್ತಿ ಇದೆ. ಅದಕ್ಕ ಪ್ರಾಣವು ಅಧೀನವಾಗಿದೆ. ಅದರಿಂದ 
ಪ್ರೇರಿತವಾಗಿ ಪ್ರಾಣ, ಅನ್ನ ಗಳು ಪ್ರಾಣಿಗಳ ಸ ಷಿ ರಿತಿ ಲಯಗಳನ್ನು ಮಾಡುತವೆ- 
ಎಂದು ಆತನ ಎಣಿಕೆಯಾಗಿತು. ಇಲ್ಲಿ ಮನಸಂದರೆ ಒಬ್ಬ ವ್ಯಕ್ತಿಯ ಮನಸ್ಸಲ್ಲ. 
ಆಧಿದೈ ವಿಕವಾಗಿರುವ ಸಮಷಿಯಾದ ಅಂತಃ ಕರಣ. 

ಆದರೆ ಮನಸ್ಸು ಹೇಗೆ ಬ್ರಹ್ಮವಾದೀತು? ಮನಸ್ಸು ಸ೦ಕಲ್ಪ-ವಿಕಲ್ಪಗಳನ್ನು 
ಮಾಡುತ್ತದೆ. ಸಂಶಯವನ್ನುಂಟುಮಾಡುವ ಮನಸ್ಸು ಈ ಜಗತ್ತಿನ ವ್ಯವಸ್ಥಿ ತವಾದ 
ಉತ್ಪತ್ತಿಸ್ಥಿತಿಲಯಗಳಿಗೆ ಕಾರಣವಾದೀತೆ? ಆದ್ದರಿಂದ ತಂದೆಯ ಬಳಿಗೆ “ಹೋಗಿ 
ಶ್ರ "ಸಂಶಯವನ್ನು ಹೋಗಲಾಡಿಸಿಕೊಳ್ಳಬೇಕೆಂದು ಭೃಗುವು ವರುಣನ ಬಳಿಗೆ 
ಹೋದನು. ವರುಣನು “ವತ್ತ “ಭೃಗು, ನೀನು ವಿಚಾರಮಾಡುತ್ತ ಸತ್ಯದ 
ಸಮೀಪಕ್ಕೆ ಬರುತ್ತಿದ್ದೀಯೆ. ಇನ್ನಷ್ಟು. ತಪಸ್ಸು ಮಾಡು” ಎಂದನು. ಸತ್ಯವನ್ನು 
ಕ೦ಡುಕೊಳ್ಳಲೇಬೇಕೆಂದು ಭೃಗುವು ನಿರ್ಧರಿಸಿ ಪುನಃ ತಪಸ್ಸಿನಲ್ಲಿ ತೂಡಗಿದನು. 

ಪಂಚಮಾನುವಾಕ 

ವಿಜ್ಞಾನಂ ಬ್ರಹ್ಮೇತಿ ವ್ಯಜಾನಾತ್‌ । ವಿಜ್ಞಾನಾದ್ವ್ಯೇವ ಖಲ್ಪಮಾನಿ 
ಭೂತಾನಿ ಜಾಯಂತೇ । ವಿಜ್ಞಾನೇನ ಜಾತಾನಿ ಜೀವಂತಿ | ವಿಜ್ಞಾನಂ 
ಪ್ರಯಂತ್ಕಭಿಸಂವಿಶಂತೀತಿ । ತದ್ಧಿಜ್ಞಾಯ । ಪುನರೇವ ವರುಣಂ 
ಪಿತರಮುಪಸಸಾರ | ಅಧೀಹಿ ಭಗವೋ ಬ್ರಹ್ಮೇತಿ। ತಗ್‌೦ಹೋವಾಚ | ತಪಸಾ 
ಬಹ್ಮವಿಜಿಜ್ಞಾಸಸ್ವ । ತಪೋ ಬ್ರಹ್ಮೇತಿ । ಸ ತಪೋಇತಪ್ಯತ | ಸ ತಪಸ್ತಪ್ತ್ಯಾ। 
84 


ಅನುವಾಕ-೬ 


ಮನಸ್ಸು ಬ್ರಹ್ಮವಲ್ಲ. ವಿಜ್ಞಾನವು ಬ್ರಹ್ಮ-ಎಂದು ಭೃಗುವಿನ ಮನಸಿಗೆ 
ಹೊಳೆಯಿತು. ವೇದಾರ್ಥದ ನಿಶ್ಚಿತಜ್ಜಾನವೇ ವಿಜ್ಞಾನ. ಅಥವಾ 
ಲೌಕಿಕದೃಷಿಯಿಂದ ಯಾವುದಾದರೊಂದು ವಸ್ತುವಿನ ನಿಶ್ಚಯಜ್ಞಾನ. ಈ 
ನಿಶ್ಚಯವೇ ಮನುಷ್ಯನನ್ನು ಕ್ರಿಯೆಯಲ್ಲಿ ತೊಡಗಿಸುತ್ತದೆ. ಸಂಶಯಗ್ರಸ್ತನು ಯಾವ 
ಕ್ರಿಯೆಯನ್ನೂ ಮಾಡುವುದಿಲ್ಲ. ಮನಸ್ಸಿನ ಸಂಶಯವ್ಕಾಪಾರವು ಕಡೆಗೆ 
ನಿಶ್ಚಯವೆಂಬ ವಿಜ್ಞಾನದಲ್ಲಿ ಪರ್ಯವಸಾನವಾಗಲೇ ಬೇಕು. ಸಮಷ್ಟಿಯಲ್ಲಿ ಇದೇ 
ಬುದ್ಧಿಯೆ೦ಬ ಮಹತ್ತತ್ತ್ವ. ಬ್ರಹ್ಮವಲ್ಲಿಯಲ್ಲಿ ಹೇಳಿದ “ವಿಜ್ಞಾನಂ ಯಜ್ಞಂ ತನುತೇ | 
ಕರ್ಮಾಣಿ ತನುತೆಃಪಿ ಚ” ಎಂಬ ವಾಕ್ಕಗಳನ್ನಿಲ್ಲಿ ಸ್ಮರಿಸಿಕೊಳ್ಳಬೇಕು. 
ಸಮಷ್ಟಿರೂಪವಾದ ಮಹತ್ತತ್ತವು ಸರ್ವವಿಜ್ಞಾನಗಳಿಗೂ ಆಶ್ರಯ. ಇದನ್ನೇ 
ಹಿರಣ್ಯಗರ್ಭನೆಂದೂ ಬ್ರಹ್ಮನೆಂದೂ ಹೇಳುತ್ತಾರೆ. “ಆದಿಕರ್ತಾ ಸ ಭೂತಾನಾಂ 
ಬ್ರಹ್ಮಾಗೇ ಸಮವರ್ತತ” ಎಂಬ ವಚನವು ಇದನ್ನೇ ಸಮರ್ಥಿಸುತ್ತದೆ. 
ಬುದ್ಧಿರೂಪವಾದ ಮಹತ್ತತ್ವ್ವವೂ ಸಹ ಅನ್ಯಾಶ್ರಿತವಾಗಿಯೇ ಕಾರ್ಯವನ್ನು 
ನಡೆಸುತ್ತದೆ. ಸ್ವತಂತ್ರವಲ್ಲದ ಈ ವಿಜ್ಞಾನವೆಂಬ ಮಹತ್ತತ್ತ್ವವು ಬ್ರಹ್ಮವಾಗಲಾರದು. 
ವಿಜ್ಞಾನಕ್ಕೂ ಉತ್ಪತ್ತಿಲಯಗಳು೦ಟು. ಬ್ರಹ್ಮವು ಹೀಗಿರಲಾರದು- ಎಂಬ ಸಂಶಯ 
ಭೃಗುವಿಗೆ ಹುಟ್ಟಿತು. ಅವನು ಮತ್ತೆ ವರುಣನ ಬಳಿಗೆ ಹೋದನು. ತಂದೆಯ 
ಆದೇಶದಂತೆ ಮತ್ತೆ ತಪಸಿನಲ್ಲಿ ತೊಡಗಿದನು. 


ಷಷ್ಠಾನುವಾಕ 


ಆನ೦ದೋ ಬ್ರಹ್ಮೇತಿ ವ್ಯಜಾನಾತ್‌ | ಆನಂದಾದ್ದ್ಯೇವ ಖಲ್ವಿಮಾನಿ 
ಭೂತಾನಿ ಜಾಯಂತೇ | ಆನಂದೇನ ಜಾತಾನಿ ಜೀವಂತಿ | ಆನಂದಂ 
ಪ್ರಯಂತ್ಯಭಿಸಂವಿಶಂತೀತಿ । ಸೈಷಾ ಭಾರ್ಗವೀ ವಾರುಣೀ ವಿದ್ಯಾ | ಪರಮೇ 
ವ್ಯೋಮನ್‌ ಪ್ರತಿಷ್ಠಿತಾ | ಯ ಏವಂ ವೇದ ಪ್ರತಿತಿಷ್ಠತಿ | ಅನ್ನವಾನನ್ನಾದೋ 
ಭವತಿ | ಮಹಾನ್‌ ಭವತಿ ಪ್ರಜಯಾ ಪಶುಭಿರ್ಬಹ್ಮವರ್ಚಸೇನ । ಮಹಾನ್‌ 
ಕೀತಾಣ್ಯ। 


ತಂದೆಯ ಆದೇಶದಂತೆ ಭೃಗುವು ತಪಸನ್ನು ಮುಂದುವರಿಸಿದನು. 
ಶಾಸ್ತೋಕ್ತನಿಯಮಪೂರ್ವಕ ತಪಸ್ಸಿನೊಡನೆ. ವಿಚಾರಾತ್ಮಕವಾದ ತಪಸ್ಸೂ 
ದೀರ್ಫ್ಥಕಾಲದವರೆಗೆ ನಡೆಯಿತು. ಅಂತಃಕರಣದಲ್ಲಿದ್ದ ದೋಷಗಳಲ್ಲವೂ 
ಹೋದಮೇಲೆ ಅನ್ನ, ಪ್ರಾಣ, ಮನಸ್ಸು. ವಿಜ್ಞಾನಗಳಲ್ಲಿ ಬ್ರಹ್ಮಲಕ್ಷಣವಾವುದೂ 


ಕಾಣಿಸಲಿಲ್ಲ. ಒಳಒಳಗೆ ಹೊಕ್ಕು ವಿಚಾರಮಾಡಿದಮೇಲೆ ಸರ್ವಾ೦ತರತಮವೂ 
ಹೃದಯಗುಹಾನಿಷ್ಠವೂ ಆದ ಆನಂದವೇ ಬ್ರಹ್ಮವೆಂದು ನಿರ್ಧರಿಸಿದನು. ಇದು 


85 


ಭೃಗುವಲ್ಲೀ 


ಆನಂದಮಯಕೋಶವಲ್ಲ. ಆನಂದಮಯನಿಗಿ೦ಂತ ಅಂತರತಮವಾದ 
ಆನಂದವಿದು. ಇದೇ ಬ್ರಹ್ಮ ವರುಣನೂ ಅದನ್ನೊಪ್ಪಿದನು. 
ಆನ೦ದಸ್ನರೂಪವಾದ ಬ್ರಹ್ಮದಿಂದ ವಿಶ್ವವೆಲ್ಲವೂ ಕಾಣಿಸಿಕೊಂಡಿದೆ. ಇದರಿಂದಲೇ 
ಪ್ರಾಣಿಗಳು ಜೀವಿಸುತ್ತವೆ. ಕಡೆಗೆ ಇದರಲ್ಲಿಯೇ ಲೀನವಾಗುತ್ತವೆ. ಎಂದು 
ನಿಶ್ಚಯಿಸಿ ಆನ೦ದಸ್ಪರೂಪದ ಬ್ರಹ್ಮವನ್ನು ಸಾಕ್ಸಾತ್‌ಕರಿಸಿಕೊ೦ಡನು. ವರುಣನು 
ಹೇಳಿದ ಚಕ್ಷುಃಶ್ರೋತ್ರಗಳ ವಿಚಾರವನ್ನು ವಿಸ್ತಾರವು ಬೇಡವೆಂದು ಶ್ರುತಿಯು 
ಕೈಬಿಟ್ಟಿದೆ. 

ಹೀಗೆ ತಪಸ್ಸನ್ನು ಒತ್ತಿಹೇಳುವ ಶ್ರುತಿಯ ತಾತಶ್ಟ್ಚರ್ಯವೇನೆಂದರೆ, 
ಬ್ರಹ್ಮಜಿಜ್ಞಾಸುವಾದವನು ತನ್ನ ಬಾಹ್ಯೇಂದ್ರಿಯಗಳನ್ನೂ ಅಂತಃಕರಣವನ್ನೂ 
ಶಾಂತಸ್ಥಿತಿಗೆ ತಂದುಕೊಳ್ಳಬೇಕು. ವಿಚಾರವನ್ನು ಮುಂದುವರಿಸಬೇಕು ಎಂಬುದೇ 
ಆಗಿದೆ. 


ವರುಣನಿಂದ ಉಪದಿಷವೂ ಭೃಗುವಿನಿಂದ ವಿದಿತವಾದ ಬ್ರಹ್ಮವಿದ್ಯೆ 
ಇದು. ಹೃದಯಾಕಾಶದಲ್ಲಿರುವ ಅದ್ವೈತಾನಂದದಲ್ಲಿ ಸಮಾಪ್ತವಾದದ್ದು 
ಅನ್ನಮಯಾತ್ಮಕನಿಂದ ಆರಂಬಿಸಿ ಆನಂದಾತ್ಮನಲ್ಲ ಮುಕ್ತಾಯಗೊಂಡಿದೆ. 
ಹೀಗೆಯೇ ಇನ್ನು ಯಾವನಾದರೂ ವಿಚಾರಮಾಡುತ್ತ ಆನಂದವೇ ಬ್ರಹ್ಮವೆಂದು 
ನಿಶ್ಚಯಿಸುತ್ತಾನೋ ಅವನೂ ಆನ೦ದವೆ೦ಬ ಪರಬ್ರಹ್ಮದಲ್ಲಿ ನೆಲೆಸುತ್ತಾನೆ. ಬ್ರಹ್ಮವೇ 
ಆಗುತ್ತಾನೆ ಎಂದು ಅಭಿಪ್ರಾಯ. 


ಭ್ರ ಬ್ರಹ್ಮವಿದ್ಯೆಯನ್ನರಿತವನಿಗೆ ಲೌಕಿಕಫಲವೂ ಉಂಟು. ಆತನಿಗೆ 
ಬೇಕಾದಷ್ಟು ಆಹಾರಪದಾರ್ಥಗಳು ದೊರೆಯುತ್ತವೆ. ಅವನು ಅನ್ನಾದ- 
ನಾಗುತ್ತಾನೆ. ಅವನ ಜೀರ್ಣಶಕ್ತಿಯು ಅಧಿಕವಾಗಿ ಆರೋಗ್ಯಶಾಲಿಯಾಗುತ್ತಾನೆ. 
ಅವನು ಪುತ್ರಸಂಪತ್ತನ್ನು ಪಡಯುವನಲ್ಲದೆ, ಗೋವು ಮೊದಲಾದ ಪಶುಗಳೂ 
ಅವನಿಗೆ ಲಭಿಸುತ್ತವೆ. ಬಹ್ಮಜ್ಞಾನಿಯ ಬ್ರಹ್ಮವರ್ಚಸ್ಸು ಅಧಿಕವಾಗುತ್ತದೆ. ಅವನು 
ಕೀರ್ತಿಶಾಲಿಯಾಗುತ್ತಾನೆ. 


ಇಲ್ಲೊಂದು ಶಂಕೆ ಹುಟ್ಟುತ್ತದೆ. ಬ್ರಹ್ಮಜ್ಞಾನಿಯು ಕೃತಕೃತ್ಯನಾದವನು. 
ಅವನಿಗೆ ಯಾವ ವಿಷಯಸುಖಾಭಿಲಾಷೆಯೂ ಇರುವುದಿಲ್ಲ. ಅನ್ನಲಾಭ- 
ಪುತ್ರಲಾಭಾದಿಗಳಿ೦ದ ಅವನಿಗೆ ಆಗಬೇಕಾದ್ದೇನಿದೆ? ಲೌಕಿಕದೃಷ್ಟಿಯಿ೦ದ ಅತ್ಯಂತ 
ದರಿದನೆನ್ನಬಹುದಾದ ಆತ್ಮಜ್ಞಾನಿಯೂ ಇರುತ್ತಾನೆ. ಅವಧೂತರಾದ 
ಬ್ರಹ್ಮಜ್ಜಾನಿಗಳಿರುತ್ತಾರೆ. ಹೀಗಿರುವಾಗ ಪುತ್ರಲಾಭಾದಿಗಳ ವರ್ಣನೆ ಅಸ೦ಗತವಾಗಿ 
ತೋರುತದೆಯಲ್ಲವೆ? 


86 


ಅನುವಾಕ-೭ 


ನಿಜ; ಈ ಪ್ರಯೋಜನಗಳನ್ನು ಹೇಳಿರುವುದು ಅರ್ಥವಾದ. ಸಾಮಾನ್ಯ 
ಮನುಷ್ಯನಿಗೆ ಬ್ರಹ್ಮವಿದ್ಯೆಯಲ್ಲಿ ಆಸಕ್ತಿಯನ್ನು ಹುಟ್ಟಿಸುವುದು ಇದರ ಉದ್ದೇಶ. 
ಅನ್ನಾದಿಲಾಭಗಳಿಂದಾಗುವ ಆನಂದವಲ್ಲವೂ ಬ್ರಹ್ಮಾನ೦ದದಲ್ಲಿ 
ಅಡಗಿಹೋಗುತ್ತವೆಯೆಂದೂ ಇದು ಬ್ರಹ್ಮಾನಂದದ ಒಂದು ಹನಿಯೆಂದು 
ಶ್ರುತಿಯ ತಾತ್ಪರ್ಯವನ್ನು ಹೇಳಬಹುದು. ಅಥವಾ ಅನ್ನಮಯದಿಂದ ವಿಚಾರವು 
ಪ್ರಸ್ತುತವಾದ್ದರಿಂದ, ಮುಂದೆ ಹೇಳುವ ಅನ್ನೋಪಾಸನೆಯ ಫಲವನ್ನು 


ಆದಿಯಲ್ಲಿಯೇ ಹೇಳಲಾಗಿದೆಯೆಂದು ತಿಳಿಯಬೇಕು. 
ಸಪ್ತಮಾನುವಾಕ 


ಅನ್ನಂ ನ ನಿಂದ್ಯಾತ್‌ | ತದ್‌ ವ್ರತಮ್‌ । ಪ್ರಾಣೋ ವಾ ಅನ್ನಮ್‌ | 
ಶರೀರಮನ್ನಾದಮ್‌ । ಪ್ರಾಣೇ ಶರೀರಂ ಪ್ರತಿಷ್ಠಿತಮ್‌ । ಶರೀರೇ ಪ್ರಾಣಃ 
ಪ್ರತಿಷ್ಠಿತಃ | ತದೇತದನ್ನಮನ್ನೇ ಪ್ರತಿಷ್ಠಿತಮ್‌ | ಸ ಯ ಏತದನ್ನಮನ್ನೇ 


ಪ್ರತಿಷ್ಠಿತಂ ವೇದ ಪ್ರತಿತಿಷ್ಠತಿ | ಅನ್ನವಾನನ್ನಾದೋ ಭವತಿ | ಮಹಾನ್‌ ಭವತಿ 


A 


ಪ್ರಜಯಾ ಪಶುಭಿರ್ಬಹ್ಮವರ್ಚಸೇನ | ಮಹಾನ್‌ ಕೀತಾಣ್ಯ। 


ದ್ವಾರಭೂತವಾದ ಅನ್ನದಿಂದ ಬ್ರಹ್ಮವನ್ನು ತಿಳಿಯುವ ವಿಧಾನವನ್ನು 
ಅರಿತುಕೊ೦ಡವು. ಆದ್ದರಿಂದ ಅನ್ನವು ಗುರುಸ್ಥಾನದಲ್ಲ ಇದೆಯಾದ್ದರಿಂದ 
ಅದನ್ನು ನಿಂದಿಸಬಾರದು. ನಿಂದಿಸದಿರುವುದೇ ಒಂದು ವ್ರತ. ಇದು ಅನ್ನದ 
ಸುತಿಗಾಗಿ ಹೇಳಿದ ವತ. ಶರೀರದಲ್ಲಿ ಪ್ರಾಣವಾಯುವಿರುವುದರಿಂದ ಪ್ರಾಣವು 
ಶರೀರಕ್ಕೆ ಅನ್ನವಾಗುತ್ತದೆ. ಈ ಅನ್ನವನ್ನು ಭಕ್ಷಿಸುವ ಶರೀರವು ಅನ್ನಾದ. 
ಅನ್ನಾದವೆಂದರೆ ಅನ್ನವನ್ನು ತಿನ್ನುವ ವಸ್ತು. ಪ್ರಾಣವಿರುವುದರಿಂದಲೇ ಶರೀರವು 
ಕೆಡದೆ. ಉಳಿದುಕೊಂಡಿದೆ. ಶರೀರವಿರುವುದರಿಂದಲೇ ಪ್ರಾಣವಿರಲು 
ಸಾಧ್ಯವಾದ್ದರಿ೦ದ ಶರೀರವೇ ಅನ್ನ. ಪ್ರಾಣವೇ ಅನ್ನಾದವೆಂದೂ ಹೇಳಬಹುದು. 
ಆದ್ದರಿಂದ ಶರೀರದಲ್ಲಿ ಪ್ರಾಣವು ಪ್ರತಿಷ್ಠಿತವಾಗಿದೆ. ಪ್ರಾಣದಲ್ಲಿ ಶರೀರವಿದೆ ಎಂದು 
ಉಭಯಥಾ ಹೇಳಬಹುದಾಗಿದೆ. 


ಈ ರೀತಿಯಲ್ಲಿ ಯಾವಾತನು ಅನ್ನದ ಮಹಿಮೆಯನ್ನರಿತಿರುವನೋ 
ಅವನಿಗೆ ಅನ್ನ, ಪ್ರಜೆ, ಪಶು, ಬ್ರಹ್ಮವರ್ಚಸ್ತು, ಕೀರ್ತಿಗಳು ಲಭಿಸುತ್ತವೆ. 


ಭಾ 


ಪ್ರಾಣಶರೀರಗಳು ಪರಸರ ಅನ್ನಗಳೂ ಹಾೌದು, ಅನ್ನಾದಗಳೂ ಹಾದು. 


ಅನ್ನವಿದ್ದ ರೆ ಅನ್ನಾದಎರಲು ಸಾಧ್ಯವಾದ್ದ ರಿಂದ ಅನ್ನವು ಪ್ರಧಾನ. 


87 


ಭೃಗುವಲ್ಲೀ 
ಅಷ್ಟಮಾನುವಾಕ 


ಅನ್ನಂ ನ ಪರಿಚಕ್ಷೀತ | ತದ್‌ವ್ರತಮ್‌ । ಆಪೋ ವಾ ಅನ್ನಮ್‌ | 
ಜ್ಯೋತಿರನ್ನಾದಮ್‌ । ಅಪ್ಪು ಜ್ಯೋತಿಃ ಪ್ರತಿಷ್ಠಿತಮ್‌ । ಜ್ಯೋತಿಷ್ಯಾಪಃ 
ಪ್ರತಿಷ್ಠಿತಾಃ | ತದೇತದನ್ನಮನ್ನೇ ಪ್ರತಿಷ್ಠಿತಮ್‌ | ಸ ಯ ಏತದನ್ನಮನ್ನೇ 
ಪ್ರತಿಷ್ಠಿತಂ ವೇದ ಪ್ರತಿತಿಷ್ಠತಿ | ಅನ್ನವಾನನ್ನಾದೋ ಭವತಿ | ಮಹಾನ್‌ ಭವತಿ 
ಪ್ರಜಯಾ ಪಶುಭಿರ್ಬಹ್ಮವರ್ಚಸೇನ | ಮಹಾನ್‌ ಕೀತಾಣ್ಯ | 


ಅನ್ನವು ಬೇಡವೆಂದು ದೂರವಿಡಬಾರದು. ಅದೊಂದು ವ್ರತವೆಂದು 
ಭಾವಿಸಬೇಕು. ಶ್ರೇಷ್ಠವಾದ ಉತ್ತಮಗುಣಮಟ್ಟದ ಆಹಾರಬೇಕು. ಕೀಳುಮಟ್ಟದ 
ಆಹಾರಬೇಡ- ಎಂದು ಗರ್ವದಿಂದ ಕೀಳುಮಟ್ಟದ ಆಹಾರವನ್ನು ತಳ್ಳಬಾರದು 
ಎ೦ದು ಅಭಿಪ್ರಾಯ. 

ಜಲವು ಜ್ಯೋತಿಗೆ (ಅಗ್ನಿಗೆ) ಅನ್ನ. ಜ್ಯೋತಿಯು ಅನ್ನಾದ. ಜಲದಲ್ಲಿ 
ಜ್ಯೋತಿಯು ನಿಂತಿದೆ. ಜ್ಯೋತಿಯಲ್ಲಿ ಜಲವು ನಿಂತಿದೆ. ಅಗ್ನಿಯನ್ನು ಜಲವು 
ಆರಿಸುತ್ತದೆ. ಜಲವನ್ನು ಅಗ್ನಿಯು ಶೋಷಿಸುತ್ತದೆ. ಆದ್ದರಿ೦ದ ಅನ್ನವು ಅನ್ನದಲ್ಲಿ 
ಪ್ರತಿಷ್ಠಿತವಾಗಿದೆ. ಜ್ಯೋತಿಯು ಜಲಕ್ಕೆ ಅನ್ನ. ಜಲವು ಅನ್ನಾದ. ಆದ್ದರಿ೦ದ ಇವು 
ಪರಸರ ಅನ್ನಗಳೂ ಹೌದು. ಅನ್ನಾದಗಳೂ ಹಾದು. ಹೀಗೆ ಅನ್ನವೇ 
ಅನ್ನಾದವಾಗುತ್ತದೆ. ಅನ್ನಾದವೇ ಮತ್ತೆ ಅನ್ನವಾಗುತ್ತದೆ. ಆದ್ದರಿಂದ ಅನ್ನವು 
ಅನ್ನವನ್ನೇ ಆಶ್ರಯಿಸಿಕೊಂಡಿದೆ ಎಂಬ ತತ್ತ್ವವನ್ನು ಯಾವನು ತಿಳಿದಿರುತ್ತಾನೋ 
ಆತನಿಗೆ ಅನ್ನ, ಪುತ್ರ ಪಶು-ಮುಂತಾದವುಗಳು ಲಭಿಸುತ್ತವೆ. ಅವನು 
ಕೀರ್ತಿಶಾಲಿಯಾಗುತ್ತಾನೆ. 


ನವಮಾನುವಾಕ 


ಅನ್ನಂ ಬಹು ಕುರ್ವೀತ | ತದ್‌ವ್ರತಮ್‌ । ಪೃಥಿವೀ ವಾ ಅನ್ನಮ್‌ | 
ಆಕಾಶೋಂನ್ನಾದಃ | ಪೃಥಿವ್ಯಾಮಾಕಾಶಃ ಪ್ರತಿಷ್ಠಿತಃ । ಆಕಾಶೇ ಪೃಥಿವೀ 
ಪ್ರತಿಷ್ಠಿತಾ | ತದೇತದನ್ನಮನ್ನೇ ಪ್ರತಿಷ್ಠಿತಮ್‌ | ಸ ಯ ಏತದನ್ನಮನ್ನೇ 
ಪ್ರತಿಷ್ಠಿತಂ ವೇದ ಪ್ರತಿತಿಷ್ಠತಿ | ಅನ್ನವಾನನ್ನಾದೋ ಭವತಿ | ಮಹಾನ್‌ ಭವತಿ 
ಪ್ರಜಯಾ ಪಶುಭಿರ್ಬಹ್ಮವರ್ಚಸೇನ । ಮಹಾನ್‌ ಕೀತ್ತಾ್ಯ । 

ಅನ್ನವನ್ನು ಗೌರವದಿಂದ ಕಾಣಬೇಕು. ಅದೊಂದು ವ್ರತವಾಗಿರಲಿ. 
ಪೃದ್ದಿಯು ಆಕಾಶಕ್ಕೆ ಅನ್ನ. ಆಕಾಶವು ಅನ್ನಾದ. ಏಕೆಂದರೆ ಪೃಥ್ದಿಯಲ್ಲಿ ಆಕಾಶವು 
ಪ್ರತಿಷ್ಠಿತವಾಗಿದೆ. ಆಕಾಶದಲ್ಲಿ ಪ್ರಥ್ವಿಯು ಪ್ರತಿಷ್ಠಿತವಾಗಿದೆ. ಆದ್ದರಿಂದ ಆಕಾಶವು 


( 


(£4 


ಆ 


88 


ಅನುವಾಕ-೧೦ 


ಅನ್ನ, ಪದ್ಧಿಯು ಅನ್ನಾದ. ಹೀಗೆ ಅನ್ನದಲ್ಲಿ ಅನ್ನವು ಪ್ರತಿಷ್ಠಿತವಾಗಿದೆ. ಇದನ್ನು 
ಯಾವನು ತಿಳಿದಿದ್ದಾ ನೋ ಅವನು ಅನ್ನಾದಿಗಳನ್ನು ಪಡೆಯುತ್ತಾನೆ. ಮತ್ತು 
ಕೀರ್ತಿಶಾಲಿಯಾಗುತ್ತಾನೆ. 

ಇದುವರೆಗೆ ಹೇಳಿದ ಅನ್ನ-ಅನ್ನಾದಗಳು ಕಾರ್ಯಗಳಾದ ಎಂದರೆ - 
ಶರೀರಾರಂಭಕಗಳಾದ ಪಂಚಭೂತಗಳ ವಿಷಯವೆಂದು ಭಾಷ್ಕಕಾರರು 
ಕಡೆಯಲ್ಲಿ ಹೇಳಿದ್ದಾರೆ. “ಪ್ರಾಣೋವಾ ಅನ್ನಂ | ಶರೀರಮನ್ನಾದಮ್‌' ಎಂಬುದು 
ಶರೀರಸಂಬಂಧಿಯೆಂದು ಸ್ಪಷ್ಟವಾಗಿದೆ. 

ಆಪೋವಾ ಅನ್ನಮ್‌ | ಜ್ಯೋತಿರನ್ನಾದಮ್‌ -ಜ್ಯೋತಿಯೆಂದರೆ 
ಜಠರಾಗ್ನಿ. ಜಲಪಾನದಿಂದ ಜಠರಾಗ್ನಿಯ ಶಕ್ತಿಯು ವರ್ಧಿಸಿ ಆಹಾರವನ್ನು 
ಜೀರ್ಣಿಸುತ್ತದೆ. ಜಲವು ಅನ್ನ, ಜಠರಾಗ್ನಿ ಅನ್ನಾದ. ಹಸಿವು ಹಚ್ಚಿದಾಗ ಮತ್ತು 
ಬಾಯಾರಿಕೆಯಾದಾಗ ಜಲಪಾನದಿಂದ ಜಠರಾಗ್ನಿಯ ತಾಪವು 
ಶಾ೦ತವಾಗುತ್ತದೆ. ಜ್ಯೋತಿಯು ಅನ್ನ, ಜಲವು ಅನ್ನಾದ. 

ಪೃಥಿವೀ ವಾ ಅನ್ನಮ್‌ | ಆಕಾಶೋನ್ನಾದಃ | ಪೃಥಿವಿಯ ಅಂಶವು 
ಅಧಿಕವಾಗಿರುವುದರಿಂದ ಶರೀರವೇ ಪೃಥಿವೀ. ದೇಹದಲ್ಲಿ ಆಕಾಶವು 
(ಖಾಲಿಜಾಗ) ಇರುವುದರಿ೦ದ ಆಶ್ರಯವನ್ನಿತ್ತ ಪೃಥಿವಿಯೇ ಅನ್ನ. ಆಕಾಶವು 
ಅನ್ನಾದ. ಆಕಾಶವಿರುವುದರಿಂದಲೇ ಆಹಾರಾದಿಗಳನ್ನು ಪಡದು ಶರೀರವು 
ಉಳಿದುಕೊಂಡಿದೆ. ಆದ್ದರಿಂದ ಆಕಾಶವು ಅನ್ನ. ಪೃಥಿವೀ ಅನ್ನಾದ. ತನ್ನ ಸ್ಥಿತಿಗೆ 
ಕಾರಣವಾದ ಆಶ್ರಯವು ಅನ್ನ. ಆಶ್ರಿತವಾದ ತಾನು ಅನ್ನಾದ. 


ದಶಮಾನುವಾಕ 


ನ ಕಂಚನ ವಸತಾ ಪ್ರತ್ಯಾಚಕ್ಷಿ (ತ | ತದ್‌ವ್ರತಮ್‌ | ತಸ್ಮಾದ್ಯಯಾ 
ಕಯಾ ಚ ವಿಧಯಾ ಬಹ್ಪನ್ನಂ ಪ್ರಾಪ್ನುಯಾತ್‌ | ಅರಾಧ್ಯಸ್ಮಾ 
ಅನ್ನಮಿತ್ಯಾಚಕ್ಷತೇ | ಏತದ್ವೈ ಮುಖತೋಂನ್ನಗ್‌ಂ ರಾದ್ಧಮ್‌ | 
ಮುಖತೋತಸ್ಥಾ ಅನ್ನಗ್‌ಂ ರಾಧೃತೇ | ಏತದ್ರೈ ಮಧ್ಯತೋಇನ್ನಗ್‌ಂ 
ರಾದ್ದಮ್‌ | ಮಧ್ಯತೋತಸ್ಥ್ಮಾ ಅನ್ನಗ್‌ಂ ರಾಧ್ಯತೇ | ಏತದ್ವಾ 
ಅ೦ತತೋಇನ್ನಗ್‌ಂ ರಾದ್ದಮ್‌ | ಅಂತತೋತಸ್ಕಾ ಅನ್ನಗ್‌ಂ ರಾಧ್ಯತೇ NO 


ಯ ಏವಂ ವೇದ । ಕ್ಷೇಮ ಇತಿ ವಾಚಿ । ಯೋಗಕ್ಷೇಮ ಇತಿ 
ಪ್ರಾಣಾಪಾನಯೋಃ | ಕರ್ಮೆೇತಿ ಹಸ್ತಯೋಃ । ಗತಿರಿತಿ ಪಾದಯೋಃ | 
ವಿಮುಕಿರಿತಿ ಪಾಯೌ । ಇತಿ ಮಾನುಷೀ: ಸಮಾಜ್ಞಾ | ಅಥ ದೈವೀಃ | ತೃಪ್ತಿರಿತಿ 
ವೃಷ್ಟ್‌ | ಬಲಮಿತಿ ಎದುತಿ ೨॥ ` 


ಭೃಗುವಲ್ಲೀ 


ಯಶ ಇತಿ ಪಶುಷು | ಜ್ಯೋತಿರಿತಿ ನಕ್ಷತ್ರಷಷು | 
ಪ್ರಜಾತಿರಮೃತಮಾನಂದ ಇತ್ಯುಪಸ್ಥೇ । ಸರ್ವಮಿತ್ಯಾಕಾಶೇ । 


ತತ್‌ಪ್ರತಿಷ್ಠೇತ್ಯುಪಾಸೀತ । ಪ್ರತಿಷ್ಠಾವಾನ್‌ ಭವತಿ | ತನ್ನಹ ಇತ್ಯುಪಾಸೀತ | 
ಮಹಾನ್‌ ಭವತಿ | ತನ್ನನ ಇತ್ಯುಪಾಸೀತ | ಮಾನವಾನ್‌ ಭವತಿ ॥ಹ॥ 


ತನ್ನಮ ಇತ್ಯುಪಾಸೀತ |। ನಮ್ಯಂತೆಣಸ್ಕ ಕಾಮಾ | 
ತದ್‌ಬ್ರಹ್ಮೇತ್ಯುಪಾಸೀತ । ಬ್ರಹ್ಮವಾನ್‌ ಭವತಿ । ತದ್‌ ಬ್ರಹ್ಮಣಃ ಪರಿಮರ 
ಇತ್ಯುಪಾಸೀತ | ಪರ್ಯೇಣಂ ಮ್ರಿಯಂತೇ ದ್ವಿಷಂತಃ ಸಪತ್ನಾಃ | ಪರಿ 
ಯೇಃಪ್ರಿಯಾ ಭ್ರಾತೃವ್ಯಾಃ | ಸ ಯಶ್ಡಾಯಂ ಪುರುಷೇ । ಯಶ್ಲಾಸಾವಾದಿತ್ಯೇ | 
ಸ ಏಕಃ ೪ 


ಸ ಯ ಏವಂವಿತ್‌ | ಅಸ್ಮಾಲ್ತೋಕಾತ್‌ ಪ್ರೇತ್ಯ । ಏತಮನ್ನಮಯ- 
ಮಾತ್ಮಾನಮುಪಸಂಕ್ರಮ್ಯ । ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಮ್ಯ । 
ಏತಂ ಮನೋಮಯಮಾತ್ಮಾನಮುಪಸಂಕ್ರಮ್ಯ । ಏತಂ ವಿಜ್ಞಾನಮಯ- 
ಮಾತ್ಕಾನಮುಪಸಂಕ್ರಮ್ಯ | ಏತಮಾನಂದಮಯಮಾತ್ಮಾನಮುಪಸಂಕ್ರಮ್ಯ | 
ಇಮಾನ್‌ ಲೋಕಾನ್‌ ಕಾಮಾನ್ನೀ ಕಾಮರೂಪ್ಯನುಸಂಚರನ್‌ । ಏತತ್‌ 
ಸಾಮಗಾಯನ್ನಾಸ್ತೇ | ಹಾಹಿವು ಹಾಹಷಿವು ಹಾಷಿವು (೫ 


ಅಹಮನ್ನಮಹಮನ್ನಮಹಮನ್ನಮ್‌ | ಅಹಮನ್ನಾದೋಷಿ 
ಹಮನ್ನಾದೋಹಿಹಮನ್ನಾದಃ । ಅಹಗ್‌ಂಶ್ಲೋಕಕೃದಹಗ್‌ಂಶ್ಲೋಕ- 
ಕೃದಹಗ್‌ಂ೦ಶ್ಲೋಕಕೃತ್‌ । ಅಹಮಸ್ಮಿ ಪ್ರಥಮಜಾಯತಾಷಿಸ್ಯ । ಪೂರ್ವಂ 
ದೇವೇಭ್ಯೋ ಮೃತಸ್ಯ ನಾಹಭಾಯಿ 1 ಯೋ ಮಾದದಾತಿ ಸ ಇದೇವ 
ಮಾ&ವಾಃ | ಅಹಮನ್ನಮನ್ನಮದಂತಮಾಷಿದ್ಧಿ | ಅಹಂ ವಶ್ರಂ 
ಭುವನಮಭ್ಯಭವಾಷಿಮ್‌ | ಸುವರ್ನಜ್ಯೋತೀಃ | ಯ ಏವಂ ವೇದ | 
ಇತ್ಯುಪನಿಷತ್‌ Ml 


ನ ಕಂಚನ ವಸತೌ ಪ್ರತ್ಯಾಚಕ್ಷೀತ 
ಆಕಾಶ ಪೃಥಿವಿಗಳನ್ನು ಪರಸ್ಪರ ಅನ್ನ-ಅನ್ನಾದಗಳೆಂದು ಉಪಾಸನೆ 
ಮಾಡತಕ್ಕವನು, ವಸತೌ ಇ. ವಾಸಾರ್ಥವಾಗಿ ಮನೆಗೆ ಬಂದವನಿಗೆ 


ಇಲ್ಲವನ್ನಬಾರದು. ವಸತಿಯನ್ನು ಕೊಟ್ಟಮೇಲೆ ಅವನಿಗೆ ಅನ್ನವನ್ನು 
ಹಾಕಲೇಬೇಕು. ಆದ್ದರಿಂದ ಯಾವುದಾದರೊಂದು ವಿಹಿತಮಾರ್ಗದಿಂದ 


90 


ಅನುವಾಕ-೧೦ 


ಆಹಾರವನ್ನು ಅಧಿಕವಾಗಿ ಸಂಪಾದಿಸತಕ್ಕದ್ದು. ಶಿಷ್ಟರಾದ ವಿದ್ದಾಂಸರು ಮನೆಗೆ 
ಬಂದ ಅಭ್ಯಾಗತನಿಗೆ "ಅನ್ನವು ಸಿದ್ಧವಾಗಿದೆ' ಎಂದೇ ಹೇಳುತ್ತಾರೆ. ಅರಾಧಿ = 
ರಾಧ-ಸಂಸಿದ್ಧೌ ಎ೦ಬ ಧಾತುವಿನ ಕರ್ಮಣಿ ಲುಜ್‌. ರಾಧ್ಯತೇ ಕರ್ಮಣಿ 
ಲಟ್‌, 

ಉಪನಿಷತ್ತಿನಲ್ಲಿ “ರಾದ್ದಂ' ಎಂದಿರುವ ಮೂರು ವಾಕ್ಕಗಳಲ್ಲಿಯೂ 
“ಪ್ರಯಚ್ಛತಿ'ಎಂಬ ಕ್ರಿಯಾಪದವನ್ನು ಅಧ್ಯಾಹಾರ ಮಾಡಿಕೊಳ್ಳಬೇಕು. ಮುಖತಃ 
= ಮುಖ್ಯವಾದ ಯೌವನಕಾಲದಲ್ಲಿ ಯಾವನು ಗೌರವದಿಂದ ಅಭ್ಯಾಗತನಿಗೆ 
ಸಿದ್ದವಾದ ಅನ್ನವನ್ನು ನೀಡಿ ಉಪಚರಿಸುವನೋ ಅವನಿಗೆ 
ಯೌವನಕಾಲದಲ್ಲಿಯೇ ಅಧಿಕವಾದ ಅನ್ನವು ಪ್ರಾಪವಾಗುತ್ತದೆ. ಹೀಗೆಯೇ 
ಮಧ್ಯತಃ - ಮಧ್ಯಮವಯಸಿನಲ್ಲಿ, ಅ೦ತತಃ - ಕಡೆಯ ಮುಪ್ಲಿನಲ್ಲಿ - ಎಂದು 
ಮುಂದೆ ಯೋಜಿಸಿಕೊಳ್ಳಬೇಕು. Tel 


ಈ ಪ್ರಕಾರವಾಗಿ ಯಾವಾತನು ಅನ್ನದ ಮಹಿಮೆಯನ್ನು ಅನ್ನದಾನದ 
ಫಲವನ್ನು ತಿಳಿಯುತ್ತಾನೊ ಅವನಿಗೆ ಒದಗುವ ಫಲವನ್ನು ಹೇಳಿದ್ದಾಯಿತು. 
ಇದಿಷ್ಟು ಅನ್ನೋಪಾಸನೆಯ ಪ್ರಕಾರ. ಇನ್ನು ಬ್ರಹ್ಮೋಪಾಸನೆಯ ಪ್ರಕಾರವನ್ನು 
ಹೇಳಲಾಗುವುದು. 

ಯೋಗಕ್ಷೇಮ ಎಂಬ ಮಾತು ರೂಢಿಯಲ್ಲಿದೆ. ಕನ್ನಡದಲ್ಲಿ ಅದು 
ಕುಶಲ, ಸೌಖ್ಯ ಎ೦ಬ ಅರ್ಥವನ್ನು ಕೊಡುತ್ತದೆ. ಶಬ್ದದ ಮೂಲಾರ್ಥ ಹೀಗಿದೆ - 
ಯೋಗ ಇ ದೊರಕಿಲ್ಲದ ವಸ್ತುವಿನ ಪ್ರಾಪ್ತಿ ಕ್ಷೇಮ = ದೊರಕಿದ ವಸ್ತುವಿನ ರಕ್ಷಣ. 
ಅಲಬ್ಧ ಲಾಭವು ಯೋಗ, ಲಬ್ಧ ರಕ್ಷಣೆ ಕ್ಷೇಮ. ವಾಕ್ಕಿನಲ್ಲಿ ಕ್ಷಮರೂಪದಲ್ಲಿರುವುದು 
ಬ್ರಹವೆಂದು ಅದರ ಉಪಾಸನೆಯನ್ನು ಮಾಡಬೇಕು. ಹೀಗೆಯೇ ಮುಂದೆ 
ಹೇಳಿರುವುದೆಲ್ಲವೂ ಬ್ರಹ್ಮೋಪಾಸನೆ. ಪ್ರಾಣದಲ್ಲಿ ಯೋಗ, ಅಪಾನದಲ್ಲಿ ಕ್ಷೇಮ, 
ಹಸಗಳಲ್ಲಿ ಕ್ರಿಯೆ, ಪಾದಗಳಲ್ಲಿ ಗಮನ, ಗುದದಲ್ಲಿ ವಿಸರ್ಜನೆ - ಇವೆಲ್ಲವೂ 
ಬ್ರಹ್ಮವೆ೦ದು ತಿಳಿಯಬೇಕು. ಇವಿಷ್ಟು ಮನುಷ್ಯರ ದೇಹದಲ್ಲಿ ತಿಳಿಯಬೇಕಾದವು; 
ಆಧ್ಯಾತ್ಮಿಕವಾದವು. ಮುಂದೆ ಹೇಳತಕ್ಕವು ಆಧಿಧೈವಿಕಗಳು. ವೃಷ್ಟಿಯಲ್ಲಿ 
ತೃಪ್ತಿಯೂ ಮಿಂಚಿನಲ್ಲಿ ಬಲವೂ ಬ್ರಹ್ಮವೆಂದು ತಿಳಿಯಬೇಕು. ॥೧-೨॥ 
ಮುಂದಿನವು ಸಂಮಿಶವಾದವುಗಳು. 


ಪಶುಗಳಲ್ಲಿ ಯಶಸ್ಸು ನಕ್ಷತ್ರಗಳಲ್ಲಿ ಬೆಳಕು, ಗುಹ್ಯೇ೦ದ್ರಿಯಗಳಲ್ಲಿ 
ಸಂತತಿ, ಅಮೃತ, ಆನಂದಗಳು ಬ್ರಹವೆಂದು ತಿಳಿಯಬೇಕು. ಇಲ್ಲಿ 
ಅಮೃತವೆಂದರೆ ಪುತ್ರೋತ್ಪತ್ತಿಯಿಂದಾಗುವ  ಪಿತೃ್ಯಯಣದ ವಿಮೋಚನೆ. 


91 


ಭೃಗುವಲ್ಲೀ 


ಆಕಾಶದಲ್ಲಿ ಸರ್ವಪದಾರ್ಥಗಳೂ ನೆಲೆಸಿರುವುದರಿಂದ ಸರ್ವವೂ ಬ್ರಹ್ಮವಂದು 
ತಿಳಿಯಬೇಕು. ಆಕಾಶವು ಸರ್ವಾಧಾರವೆಂದು ತಿಳಿದು ಆಕಾಶವು ಬ್ರಹ್ಮವಂದು 
ತಿಳಿಯಬೇಕು. ಅದು ಮಹತ್ತ್ವಗುಣವೂ ಮನಸ್ಸೂ ಆಗಿದೆಯೆಂದು ಉಪಾಸನೆ 
ಮಾಡಬೇಕು. ಉಪಾಸಕನು ಮಹಾತ್ಮನೂ ಮಾನವಂತನೂ ಆಗುತ್ತಾನೆ. 1೩॥ 


ಆಕಾಶವು ನಮಸ್ಕಾರಯೋಗ್ಯವಾದ ಬ್ರಹ್ಮವೆಂದು ಉಪಾಸನೆ 
ಮಾಡಬೇಕು. ಅವನ ಇಷ್ಟಾರ್ಥಗಳು ಸುಲಭವಾಗಿ ಪ್ರಾಪವಾಗುತವೆ. ಆಕಾಶವು 
ಬ್ರಹ್ಮವೆಂದು ಉಪಾಸನೆ ಮಾಡಬೇಕು. ಅವನು ಬಹುದೊಡ್ಡವನೆಂದು ಹೆಸರು 
ಪಡೆಯುತ್ತಾನೆ. 

ವಿದ್ಯುತ್‌, ವೃಷ್ಟಿ ಚಂದ್ರ, ಸೂರ್ಯ ಮತ್ತು ಅಗ್ನಿ ಈ ಐದು ವಸ್ತುಗಳು 
ವಾಯುವಿನಲ್ಲಿ ಮೃತವಾಗುವುದರಿಂದ (ಲೀನವಾಗುವುದರಿಂದೆ) ವಾಯುವಿಗೆ 
ಪರಿಮರ ಎಂದೂ ಹೆಸರು (ಐ.ಬ್ರಾ ೪೦-೫). ವಾಯುವಿಗೆ ಕಾರಣವಾದ 
ಆಕಾಶವೂ ಪರಿಮರವೇ. ವಿದ್ಯುತ್‌ ಮೊದಲಾದವು ಆಕಾಶದಲ್ಲಿ ಲೀನವಾಗುತನೆ. 
ಆದ್ದರಿಂದ ಆಕಾಶವು, ಪರಬ್ರಹ್ಮವು ನಿರ್ಮಿಸಿದ ಪರಿಮರವೆಂದು ಉಪಾಸನೆ 
ಮಾಡತಕ್ಕವನ ಶತ್ರುಗಳು ಮೃತರಾಗಿಬಿಡುತ್ತಾರೆ. ಅವನಿಗೆ ಶತುಗಳಿರುವುದಿಲ್ಲ- 
ವೆಂದು ತಾತ್ಪರ್ಯ. ಹಾಗೆಯೇ ಅವನಿಗೆ ಬೇಡವಾದವರೂ ಅಡಗಿಹೋಗುತ್ತಾರೆ. 


ಈ ಪ್ರಕಾರದಲ್ಲಿ ಉಪಾಸ್ಕನಾದ ಪರಮಾನನೇ ಮನುಷ್ಯನ 
ಹೃದಯದಲ್ಲಿರತಕ್ಕವನು. ಆತನೇ ಸೂರ್ಯಮಂಡಲದಲ್ಲಿರತಕ್ಕವನು. ಉಭಯತ್ರ 
ಇರುವ ಆ ಪರಮಾತ್ಮನು ಒಬ್ಬನೇ ॥೪॥ 


'ಪ್ರಾಣೋ ವಾ ಅನ್ನಂ' ಎಂಬುದರಿಂದ ಹಿಡಿದು "ಆಕಾಶೋಃನ್ನಾದಃ” - 
ಎಂಬುವವರೆಗೆ ಹೇಳಿದ ಅನ್ನ-ಅನ್ನಾದಗಳೆಲ್ಲವೂ ಕಾರ್ಯವಸುಗಳು ಎಂದರೆ 
ಜನ್ಯವಸ್ತುಗಳು. ಅನ್ನವು ಭೋಗ್ಯ , ಅನ್ನಾದನು ಭೋಕ್ತಾ. ಏವಂಚ ಭೋಗ್ಯ 
ಭೋಕ್ತ ಗಳೆಲ್ಲವೂ ಸಂಸಾರಕ್ಕೆ ಸೇರಿದವು. ವಾಜ್ಠನಸಗಳಿಗೆ ಅಗೋಚರನಾದ 
ಆತ್ಮನು "ಸಂಸಾರಿಯಲ್ಲ. ಅವನು ಭೋಗ್ಯವೂ ಅಲ್ಲ; ಭೋಕ್ತನೂ ಅಲ್ಲ- ಎಂದು 
ಪ್ರತಿಪಾದಿಸುವುದೇ ಶ್ರುತಿಯ ಉದ್ದೇಶವಾಗಿರುತ್ತದೆ. “ಜೀವಾತ್ಮನು 
ಸುಖದುಃಖಗಳನ್ನು ಭೋಗಿಸುತ್ತಾನೆ. ಆದ್ದರಿಂದ ಅವನು ಸಂಸಾರಿ” ಎಂದು 
ಹೇಳುವುದು ಭ್ರಾಂತಿಯಿಂದ. ಈ ವಿಚಾರವನ್ನು ಪ್ರಶ್ನೋತ್ತರಗಳ ರೂಪದಲ್ಲಿ 
ಮುಂದೆ ಬರೆದಿದೆ. 


ಪ್ರಶ್ನೆ : ನಾನು ಸುಖಿ, ದುಃಖಿ- ಎಂದು ಅನುಭವವಿರುವಾಗ, ಇದು 
ಭ್ರಾಂತಿಯೆನ್ನಲು ಪ್ರಮಾಣವೇನು? 


92 


ಅನುವಾಕ-೧೦ 


ಉತ್ತರ : ಪರಮಾತ್ಮನು ಸಂಸಾರಿಯಲ್ಲವೆನ್ನುವುದು ನಿರ್ವಿವಾದ. ಅವನು 
ಈ ಪಂಚಭೂತಗಳನ್ನು ದೇಹವನ್ನು ಸೃಷ್ಟಿಸಿ ಈ ದೇಹದೊಳಗೆ 
ಅನುಪ್ರವೇಶಮಾಡಿದನೆಂದು “ತತ್‌ ಸೃಷ್ಟ್ವಾ ತದೇವಾನುಪ್ರಾವಿಶತ್‌' ಎಂದು 
ಶ್ರುತಿಯು ಹೇಳಿದೆ. ಯಾವ ಪರಮಾತ್ಮನು ಸೃಷ್ಟಿಸಿದರೋ ಅವನೇ 
ಅನುಪ್ರವೇಶಮಾಡಿದನು. "ಸೃಷ್ಟ್ಯಾ' ಎಂಬಲ್ಲಿ ಕ್ವ್ಯಾ ಪ್ರತ್ಯಯವಿದೆ. 
“ಸಮಾನಕರ್ತ್ಕಕಯೋಃ ಪೂರ್ವಕಾಲೇ” ಎಂಬ ವ್ಯಾಕರಣಸೂತ್ರದಿಂದ 
ಸರ್ಜನ-ಅನುಪ್ರವೇಶಗಳೆಂಬ ಎರಡು ಕ್ರಿಯೆಗಳಿಗೂ ಒಬ್ಬನೇ ಕರ್ತನೆಂದು 
ನಿರ್ಣಯ. ಇದೆಲ್ಲವನ್ನು ಬ್ರಹ್ಮವಲ್ಲಿಯಲ್ಲಿ ತಿಳಿಸಲಾಗಿದೆ. ಆದ್ದರಿಂದ 


ಕಾರ್ಯವಾದ ದೇಹದಲ್ಲಿ ಅನುಪ್ರವಿಷ್ಟನಾಗಿ ತೋರಿಕೊಳ್ಳುವ ಜೀವಾತ್ಮನು 
ಪರಮಾತ್ಮನೇ ಆಗಿದ್ದಾನೆ. ಅವನು ಸಂಸಾರಿಯಲ್ಲ. 


ಪ್ರಶ್ನೆ : "ಅನೇನ ಜೀವೇನಾತ್ಮನಾ ಅನುಪ್ರವಿಶ್ಯ ನಾಮರೂಪೇ 
ವ್ಯಾಕರವಾಣಿ'(ಛಾಂ. ೬-೩-೨) ಎ೦ಬ ಇನ್ನೊಂದು ಶ್ರುತಿಯೂ ಇದೆಯಷ್ಟ 
ಆತ್ಮನು ಜೀವರೂಪವಾಗಿ ಪರಿಣಮಿಸಿ ಪ್ರವೇಶಿಸಿದ್ದಾನೆ. ಪಂಚಭೂತಗಳಂತೆ 
ಜೀವಭಾವವೂ ಕಾರ್ಯವಸುವಾಗುತ್ತದೆ. ಆದ್ದರಿಂದ ಜೀವನು ಸಂಸಾರಿಯೆನ್ನಲು 
ಅಡ್ಡಿಯೇನು? 


ಉತ್ತರ : ಹಾಗಲ್ಲ; “ತತ್ತ್ವಮಸಿ” ಎಂಬ ಶ್ರುತಿಯೇ ಜೀವನು 
ಪರಮಾತ್ಮನೇ ಸರಿಯೆಂದು ಹೇಳುತ್ತದೆ. ಪಂಚಭೂತಗಳಂತೆ ಜೀವನೂ 
ಪರಿಣಾಮಹೊಂದಿ ಜೀವನಾಗಿದ್ದರೆ, "ತತ್‌ ತ್ರಮ್‌' ಎಂಬ ಅಭೇದವು 
ಯುಕ್ತವಾಗುವುದಿಲ್ಲ. 


ಪ್ರಶ್ನೆ :  "ತತ್‌ತ್ವಮಸಿ' ಎಂಬ ಅಭೇದವನ್ನು ಹೇಳಿರುವುದು 
ಉಪಾಸನಾರ್ಥವಾಗಿ. “ಅಹಂ ಬ್ರಹ್ಮ” ಎಂದು ಬ್ರಹ್ಮವನ್ನೇ ಧ್ಯಾನಿಸುವುದರಿಂದ 
ಅನೇಕ ಬಗೆಯ ಸಂಪತುಗಳು ದೊರೆಯುತವೆ ಎಂದು ತಿಳಿಸುವುದು ಅದರ 
ತಾತ್ಪರ್ಯ. 


ಉತ್ತರ : ಜೀವಾತ್ಮನಿಗೆ ಉಪಾಸನಾರ್ಥವಾಗಿ ಹೇಳಿದ ವಚನವೆಂಬುದಕ್ಕೆ 
ಯಾವ ಆಧಾರವೂ ಇಲ್ಲ. ಉಪಾಸನಾರ್ಥವಾಗಿದ್ದರೆ ಅನ್ಯತ್ರ ಹೇಳಿರುವಂತೆ 
“ಉಪಾಸೀತ” ಎಂಬ ಕ್ರಿಯಾಪದವರಬೇಕಾಗಿತ್ತು ಅಲ್ಲದೆ ಜೀವನು 
ಪೃಥಿವ್ಯಾದಿಗಳ೦ತೆ ಪರಮಾತ್ಮನ ವಿಕಾರ(ಪರಿಣಾಮ)ವಾದರೆ ಪೃಥಿವ್ಯಾದಿಗಳಂತ 
ಅವನಿಗೂ ನಾಶವು ಪ್ರಾಪವಾದೀತು. "ನ ಜೀವೋ ಮ್ರಿಯತೇ' ಎಂಬ ಶ್ರುತಿಗೆ 
ಜೀವಾತ್ಮನ ನಾಶವು ವಿರುದ್ದವಾದದ್ದು. ಅಲ್ಲದೆ "ತತ್‌ಸತ್ಯಂ, ಸ ಆತ್ಮಾ 


93 


ಭೃಗುವಲ್ಲೀ 


ಇತ್ಯಾದಿಯಾಗಿ ಜೀವಾತ್ಮ ಪರಮಾತ್ಮರಿಗೆ ಅಭೇದವನ್ನು ಹೇಳುವ ಅನೇಕ 
ಶುತಿವಾಕ್ಕಗಳು ದೊರೆಯುತ್ತವೆ. ಜೀವನು ಪರಮಾತ್ಮನ ಪರಿಣಾಮವೆಂದು 
ಹೇಳಿದರೆ ಆ ಎಲ್ಲ ಶ್ರುತಿವಾಕ್ಕಗಳ ವಿರೋಧವಾಗುತ್ತದೆ. 


ಪ್ರಶ್ನೆ : ಒಳ್ಳೆಯದು, ಜೀವನು ಪರಮಾತ್ಮನ ಪರಿಣಾಮವಾಗದಿದ್ದರೆ 
ಬೇಡ. ಅವನು ಸಂಸಾರಿಯಾಗಿ ಸುಖದುಃಖಗಳನ್ನು ಭೋಗಿಸುವುದು ಸ್ಪಷ್ಟವಾಗಿ 
ನಮ್ಮ ಅನುಭವಕ್ಕೆ ಬರುತ್ತದೆ. ಆದ್ದರಿಂದ ಜೀವನು ಬ್ರಹ್ಮವಲ್ಲವೆಂದು 
ಧಾರಾಳವಾಗಿ ಹೇಳಬಹುದಲ್ಲವೆ? 


ಉತ್ತರ : ಸಂಸಾರವನ್ನು ಅನುಭವಿಸತಕ್ಕವನು “ನಾನು ಸಂಸಾರಿ, ನಾನು 
ಸುಖಿ, ನಾನು ದುಃಖಿ, ಎಂದು ಹೇಳಿಕೊಳ್ಳುತ್ತಾನೆ. ಅಲ್ಲಿ "ನಾನು' ಎಂದರೆ 
ಜೀವಾತ್ಮನಲ್ಲ. ನಾನು ಕಪ್ಪಾಗಿದ್ದೇನೆ. ನಾನು ಬೆಳ್ಳಗಿದ್ದೇನೆ, ನಾನು ಹುಡುಗ, ನಾನು 
ಮುದುಕ, ನಾನು ಗೃಹಸ್ಥ, ನಾನು ಸಂನ್ಯಾಸಿ ಎಂದೂ ಹೇಳುತ್ತಾರೆ. ಜೀವಾತ್ಮನು 
ಕರ್ರಗೆ ಬೆಳ್ಳಗೆ- ಹೀಗೆಲ್ಲ ಇರುತ್ತಾನೇನು? 


ಪ್ರಶ್ನೆ : ನಾನು ಕಪ್ಪಾಗಿದ್ದೇನೆ, ಬೆಳ್ಳಗಿದ್ದೇನೆ- ಮು೦ತಾದ ವ್ಯವಹಾರವು 
ಶರೀರಕ್ಕೆ ಸಂಬಂಧಿಸಿದ್ದು. ಜನ್ಮಾಂತರಗಳಿವೆಯೆಂದೂ "ಶರೀರವು 
ಆತ್ಮವಲ್ಲವೆಂದೂ ಶ್ರುತಿಯು ಹೇಳಿರುವುದರಿಂದ ಶರೀರವು ಆತ್ಮವಲ್ಲವೆಂದು 
ಅಂಗೀಕರಿಸಬಹುದು. ನಾನು ಕರಗಿದ್ದೇನೆ- ಮುಂತಾದ ವ್ಯವಹಾರವು ಶರೀರವು 
ನಾನೆಂಬ ಭ್ರಾಂತಿಯಿಂದ ಬಂದಿದೆ. ಅದು ಸಾರ್ವತ್ರಿಕವಾದ ಲೌಕಿಕ ವ್ಯವಹಾರ. 
ಆದರೆ ನಾನು ಸುಖಿ, ನಾನು ದುಃಖಿ- ಮುಂತಾದ್ದನ್ನು ಅವರೊಡನೆ 
ಸೇರಿಸುವುದು ತರವಲ್ಲ. ಜನ್ಮಾಂತರದ ಪಾಪಪುಣ್ಯಗಳ ಫಲವನ್ನು ನಾನು 
ಅನುಭವಿಸುತ್ತಿದ್ದೇನೆ-ಎಂದು ಹೇಳುವುದು ಶರೀರಕ್ಕೆ ಸಂಬಂಧಿಸಿದ್ದಲ್ಲ. 
ಆದ್ದ ರಿಂದ ಸುಖ ದುಃಖಗಳು ಆತ್ಮಧರ್ಮಗಳು. 


ಉತ್ತರ : ಆತ್ಮನು ಸಂಸಾರಧರ್ಮವುಳ್ಳವನಲ್ಲ. “ಅಸಂಗೋ ಹ್ಯಯಂ 
ಪುರುಷಃ” ಇತ್ಯಾದಿ ಶ್ರುತಿಗಳು ಆತ್ಮನಲ್ಲಿ ಯಾವ ಧರ್ಮವೂ ಇಲ್ಲವೆಂದೂ ಅವನು 
ನಿರಂಜನ, ನಿಷ್ಕಿಯವೆಂದೂ ಪ್ರತಿಪಾದಿಸುತ್ತವೆ. ಆದ್ದರಿಂದ ಜೀವಾತ್ಮನಲ್ಲಿ 
ಸುಖದುಃಖಗಳಿವೆಯೆಂಬುದು ವೇದವಿರುದ್ದವಾಗುತ್ತದೆ. ಮತ್ತು ಇನ್ನೊಂದು 
ಪ್ರಶ್ನೆ ಹುಟ್ಟುತ್ತದೆ. ಈ ಸುಖದುಃಖಗಳು ಅಭೇದದಿಂದ ಆತ್ಮನಲ್ಲಿಯೇ 
ಸೇರಿಹೋಗಿರುತ್ತವೆಯೋ9 ಅಥವಾ ಆತ್ಮನಿಗಿಂತ ಬೇರೆಯಾಗಿ ಬೇದದಿಂದ 
ಇರುತ್ತವೆಯೋ? ಅಭೇದದಿಂದ ಆತ್ಮನಲ್ಲಿಯೇ ಸೇರಿಹೋಗಿದ್ದರೆ ಆತ್ಮನು 
ಸುಖದುಃಖಗಳನ್ನು ಅನುಭವಿಸುತ್ತಾನೆ ಎಂಬುದು ಎರುದ್ಧವಾಗುತ್ತದೆ. ಒಬ್ಬನೇ 


94 


ಅನುವಾಕ-೧೦ 


ಕರ್ತವೂ ಕರ್ಮವೂ ಆಗುವುದು ಶಕ್ಕವಿಲ್ಲ. ಕರ್ತ ಬೇರೆ, ಕರ್ಮ ಬೇರೆ. 
ಹಾಗಾದರೆ ಆತ್ಮನಲ್ಲಿ ಸುಖದುಃಖಗಳು ಭೇದದಿಂದ ಇವೆ ಎನ್ನುವುದಾದರೆ ಆತನು 
ಬೇರೆ, ಸುಖದುಃ ಖಗಳು ಬೇರ. ಆತ್ಮನು ಅಸ೦ಗ ಎಂದು ಸಿದ ವಾಗುತ್ತದೆ. 
ಚೆ ೈತ್ರನಲ್ಲ ಹಣವಿದೆ ಎಂದ ಹಾಗೆ ಇದು. 


ಪ್ರಶ್ನೆ : ಹಾಗಾದರೆ ಭಯ, ಕ್ರೋಧ- ಮುಂತಾದವು ಜೀವಾತ್ಮನಲ್ಲಿ 
ಉಪಲಬ್ಧವಾಗುವುದು ಹೇಗೆ? 


ಉತ್ತರ : ಅದೆಲ್ಲವೂ ಉಪಲಬ್ಬವಿನ ಧರ್ಮ. ಅಂತಃಕರಣವು 
(ಮನಸ್ಸು) ಉಪಲಬ್ಭ್ಬೃ. ಭಯಾದಿಗಳನ್ನು ಮನಸ್ಸು ಗ್ರಹಿಸುತ್ತದೆ. ಆತ್ಮನಲ್ಲ. 


ಪ್ರಶ್ನೆ : ಹಾಗಾದರೆ ಸಾಂಖ್ಯಶಾಸ್ತ್ರದಲ್ಲಿ ಕಪಿಲ ಮುನಿಯೂ, ವೈಶೇಷಿಕ 
ಶಾಸ್ತ್ರದಲ್ಲಿ ಕಣಾದಮುನಿಯೂ, ನ್ಯಾಯಶಾಸ್ತದಲ್ಲಿ ಗೌತಮಮುನಿಯೂ "ಭಯ. 


ಕ್ರೋಧಾದಿಗಳು ಆತ್ಮಧರ್ಮಗಳೆಂದು. ಹೇಳಿದ್ದಾರಲ್ಲ ಅದಕ್ಕೇನು ಸಮಾಧಾನ? 


ಉತ್ತರ : ಅವರೆಲ್ಲರೂ ತಾರ್ಕಿಕರು, ಪ್ರಮಾಣಭೂತವಾದ ವೇದವನ್ನು 
ಉಲ್ಲಂಘಿಸಿ ತರ್ಕದಿಂದ ಪರಮಾರ್ಥವನ್ನು ನಿರ್ಣಯಿಸಲು ಹೊರಟಿರುತ್ತಾರೆ. 
ಬ್ರಹ್ಮಸೂತ್ರದ ತರ್ಕಪಾದದಲ್ಲ ಬಾದರಾಯಣಾಚಾರ್ಯರು ಸಾಂಖ್ಯಾದಿ 
ತರ್ಕಶಾಸ ಸವು ವೇದವಿರುದ್ಧವೆಂದು ಖಂಡಿಸಿದ್ದಾರೆ. ವೇದವಿರುದ್ಧವಾದ್ದರಿಂದಲೂ 
ಯುಕಿಗಳಿಗೆ ಸಹ ಹೊಂದುವುದಿಲ್ಲವಾದ್ದರಿಂದಲೂ ಅವರ ಸಿದ್ಧಾಂತಕ್ಕೆ ಬೇಕಾದ 
ಮೂಲ ವಚನಗಳಿಲ್ಲವಾದ್ದರಿ೦ದಲೂ ಕಪಿಲಾದಿಗಳು ಈ ವಿಷಯದಲ್ಲಿ ಶುಷ್ಕ 
ತಾರ್ಕಿಕರೆಂದೇ ಹೇಳಬೇಕಾಗಿದೆ. ಅವರೂ ಸಹ ಅನ್ಯೋನ್ಯಎರುದ್ದವಾಗಿ ತಮ್ಮ 
ಮತಗಳನ್ನು ಹೇಳಿಕೊಂಡಿದ್ದಾರೆ. ಲೋಕವ್ಯವಹಾರಗಳಲ್ಲವೂ ಅವಿದ್ಯಾವಸ್ಥಯಲ್ಲಿ 
ನಡೆಯುವುದರಿಂದ ವ್ಯವಹಾರವು ಪರಮಾರ್ಥನಿರ್ಣಯಕ್ಕೆ ಆಧಾರವಲ್ಲ. 
ನಮಗಾದರೋ ಜೀವಾತ್ಮನು ಸಂಸಾರಿಯಲ್ಲವೆಂಬುದಕ್ಕೆ ವೇದದ ಆಧಾರವಿದೆ, 
ಯುಕ್ತಿಯೂ ಇದೆ. ಜೀವನು ಪರಮಾತ್ಮನೇ ಆಗಿರುವುದರಿಂದ ಅವನು 
ಸಂಸಾರಿಯಲ್ಲ. “ಸ ಯಶ್ಲಾಯಂ ಪುರುಷೇ । ಯಶ್ಚಾಸಾವಾದಿತ್ಯೇ | ಸ ಏಕಃ'- ಇದೇ 
ಮೊದಲಾದ  ಶ್ರುತಿವಚನಗಳಿರುವುದರಿಂದ ಆತ್ಮನು ಒಬ್ಬನೇ ಎಂದು 
ಸಿದ್ಧವಾಗುತ್ತದೆ. 

ಹೀಗೆ ಆತ್ಮನು ಒಬ್ಬನೇ ಸತ್ಯವೆಂದು ತಿಳಿದ ಆತ್ಮಜ್ಞಾನಿಯು ಈ 
ಅವಿದ್ಯಾಲೋಕವನ್ನು ಬ್ರಹ್ಮವೆಂಬ ಬುದ್ದಿಯಿಂದ, ಕ್ರಮೇಣ ತ್ಯಜಿಸುತ್ತಾನೆ. 
ಅನ್ನಮಯಾದಿ ಪಂಚಕೋಶಗಳನ್ನು ಉಪಸಂಕ್ರಮಿಸಿ ಮುಂದೆ ಹೋಗುತ್ತಾನೆ. 
ಉಪಸಂಕ್ರಮ್ಯ - ಈ ಕೋಶಗಳು ಆತ್ಮವೆ೦ಬ ಭ್ರಮೆಯನ್ನು ಜ್ಞಾನದಿಂದ ವರ್ಜಿಸಿ 


ಎಂದರ್ಥ. 
95 


ಭೃಗುವಲ್ಲೀ 


ಇಮಾನ್‌ ಲೋಕಾನ್‌ ಕಾಮಾನ್ನೀ ಕಾಮರೂಪ್ಯನುಸಂಚರನ್‌- 
ಕಾಮಾನ್ನೀ ಇ ವಿಧಿನಿಷೇಧಗಳಿಲ್ಲದೆ ದೊರೆತ ಅನ್ನವನ್ನು ತಿನ್ನತಕ್ಕವನು. 
ಕಾಮರೂಪೀ ಇ ವಿಧಿನಿಷೇದಗಳಿಲ್ಲದೆ ಯಾವ ವೇಷದಲ್ಲಾದರೂ ಇರತಕ್ಕವನು, 
ಇಮಾನ್‌ ಲೋಕಾನನುಸಂಚರನ್‌ ಇ ಸರ್ವವೂ ಆತ್ಮವಾದ್ದರಿಂದ, ತಾನು 
ಅಜವೂ ಅಮೃತವೂ ಅಭಯವೂ ಅದ್ವೆ ತೆವೂ ಆದ ಬ್ರಹ್ಮವಾಗಿ, 
ಸಮಸಲೋಕಗಳೂ ಬ್ರಹ್ಮವೆ೦ದೇ ತಿಳಿದುಕೊಳ್ಳುತ್ತಾನೆ. ಸರ್ವತ್ರ 
ಸಮವಾಗಿರುವುದರಿಂದ ಸಾಮವೆಂದರೆ ಬ್ರಹ್ಮ ಏತತ್‌ = ಇದೆಲ್ಲವೂ ಸಾಮ ಎ 
ಬ್ರಹ್ಮವೆ೦ದು ಹೇಳುತ್ತ ಲೋಕಾನುಗ್ರಹಕ್ಕಾಗಿ ತನ್ನ ಕೃತಾರ್ಥತೆಯನ್ನು ಸೂಚಿಸುತ್ತಾ 
ಹಾಹಿವು ಹಾಷಿವು ಹಾಹಿವು ಎಂದು ತನ್ನ ಆನ೦ದವನ್ನು ಉದ್ಗರಿಸುತ್ತಾನೆ. 
ಇದು ತನ್ನ ವಿಸ್ಮಯವನ್ನು ಹೊರಸೂಸುವ ಗಾನ. ಎಸ್ಮಯವೇನೆಂದರೆ 
-ಅದ್ವೈತಾತ್ಮನೂ ನಿರಂಜನನೂ ಆದ ಆತ್ಮನಾಗಿದ್ದರೂ ನಾನೇ ಅನ್ನ-ನಾನೇ 
ಅನ್ನಾದ, ಇವೆರಡನ್ನೂ ಸೇರಿಸಿದ ಸಂಬಂಧವೂ ನಾನು, ಸಂಬಂಧಕರ್ತನೂ 
ನಾನು, ಸಂಘಟಿತವೂ ನಾನು, ನಾನೇ! ನಾನೇ! ನಾನೇ! 


ಶ್ಲೋಕಕೃತ್‌ ಎಂಬಲ್ಲಿರುವ ಶ್ಲೋಕಶಬ್ದಕ್ಕೆ ಅನ್ನ ಅನ್ನಾದಗಳಿಗಿರುವ 
ಭೋಜ್ಯಭೋಜಕತ್ವರೂಪವಾದ ಸಂಬಂಧವೆಂದರ್ಥ. ಅನ್ನಾದನಾದ ಪ್ರಾಣಿಯ 
ಅವಯವಗಳ ಸಂಘಾತವೆಂದೂ ಹೇಳಬಹುದು. ಇದೆಲ್ಲವೂ ನಾನೇ 
ಆಗಿರುವುದು ಎಸ್ನಯಕ್ಕೆ ಕಾರಣ. ಅಲ್ಲದೆ ಯತಸ್ಮ್ಥ-ಮೂರ್ತ-ಅಮೂರ್ತಾತ್ಮಕವಾಗಿ 
ಸತ್ಯವೆಂದು ತೋರುವ ಈ ಜಗತ್ತಿಗೆ ಮೊದಲು ಹುಟ್ಟಿದ ಹಿರಣ್ಯಗರ್ಭನೂ ನಾನೇ! 
ಇಂದ್ರಾದಿ ದೇವತೆಗಳಿಗೂ ಮೊದಲು ಜನಿಸಿದ ವಿರಾಟ್‌ ಪುರುಷನೂ ನಾನೇ! 
ಅಮೃತದ ನಾಭಿಯೂ ನಾನೇ! ಜೀವಿಗಳಿಗೆ ಮೋಕ್ಷವನ್ನೀಯತಕ್ಕವನು ನಾನು. 
ಅಮೃತವು ನನ್ನ ನಾಭಿಯಲ್ಲಿ(ಮಧ್ಯದಲ್ಲಿ) ಇದೆ. ಅನ್ನಸ್ಟರೂಪನಾದ ನನ್ನನ್ನು 
ಯಾವಾತನು ಅರ್ಥಿಗಳಿಗೆ ನೀಡುತ್ತಾನೋ ಅವನು ನನ್ನನ್ನು(ಅನ್ನವನ್ನು) ರಕ್ಷಿಸಿ 
ಉಳಿಸಿಕೊಳ್ಳುತ್ತಾನೆ. ದಾತೃವಿನ ಅನ್ನ ವರ್ಧಿಸುತ್ತದೆ. 

ಟಿಪ್ಪಣಿ : ಇತ್‌ ಇ ಇತ್ನಂ ಇ ಈ ಪ್ರಕಾರ, ಆವಾಃ - ಅವತಿ-ರಕ್ಷಿಸುತ್ತಾನೆ. 

ಅಹಮನ್ನಹಮನ್ನಮದಂ೦ತಮಾದ್ಮಿ - ನಾನೇ ಅನ್ನವಾಗಿದ್ದೇನೆ. 


ಅರ್ಥಿಗಳಿಗೆ ಅನ್ನವನ್ನು ನೀಡದೇ ಅನ್ನವನ್ನು ತಿನ್ನುವವನನ್ನೇ ನಾನು ತಿಂದು 
ಬಿಡುತ್ತೇನೆ! 


ಶ್ರುತಿಯು ಹೇಳಿದ ಈ ನುಡಿಗಳನ್ನು ಕೇಳಿ ಮುಮುಕ್ತುವಿಗೆ ಒಂದು ಶಂಕೆ 

ಹುಟ್ಟಬಹುದು - "ನನಗೆ ಬೇಡಪ್ಪಾ ಈ ಮೋಕ್ಷ. ಮೋಕ್ಷವಾದಮೇಲೆ ನಾನು ಮತ್ತೆ 

ಅನ್ನವಾಗಿ ಇನ್ನೂಬ್ಬನಿಂದ ತಿನ್ನಿಸಿಕೊಳ್ಳುತ್ತೇನೆ೦ದಾದರೆ, ನನಗೆ ಮೋಕ್ಷ ಬೇಡ. 
96 


ಅನುವಾಕ-೧೦ 


ಮೋಕ್ಷವೆಂದರೆ ಹದರಿಕೆಯಾಗುತುದೆ! ನಾನು ಸ೦ಸಾರಿಯಾಗಿಯೇ ಇರುತ್ತೇನೆ!” 
ಎನ್ನಬಹುದು. ಇದಕ್ಕೆ ವೇದಾ೦ತಿಯ ಸಮಾಧಾನವೆಂದರೆ - ಹೆದರಬೇಡಪ! 
ನಿನಗೆ ಏನೂ ಆಗುವುದಿಲ್ಲ. ಸುಖವಾಗಿರುತ್ತೀಯೆ. ಅನ್ನ-ಅನ್ನಾದ ಎಂಬುದೆಲ್ಲವೂ 
ಲೋಕವ್ಯವಹಾರಕ್ಕೆ ಸಂಬಂಧಿಸಿದ್ದು. 


ವಾಚಾರಂಭಣಂ ವಿಕಾರೋ ನಾಮಧೇಯ | ಮೃತ್ತಿಕೇತ್ಯೇವ ಸತ್ಯಂ- 
ಇತ್ಯಾದಿ ಶ್ರುತಿಗಳಿಂದಲೂ ಅನ್ನಾದಿಗಳಲ್ಲವೂ ದೃಶ್ಯವಾದ್ದರಿ೦ದಲೂ ಅನ್ನವಾಗಲಿ 
ಅನ್ನಾದವಾಗಲಿ  ಮಿಥೈೆಯೇ ಹೂರತು ಸತ್ಯವಲ್ಲ. ಈ ಪ್ರಕಾರವಾಗಿ 
ಸಂಸಾರಿಯಾದವನಿಗೆ ವ್ಯವಹಾರವು ಸತ್ಯವೆನಿಸಿದರೂ ಬ್ರಹ್ಮಜ್ಜಾನಿಗೆ ಇದೆಲ್ಲವೂ 
ಮಿಥೈಯಾಗಿ ಬ್ರಹ್ಮವೊಂದೇ ಸತ್ಯವೆಂದು ತಿಳಿದುಬರುತ್ತದೆ. 
ಸಂಸಾರಾವಸ್ಥೆಯಲ್ಲಿದ್ದಾಗ ಹೀಗಿದ್ದರೂ ಈಗ ಪರಮಾನ೦ದಸ್ಟರೂಪವಾಗಿದ್ದೇನೆ- 
ಎಂಬುದನ್ನು ಈ ರೀತಿಯಾಗಿ ಆಲಂಕಾರಿಕ ಭಾಷೆಯಲ್ಲಿ ತಿಳಿಸಿದೆ. 

ಅಹಂ ವಿಶ್ವಂ ಭುವನಮಭ್ಯಭವಾಹಿಮ್‌ = ನಾನು ಭೂರಾದಿ 
ಸಮಸ್ಕವಿಶ್ಚವನ್ನು ರುದರೂಪದಿಂದ ಸಂಹರಿಸಿಬಿಡುತ್ತೇನೆ. ಸುವರ್ನ ಎ. 
ಸೂರ್ಯನಂತೆ ಜ್ಯೋತೀಃ ಎ ನನ್ನ ಪ್ರಕಾಶವು ಸದಾ ಬೆಳಗುತ್ತದೆ. ಸುವಃ ಎ 
ಸೂರ್ಯ, ನ ಸಾದೃಶ್ಯವನ್ನು ಬೋಧಿಸುವ ಅವ್ಯಯ. 

ಸತ್ಯಜ್ಞಾನಾನಂತಸ್ತರೂಪನಾದ ನಾನು ಅವಿದ್ಯಾಜನ್ಮವಾದ ಅಜ್ಞಾನವನ್ನು, 
ಸೂರ್ಯನು ಕತ್ತಲೆಯನ್ನು ಹೋಗಲಾಡಿಸುವಂತೆ, ಹೋಗಲಾಡಿಸುತ್ತೇನೆ.- 
ಎಂದು ತಾತ್ಪರ್ಯ. 


ಇತ್ಯುಪನಿಷತ್‌ 


ok kok ok kkk kk kkk ಜಂ ಖೇ 


97 


ಪಾಸನಂ ಚ ಯಥಾಶಾಸ್ತಂ ತುಲ್ಕ ಪ್ರತ್ಯಯಸ ೦ತತಿಃ | ಅಸಂಕೀರ್ಣಾ ಚ 
ಅತತ್ಪತ್ಯ ಯೃ ಃ ಶಾಸ್ತೂ ್ರೀಕ್ರಾಲಂಬನವಿಷಯಾ ಬ | 


ಶಾಸ್ಲೋಕ್ತವಾದ ಎಧಾನವನ್ನು ಅನುಸರಿಸಿದ ಏಕಾಕಾರವಾದ 
ಜ್ಞಾನಧಾರೆಯ ಉಪಾಸನೆಯೆನಿಸುತದೆ. ಧ್ಯೇಯವಸ್ತುವಿನ ಹೊರತಾಗಿ 
ಇನ್ನೊಂದು ಜ್ಞಾನವು ಆ ಜ್ಞಾನಧಾರೆಯಲ್ಲಿ ಸೇರಬಾರದು ಮತ್ತು ಧ್ಯೇಯವಾದ 
ಆಲಂಬನವು ಶಾಸ್ತ್ರವಿಹಿತವಾಗಿ ಇರಬೇಕು. 


(ತೈ.ಭಾ.೧.೩) 


ಸರ್ವೇಷಾಂ ಚಾಧಿಕಾರೋ ವಿದ್ಯಾಯಾಮ್‌ । ಪರಂ ಚ ಶ್ರೇಯಃ 
ಕೇವಲಾಯಾ ವಿದ್ಯಾಯಾ ಏವ ಅತಿ ಸಿದ್ದಮ್‌ | 


ವಿದ್ಯೆಯಲ್ಲಿ ಸರ್ವರಿಗೂ ಅಧಿಕಾರವಿದೆ. ಪರಮಶ್ರೇಯಸ್ಸಾದ 
ಮೋಕ್ಷವಾದರೋ ಕೇವಲ ವಿದ್ಧೆಯಿಂದಲೇ ದೊರಕುತದೆ ಎಂದು ನಿರ್ಣಯ. 
(ತೈ.ಭಾ.೧.೧೧) 


ಅಸ್ತಿ ತದ್‌ ಬ್ರಹ್ಮ ಯದರ್ಥಾಃ ಕಾರ್ಯ ಕರಣ ಪ್ರಾಣನಾದಿ ಚೇಷ್ಟಾ:; 
ತತ್ತೃತ ಏವ ಚ ಆನಂದೋ ಲೋಕಸ್ಯ। 


ಬ್ರಹ್ಮವೆಂಬ ವಸ್ತು ಇದೆ. ಅದಕ್ಕಾಗಿಯೇ ಇಂದ್ರಿಯಗಳು 
ಪ್ರಾಣವಾಯುಗಳು ಕೆಲಸವನ್ನು ನಡೆಸುತ್ತವೆ. ಲೋಕದಲ್ಲಿ ಜನರಿಗಾಗುವ 

ಆನಂದವು ಬಹ್ಮದಿಂದಲೇ ಬಂದದ್ದು, 
(ತೈ.ಭಾ.೨.೭) 


ಲೌಕಿಕೋತಪ್ಯಾನಂದಃ ಬ್ರಹ್ಮಾನಂದಸ್ಕೈವ ಮಾತ್ರಾ | 


ಲೋಕದಲ್ಲಿ ಜನರು ಅನುಭವಿಸುವ ಆನಂದವೂ ಬ್ರಹ್ಮಾನಂದದ 
ಒಂದು ಅಂಶವಾಗಿಯೇ ಇದೆ. 
(ತೈ.ಭಾ.೨.೮) 


